ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹ ಮಾಲಿಕೆ 


ಹೆಚ್‌. ಎಂ. ಚೆನ್ನಬಸಪ್ಪ 


ರಚೆನೆ : ಪ್ರೊ।। ಬಿ. ನಂ. ಚೆಂದ್ರಯ್ಕ 


923.209 54 CHA; 
' | 


Md 


ಪ ನ 
| bh 

a |] R 

fd] l 

ಖ್‌ C-5983 m 


ಪ್ರಕಟಣೆ: 


ಕರ್ನಾಟಕ ವಿಧಾನಸಭೆ ಸಚಿವಾಲಯ, ವಿಧಾನಸೌಧ, ಬೆಂಗಳೂರು - 560 001. 


H.M.CHANNABASAPPA : Pratibhavantha Smasadiya Patugala Baduku 
Barahamalike (Eminent Parliamentarian Series) Written by Prof. B.N.Chandraiah, 
Published by Karnataka Legislative Assembly Secretariat, Vidhana Soudha, 
Bangalore-01. 

‘ 


Pages-221+9 


Rupees - 20.00 
é £5573 
The Scretary, ನ 
೦1 
Karnataka Legislative Rsseiably RNY ಲ 
Vidhana Soudha, 
Bangalore-01. 
AACA 
First Edition : February 2002 51% 


Number of Copied: 1,500 


Printed and Designed by : Government Printing Press, Bangalore-01. 

ಪ್ರೀ ಹೆಚ್‌.ಎಂ.ಚೆನ್ನಬಸಪ್ಪ : ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹಮಾಲಿಕೆ 
ಮೂಲ ಕೃತಿ : ಪ್ರೊ. ಬಿ.ನಂ.ಚಂದ್ರಯ್ಯ, ಪ್ರಕಟಣೆ : ಕರ್ನಾಟಕ ವಿಧಾನಸಭೆ ಸಚಿವಾಲಯ, 
ವಿಧಾನಸೌಧ, ಬೆಂಗಳೂರು-01. 


ಪುಟ ಸಂಖ್ಯೆ 2221+9 
ಬೆಲೆ ರೂ : 20-0 


ಲಕಾರ್ಯದರ್ಶಿ, 
ಕರ್ನಾಟಕ ವಿಧಾನಸಭೆ ಸಚಿವಾಲಯ 
ವಿಧಾನಸೌಧ, ಬೆಂಗಳೂರು. 
ಮೊದಲನೆ ಮುದ್ರಣ: ಫೆಬ್ರವರಿ, 2002 


ಪ್ರತಿಗಳು : 1,500 


ಮುದ್ರಣ ಹಾಗೂ ಮುಖ ಪುಟ ವಿನಾಸ : ಸರ್ಕಾರಿ ಮುದ್ರಣಾಲಯ, ಬೆಂಗಳೂರು - 01. 


ಪೀಠಿಕೆ 


ದೇಶದ ಸ್ವಾತಂತ್ರ , ಸುವರ್ಣ ಮಹೋತ್ಸವದ ಆಚರಣೆಯ ಅಂಗವಾಗಿ ಈ ದೇಶಕ್ಕಾಗಿ 
ದುಡಿದು ಅಗ್ರಮಾನ್ಯ ಸಂಸದೀಯ ಪಟುಗಳಾಗಿ ಕೊಡುಗೆಯನ್ನು ನೀಡಿರುವ ಮಹನೀಯರನ್ನು 
ಸ್ಮರಿಸುವುದು ನಮ್ಮಆದ್ಯ ಕರ್ತವ್ಯವಾಗಿದೆ. ಈಗಾಗಲೇ ಲೋಕಸಭಾ ಕಾರ್ಯಾಲಯದವರು 
ಇಂತಹ ಪ್ರತಿಭಾವಂತ ಸಂಸದೀಯ ಪಟುಗಳ ಬಗ್ಗೆ ಅನೇಕ ಕಿರುಹೊತ್ತಗೆಗಳನ್ನು ಹಿಂದಿ 
ಹಾಗೂ ಆಂಗ್ಲ ಭಾಷೆಯಲ್ಲಿ ಹೊರತಂದಿರುತ್ತಾರೆ. ಅವುಗಳಲ್ಲಿ ಡಾ: ಬಿ.ಆರ್‌. ಅಂಬೇಡ್ಕರ್‌ 
ಡಾ: ರಾಂಮನೋಹರ ಲೋಹಿಯಾ, ಶೇಖ್‌ ಮಹಮದ್‌ ಅಬ್ದುಲ್‌ ಮತ್ತು ಕೃಷ್ಣಮೆನನ್‌ 
ಮೊದಲಾದ ಗಣ್ಯರ ಬಗ್ಗೆ ಆಂಗ್ಲ ಭಾಷೆಯಲ್ಲಿ ಪ್ರಕಟವಾಗಿದ್ದ ಕಿರುಹೊತ್ತಿಗೆಗಳನ್ನು ನಾವು 
ಕನ್ನಡದಲ್ಲಿ ಹೊರತಂದಿರುವ ಸಂತೋಷಕರ ವಿಷಯವನ್ನು ಉಲ್ಲೇಖಿಸಬಯಸುತ್ತೇನೆ. 


ಹಾಗೆಯೇ ಸಂಸದೀಯ ಪಟುಗಳಾಗಿದ್ದ ರಾಜ್ಯದ ಅನೇಕ ಮಹನೀಯರ ಕುರಿತ 
ಕಿರುಹೊತ್ತಿಗೆಗಳನ್ನು ಸಿದ್ದಪಡಿಸಿ ಪ್ರಕಟಿಸುವ ಯೋಜನೆಯನ್ನು ಕರ್ನಾಟಕ ವಿಧಾನ ಮಂಡಲವು 
ಹಮಿಕ್ರೊಂಡಿದ್ದು ಈ ಕಾರ್ಯವನ್ನು ವಿಧಾನಸಭೆಯ ಸದಸ್ಯರಾದ ಶ್ರೀ ಬಿ.ಬಿ. ಶಿವಪ್ಪನವರ 
ಅಧ್ಯಕ್ಷತೆಯಲ್ಲಿ ದಚಿತವಾದ ವಿಧಾನ ಮಂಡಲದ ಗ್ರಂಥಾಲಯ ಉಪಷಸಮಿತಿಗೆ ವಹಿಸಲಾಗಿತ್ತು. 
ಈ ಉಪ ಸಮಿತಿಯು ಕಾರ್ಯ ಪ್ರವೃತವಾಗಿ ರಾಜ್ಯದ ವಿಶ್ವವಿದ್ಯಾನಿಲಯಗಳ ವಿದ್ವಾಂಸರ 
"ಸಹಕಾರದಿಂದ ಈ ಯೋಜನೆಯನ್ನು ಕಾರ್ಯಗತಗೊಳಿಸಲು ನಿರ್ಧರಿಸಿತು. 

ಈ ಪ್ರತಿಭಾವಂತ ಸಂಸದೀಯ ಪಟುಗಳ ಮಾಲಿಕೆಯಲ್ಲಿ ಈಗಾಗಲೇ ಶ್ರೀ ಕೆಂಗಲ್‌ 
ಹನುಮಂತಯ್ಯ, ಶ್ರೀ ಶಾಂತವೇರಿ ಗೋಪಾಲಗೌಡ, ಶ್ರೀ ಎಸ್‌. ನಿಜಲಿಂಗಪ್ಪ ಮುಂತಾದವರ 
ಬಗೆಗಿನ ಹೊತ್ತಿಗೆಗಳನ್ನು ಹೊರತರಲಾಗಿದೆ. 


ಈಗ ಶ್ರೀ ಹೆಚ್‌.ಎಂ. ಚೆನ್ನಬಸಪ್ಪನವರ ಬಗ್ಗೆ ಪ್ರೊ ಬಿ.ನಂ. ಚಂದ್ರಯ್ಯನವರು ರಚಿಸಿರುವ 
ಪುಸ್ತಕವನ್ನು ತಮ್ಮ ಮುಂದಿಡಲು ಹೆಮ್ಮೆ ಎನಿಸುತ್ತದೆ. ಈ ಪುಸ್ತಕವನ್ನು ರಚಿಸಿದ ಈ ಲೇಖಕರಿಗೆ 
ಹಾಗೂ ಈ ಪುಸ್ತಕವನ್ನು ಅಂದವಾಗಿ ಮುದ್ರಿಸಿಕೊಟ್ಟ ಸರ್ಕಾರಿ ಮುದ್ರಾಣಾಲಯದ ನಿರ್ದೇಶಕರಿಗೆ 
ಹಾಗೂ ಉಪ ಸಮಿತಿಯ ಸದಸ್ಯರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. 

ಪ್ರತಿಭಾವಂತ ಸಂಸದೀಯ ಪಟುಗಳ ಬಗೆಗಿನ ಈ ಕಿರುಹೊತ್ತಿಗೆಗಳು ಮಾನ್ಯ 
ಸದಸ್ಯರುಗಳಿಗೆ ಮತ್ತು ಸಂಶೋಧಕರಿಗೆ ಹಾಗೂ ಸಾಮಾನ್ಯ ಓದುಗರಿಗೆ ಸಂಸದೀಯ ವಿಷಯಗಳಲ್ಲಿ 
ಅನುಭವ ನೀಡುತ್ತವೆ ಮತ್ತು ಉಪಯುಕ್ಷವಾಗುತ್ತವೆಂದು ಭಾವಿಸುತ್ತೇವೆ. 


ಬಿ. ಎಲ್‌. ಶಂಕರ್‌ ಎಂ. ಎಿ. ವೆಂಕಟಪ್ಪ 
ಸಭಾಪತಿ ಸಬಾಧ್ಯಕ್ಷರು 


ಕರ್ನಾಟಕ ವಿಧಾನ ಪರಿಷತ್ತು ಕರ್ನುಟಕ ವಿಧಾನ ಸಜಿ 


ಮೊದಲ ಮಾತು 


ಕರ್ನಾಟಕ ಕಟ್ಟಿದ ಅದರ ಪುರೋಭಿವೃದ್ಧಿಗೆ ಕಾರಣರಾದ ಕೆಗಲ್‌ ಹನುಮಂತಯ್ಗನವರು, 
ಸಿದ್ದವನಹಳ್ಳಿ ನಿಜಲಿಂಗಪ್ಪನವರು ಮುಂತಾದ ಹಿರಿಯ ಪ್ರತಿಭಾವಂತ ಸಂಸದೀಯ ಪಟುಗಳ 
ಸಾಲಿನಲ್ಲಿ ಬರುವ ಮತ್ತೊಬ್ಬ ಹಿರಿಯ ಪ್ರತಿಭಾವಂತ ಸಂಸದೀಯ ಪಟು ಹೆಚ್‌.ಎಂ. 
ಚೆನ್ನಬಸಪ್ಪನವರು. ಇಂದು ನಾವು ಪ್ರಜಾಪ್ರಭುತ್ವ ಪದ್ಧತಿಯ ಸಾಮಾಜಿಕ ಜೀವನವನ್ನು 
ಒಪ್ಪಿಕೊಂಡಿದ್ದೇವೆ. ಅದರಡಿಯಲ್ಲಿ ನಮ್ಮ ಬದುಕನ್ನು ನಡೆಸುತ್ತಿದ್ದೇವೆ. ಈ ಸಾಮಾಜಿಕ ಜೀವನ 
ಪದ್ಧಶಿಯ ಧರ್ಮಗ್ರಂಥ ನಮ್ಮಭಾರತೀಯ ಸಂವಿಧಾನ. ಇದು ನಮ್ಮಬದುಕನ್ನು ರೂಪಿಸುತಿದೆ, 
ಅದರಂತೆ ಜೀವನವನ್ನು ಸಾಗಿಸುವಂತೆ ಮಾಡಿದೆ. ಈ ಸಂವಿಧಾನದಲ್ಲಿ ಹೇಳಿರುವ ನಿಯಮಗಳನ್ನು 
ಅರಿತು, ರಾಜ್ಯದ ಸರ್ವಾಂಗೀಣ ಅಭಿವೃದ್ದಿಗಾಗಿ ದುಡಿದ ಹಿರಿಯ ಪ್ರತಿಭಾವಂತ ಸಂಸದೀಯ 
ಪಟು ಹರಳಹಳ್ಳಿ ಮುದ್ದುಬಸಪ್ಪ ಚನ್ನಬಸಪ್ಪನವರು. ಕರ್ನಾಟಕ ರಾಜ್ಯದ ವಿಧಾನ ಮಂಡಲ 
ಸಚೆವಾಲಯದವರು ಕರ್ನಾಟಕವನ್ನು ಕಟ್ಟಿ ಬೆಳೆಸಿದ ಹಿರಿಯ ಪ್ರತಿಭಾವಂತ ಸಂಸದೀಯ 
ಪಟುಗಳನ್ನು ಕುರಿತು ಗ್ರಂಥಗಳನ್ನು ಹೊರತರುತ್ತಿರುವುದು ಅತ್ಕಂತ ಪ್ರಶಂಸನೀಯವಾದ ಕಾರ್ಯ. 
ಇಂಥ ಗ್ರಂಥಗಳಿಂದ ಶಾಸಕಾಂಗಗಲಲ್ಲಿ ಈ ಹಿರಿಯ ಅನುಭವೀ ಸಂಸದೀಯ ಪಟುಗಳು 
ಸಲ್ಲಿಸಿರುವ ಸೇವೆ ಮತ್ತು ಭಾಗವಹಿಸಿರುವ ನಡವಳಿಕೆಗಳು ಅವರ ಉತ್ತರಾಧಿಕಾರಿಗಳಿಗೆ ದಾರಿ 
ದೀಪಗಳಾಗುವುದರಲ್ಲಿ ಸಂಶಯವಿಲ್ಲ. ಈ ಯೋಜನೆಯಡಿಯಲ್ಲಿ ಹೆಚ್‌.ಎಂ. ಚನ್ನಬಸಪ್ಪನವರ 
ಬಗ್ಗೆ ಕಿರು ಹೊತ್ತಗೆಯನ್ನು ಸಿದ್ದಫಡಿಸಿಕೊಡುವ ಜವಾಬ್ದಾರಿಯನ್ನು ನನಗೆ ವಹಿಸಿರುವುದು 
ಸಂತಸದ ಸಂಗತಿ. 

ವಿಜ್ಞಾನದ ವಿದ್ಯಾರ್ಥಿಯಾಗಿ, ಛಲಹೊತ್ತ ರೈತರಾಗಿ, ರೈತ ಬಂಧುವಾಗಿ, ನಾಡಿನ 
ಸರ್ವತೋಮುಖ ಅಭಿವೃದ್ಧಿಯೇ ತಮ್ಮಜೀವನದ ಉಸಿರಾಗಿ, ಸತ್ಯ, ಧರ್ಮ, ನಿಷ್ಠೆ, ದೈರ್ಯ 
ಪ್ರಮಾಣಿಕತೆ, ವೈಜ್ಞಾನಿಕ ದೃಷ್ಟಿಗಳಿಂದ ದಿಟ್ಟ ಹೋರಾಟಗಾರರಾಗಿ, ಗಂಭೀರ, ನಿಷ್ಟುರ, 
ನಿರ್ಧಾಕ್ಷಿಣ್ಯದಿಂದ, ನಿಸ್ತಹತೆಯಿಂದ ದುಡಿದ ಹಠವಾದಿ ಹೆಚ್‌.ಎಂ.ಸಿ. ಅವರ ರಾಜಕೀಯ 
ಹೋರಾಟ, ಸಮಾಜವಾದೀ ಧೋರಣೆಗಳು ಮತ್ತು ರಾಜ್ಯದ ವಿದಾನ ಸಭೆಯಲ್ಲಿ ಮಂತ್ರಿ 
ಮಂಡಲದಲ್ಲಿ ವಿವಿಧ ವಿಷಯಗಳ ಬಗ್ಗೆ ಮಂಡಿಸಿದ ವಾದಗಳು, ಮಾಡಿದ ಚರ್ಚೆಗಳನ್ನು 
ಕ್ರೋಢೀಕರಿಸಿ ಈ ಕಿರು ಹೊತ್ತಗೆಯನ್ನು ಸಿದ್ಧಪಡಿಸಲಾಗಿದೆ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 
ಗ್ರಾಮೀಣ ಜನರ ಅದರಲ್ಲೂ ರೈತಾಪಿ ವರ್ಗದ ಬಗ್ಗೆ ಅವರಿಗಿದ್ದ ಕಳಕಳಿ ಅವಿಸಥಣಣೀಯವಾದುದು. 


ಅವರು ಉತ್ತಮ ವಾಗಿಗಳೂ, ವಿಚಾರವಂತರೂ, ನೀರಾವರಿ ರೂವಾರಿಗಳೂ ಆಗಿದ್ದರು. ಈ 
ಕಿರು ಹೊತ್ತಗೆಯಲ್ಲಿ ಅಡಕವಾಗಿರುವ ವಿಷಯಗಳು ಶಾಸಕರಿಗೆ, ಸಚಿವರಿಗೆ ಹಾಗೂ ಸಾಮಾನ್ಯ 
ಓದುಗರಿಗೆ ಉಪಯುಕ್ತವಾದರೆ ನನ್ನ ಶ್ರಮ ಸಾರ್ಥಕವಾಯಿತೆಂದು ಭಾವಿಸುತ್ತೇನೆ. 


ಈ ಹೊತ್ತಿಗೆಯನ್ನು ರಚಿಸಲು ಅವಕಾಶ ಮಾಡಿಕೊಟ್ಟ ಕರ್ನಾಟಕ ವಿಧಾನ ಮಂಡಲದ 
ಗ್ರಂಥಾಲಯ ಉಪ ಸಮಿತಿ ಅಧ್ಯಕ್ಷರಾದ ಬಿ.ಬಿ. ಶಿವಪ್ಪನವರಿಗೆ ಮತ್ತು ಆ ಉಪಸಮಿತಿಯ 
ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಕೃತಜ್ಞತೆಗಳು. ಕರ್ನಾಟಕ ರಾಜ್ಯದ ಕನ್ನಡ ಮತ್ತು ಸಂಸ್ಕೃತಿ 
ಇಲಾಖೆಯ ಸಚಿವೆಯರಾದ ಶ್ರೀಮತಿ ರಾಣಿ ಸತೀಶ್‌ ಹಾಗೂ ಅವರ ಪತಿ ಸತೀಶ್‌ ಇಬ್ಬರೂ 
ಹೆಚ್‌.ಎಂ.ಸಿ. ಯವರ ಬಗ್ಗೆ ಅಮೂಲ್ಯವಾದ ಮಾಹಿತಿಗಳನ್ನು ಒದಗಿಸಿಕೊಟ್ಟು ಸಹಕರಿಸಿದ್ದಾರೆ. 
ಅವರಿಗೆ ನನ್ನ ಕೃತಜ್ಞತೆಗಳು. ಹೆಚ್‌.ಎಂ.ಸಿ. ಅವರ ಬಗ್ಗೆ ಮಾಹಿತಿ ಸಂಗ್ರಹಿಸುವಾಗ ಸಂದರ್ಶನಕ್ಕೆ 
ಅವಕಾಶ ಮಾಡಿಕೊಟ್ಟ ಶ್ರೀ ಹಾರ್ಗಹಳ್ಳಿ ರಾಮಸ್ವಾಮಿಯವರು, ಹೆಚ್‌.ಎನ್‌. ನಂಜೇಗೌಡರು 
ಮುಂತಾದವರಿಗೆ ನನ್ನ ಕೃತಜ್ಞತೆಗಳು. ಮತ್ತೆ ಇನ್ನು ಹೆಚ್ಚು ಮಾಹಿತಿ ಕೊಟ್ಟಿರುವ ಅನೇಕ ಗಣ್ಯರಿಗೆ 
ನನ್ನ ಕೃತಜ್ನತೆಗಳು. ಈ ಗ್ರಂಥವನ್ನು ಸಿದ್ಧಪಡಿಸುವಲ್ಲಿ ನೆರವಾದ ವಿಧಾನ ಸೌಧದ ವಿಧಾನ ಸಭೆ 
ಸಚಿವಾಲಯದ ಸಂಶೋಧನಾ ವಿಭಾಗ ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೆ ನನ್ನ ಕೃತಜ್ಞತೆಗಳು. 


ಪ್ರೊ ಬಿ.ನಂ. ಚಂದ್ರಯ್ಯ 
ನಿವೃತ್ತ ಕನ್ನಡ ಪ್ರಾಧ್ಯಾಪಕರು, 
ಮೈಸೂರು. 


ಪ್ರತಿಭಾವಂತ ಸಂಸದೀಯ ಪಟುಗಳೆ ಬದುಕು ಬರಹ ಮಾಲಿಕೆ 


ಹೆಚ್‌. ಎಂ. ಚೆನ್ನಬಸಪ್ಪ 


ಪರಿಎಡಿ 
ಭಾಗ - 1 
ಸಂಕ್ಷಿಪ್ತ ಪರಿಚಯ 
ಜೀವನದ ಪ್ರಮುಖ ಘಟನೆಗಳು 
ಬಾಗ - 2 


ಶಾಸನ ಸೆಚಿಯಲ್ಲಿ 


1. 


2. 
3. 


ಸೇವಾ ವಿಲೀನೀಕರಣ ಮತ್ತು ಆಹಾರ ನೀತಿ ಕುರಿತು ಚರ್ಚಿ 
ಚುನಾವಣಾ ಕ್ಷೇತ್ರಗಳ ವ್ಯಾಪ್ತಿ ಬಗ್ಗೆ ವಿಶೇಷ ನಿರ್ಣಯ 


ಪರಭಾರೆ ಮಾಡಿದ ಗ್ರಾಮಗಳ (ಗೇಣಿದಾರರ ರಕ್ಷಣೆ ಮತ್ತು 
ಇತರ ವಿವಿಧ ಅವಕಾಶಗಳು) ವಿಧೇಯಕ 


ತಳಿ ಅಭಿವೃದ್ಧಿ ವಿಧೇಯಕ 1951 
ಆಹಾರ ಪರಿಸ್ಥಿತಿಯ ಮೇಲಣ ಚರ್ಚೆ 


ರಾಜಪ್ರಮುಖರ ಭಾಷಣದ ಮೇಲಿನ ವಂದನಾ ನಿರ್ಣಯದ 
ಚರ್ಚಿ 


ಮೈಸೂರು ಇನಾಂ ಹಳ್ಳಿಗಳ (ಇನಾಂ ಪದ್ಧತಿ ಅವಧಿ ರದ್ದತಿ) 
ವಿಧೇಯಕ 


ಆಯವ್ಯಯದ ಮೇಲಿನ ಸಾಮಾನ್ಯ ಚರ್ಚಿ 
ಅರಣ್ಯ ಇಲಾಖೆಯ ಅನುದಾನ ಚೀಡಿಕೆ 


. ನಿಯಂತ್ರಣ ಮತ್ತು ಪಡಿತರ ಪದ್ಧತಿಯ ರದ್ದತಿ ನಿರ್ಣಯ 


48 - 56 


57 - 62 


63 - 65 
66 - 74 


75 - 79 


80 - 87 


88 - 95 


96 - 102 
103 - 105 


106 - 109 


11. ಮೈಸೂರು ಆರೋಗ್ಯ ಸೆಸ್‌ ಮಸೂದೆ 1951 


12. ಮೈಸೂರು ಗ್ರಾಮ ಪಂಚಾಯಿತಿಗಳು ಮತ್ತು ಜಿಲ್ಲಾ 
ಬೋರ್ಡುಗಳ ವಿಧೇಯಕ 1951 


13. ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ 
ವಿದ್ಯಾರ್ಥಿ ವೇತನ ನೀಡುವುದರ ಬಗ್ಗೆ 


14. ಮೈಸೂರು ಗ್ರಾಮ ಪಂಚಾಯಿತಿಗಳು ಮತ್ತು ಜಿಲ್ಲಾ ಬೋರ್ಡ್‌ 
ವಿಧೇಯಕ 1957 


15. ಸಾರ್ವಜನಿಕ ಲೆಕ್ಕ ಸಮಿತಿ ವರದಿಯ ಮೇಲಿನ ಚರ್ಚಿ 
16. ರಾಷ್ಟ್ರಾಧ್ಯಕ್ಷರ ನಿರ್ದೇಶನ ವಿಶೇಷ ಠರಾವು 
17. 1952- 53 ನೇ ಸಾಲಿನ ಅನುದಾನ ಬೇಡಿಕೆ ಮೇಲಿನ ಚರ್ಚೆ 


18. ಸಾಮಾನ್ಯ ಆಡಳಿತ, ಆಡಳಿತ ವಿಕೇಂದ್ರಿಕರಣ ಮತ್ತು ಶಾಂತ್ರಿಕ 
ವಿಷಯಗಳು ಹಾಗೂ ಲೋಕೋಪಯೋಗಿ ಮತ್ತು ವಿದ್ಯುಚ್ಛಕ್ತಿ 
ಇಲಾಖೆಗಳ ಬಗೆಗಿನ ಚರ್ಚಿ 


19. ಹೆಚ್‌. ಸಿದ್ದಯ್ಮನವರ ನಿಧನಕ್ಕೆ ಸಂತಾಪ 
20. ನೂತನ ಸಭಾಧ್ಯಕ್ಷರಿಗೆ ಅಭಿನಂದನೆ 
21. ಮೈಸೂರು ಸಹಕಾರ ಸಂಘಗಳ (ತಿದ್ದುಪಡಿ) ವಿಧೇಯಕ, 1954 
22. ಶರಾವತಿ ನದಿ ನೀರು ಬಳಕೆ 
23. ಪ್ರಮುಖ ಗ್ರಾಮಗಳಿಗೆ ವಿದ್ಯುತ್‌ 
24. ಅಭಾವ ಕಾಮಗಾರಿಗಳು 
25. ಲೋಕೋಪಯೋಗಿ ಮತ್ತು ವಿದ್ಯುಚ್ಛಕ್ತಿ ಇಲಾಖೆಗಳ ಬಗ್ಗೆ 
26. ವಿದ್ಯುಚ್ಛಿಕ್ತಿ ಆಯವ್ಯಯ ಪಟ್ಟಿ ಮೇಲಿನ ಭಾಷಣ 
ಭಾಗ -3 


ಗಣ್ಮರ ದೃಷ್ಟಿಯಲ್ಲಿ ಶ್ರೀ ಹೆಚ್‌. ಎಂ. ಚನ್ನಬಸಷ್ನನವರು 


110 - 111 


112 - 116 


11? - 120 
121 - 126 
127 - 134 
135 - 138 
139 - 144 
145 - 168 

169 

170 
171 - 178 
179 - 184 
185 - 186 

187 
188 - 204 
205 - 217 
218 - 221 


ಬಾಗ - ಒಂದು 


ಸಂಕ್ಷಿಪ್ತ ಪರಿಚಯ 


ಪ್ರತಿಭಾವಂತ ಸಂಸದೀಯ ಪಟುಗಳೆ ಬದುಕು ಬರಹ ಮಾಲಿಕೆ 


ಭಾಗ - ಒಂದು 
ಹರಳಹಳ್ಳಿ ಮುದ್ದುಬಸಪ್ಪ ಚೆನ್ನಬಸಪ್ಪ 
ಸಂಕ್ಷಿಪ್ತ ಪರಿಚಯ 


1902ರಲ್ಲಿ ಮೈಷೂರು ಜಿಲ್ಲೆ, ಪಿರಿಯಾಪಟ್ಟಣ ತಾಲ್ಲೂಕು ಹರಳಹಳ್ಳಿಯ ಮುದ್ದುಬಸಪ್ಪ 
ಪುಟ್ಟಮಣ್ಣಿಯವರ ಕಣ್ಮಣಿಯಾಗಿ ಏಕೈಕ ಪುತ್ರರಾಗಿ ಹುಟ್ಟಿದರು. ಇವರ ತಾತ ಬಸೆಟ್ಟರದು 
ಹರಳಹಳ್ಳಿಯಲ್ಲಿನ ಪ್ರತಿಷ್ಠಿತ ಮನೆತನ, ಕೊಡಗಿನ ಅರಸು ಲಿಂಗರಾಜರ ಜೊತೆ ಕಾಶಿಗೆ ಹೋಗಿ 
ಬಂದವರಾದ್ದರಿಂದ ಕಾಶಿಬಸೆಟ್ಟರು ಎಂದೇ ಪ್ರಸಿದ್ಧರಾಗಿದ್ದರು. ಚನ್ನಬಸಪ್ಪನವರು ಜ್ಞಾನನಿಧಿ 
ಶರಣ ಚನ್ನಬಸವಣ್ಣನವರ ಅನ್ವರ್ಥನಾಮ ಹೊಂದಲಿ ಎಂಬ ಮಹದಾಸೆಯಿಂದ ಅವರ 
ಅಜ್ಜಿ-ತಾತ "ಚನ್ನಬಸಪು' ಎಂದು ನಾಮಕರಣ ಮಾಡಿದ್ದರು. ಎಂಟು ಜನ ಮಕ್ಕಳಲ್ಲಿ ಇವರೊಬ್ಬರೆ 
ಗಂಡು ಮಗನಾದುದರಿಂದಲೂ ಸ್ಪುರದ್ರೂಪಿಯಾಗಿದ್ದುದರಿಂದಲೂ ದೊಡ್ಡ ತುಂಬು 
ಕುಟುಂಬದವರಿಂದ ಮಾತ್ರವಲ್ಲದೆ ಹೊರಗಿನ ಜನರ ಆಕ್ಕರೆ, ಪ್ರೀತಿ, ಸ್ನೇಹದ ಫಲವನ್ನುಂಡು 
ಬೆಳೆದರು. ಹರಳಹಳ್ಳಿಯ ಆಚಟ್ಟಿಯಮನ ಮನೆಯೆಂದರೆ ಬಾಲಕ ಚಿನ್ನಬಸಪ್ಪನವರಿಗೆ ಪಂಚಪ್ರಾಣ. 
ಹರಳಹಳ್ಳಿಯ ಪಟೇಲರಾಗಿದ್ದ ಮುದ್ದ ಬಸಪ್ರನವರಿಗೆ ಎಂಟು ಜನ ಮಕ್ಕಳಲ್ಲಿ ಚನ್ನಬಸಪ್ಪನವರ 
ಅಕ್ಕರೆಯ ಅಕ್ಕ ಪುಟ್ಟಕ್ಕಯ್ಯ ಹಿರಿಯರು. ಪುಟ್ಟಕ್ಕಯ್ಯನವರಿಗೂ ಚನ್ನಬಸಪ್ಪ ಎಂದರೆ ಎಲ್ಲಿಲ್ಲದ 
ಪ್ರೀತಿ, ವಾತ್ಸಲ್ಯ. ಮುಂದೆ ಕೆಲಕಾಲ ಚನ್ನಬಸಪ್ಪನವರು ಈ ಅಕ್ಕನ ಪ್ರೀತಿ ವಾತ್ಸಲ್ಯಗಳನ್ನುಂಡೇ 
ಬೆಳೆಯುತ್ತಾರೆ. ಚನ್ನಬಸಪ್ಪನವರ ನಂತರ ಹುಟ್ಟಿದ ಆರು ಜನ ಹೆಣ್ಣು ಮಕ್ಕಳೆಂದರೆ ನಿಂಗಮ್ಮ 
ಪುಟ್ರಗೌರಮ್ಯ ಚನ್ನಬಸಮ್ಮ ಮರಮ್ಮ ಮಹದೇವಮ್ಮ ಮತ್ತು ಚನ್ನಮ್ಮ ಚಿಕ್ಕೆ ಹುಡುಗರಾಗಿದ್ದಾಗ 
ಮೇಲೆ ಹೇಳಿರುವಂತೆ ಪಟೇಲರ ಮಗ ಮಾತ್ರವಲ್ಲದೆ, ಸುಂದರ ಬಾಲಕನಾಗಿದ್ದುದರಿಂದ 
ಮನೆಯವರಿಗೆ ಮಾತ್ರವಲ್ಲ, ಹಳ್ಳಿಯವರೆಲ್ಲರ ಕಣ್ಣಣಿಯಾಗಿದ್ದರು. ಅದರಲ್ಲಿಯೂ ಆಚಿಟ್ಟಿಯಮನ 
ಮನೆಯೆಂದರೆ ಬಲು ಪ್ರೀತಿ. ಆಕೆ ನೆರಮನೆ ಮಾತ್ರವಾಗಿದ್ದುದಲ್ಲದೆ ಅವರ ಮನೆಯ ಊಟ 
ಬಹಳ ರುಚಿಕಟ್ಟಾಗಿದ್ದುದರಿಂದಲೂ ಬಹುಮಟ್ಟಿಗೆ ಅವರ ಊಟ ಆಚಟ್ಟಿಯಮನ ಮನೆಯಲ್ಲಿಯೇ 
ನಡೆಯುತ್ತಿದ್ದುದರಿಂದಲೂ ಮನೆಯಲ್ಲಿ ಊಟ ಮಾಡುವುದೇ ಕಡಿಮೆಯಾಗಿತ್ತು. “ನೋಡು, 
ಇದು ಆಚಟ್ಟೆಯಮನ ಮನೆಯ ಸಾರು, ಎಷ್ಟು ರುಚಿಯಾಗಿದೆ ಎಂದು ಹೇಳುತ್ತ ತಮ್ಮ ಮನೆಯ 
ಊಟ ಬಡಿಸುತ್ತಿದ್ದರಂತೆ ಅವರಮ್ಮ ಹೀಗಾಗಿ ನೆರಮನೆಯ ಅಪರೂಪದ ಜೀವ ಆಚೆಟ್ಟಿಯಮನು 
ಮನೆಯೆಂದರೆ ಮಗು ಚನ್ನಬಸಪ್ಪನವರಿಗೆ ಪಂಚಪ್ರಾಣವಾಗಿತ್ತಂತೆ. 


2 ಹೆಚ್‌.ಎಂ. ಚನ್ನಬಸಪ್ಪ 


ಏಕ್ಕೆಕ ಗಂಡು ಸಂತಾನವಾಗಿದ್ದುದರಿಂದ ಮನೆಯ ಹಾರೈಕೆ ಹಾಗೂ ಊರವರ ಹಾರೈಕೆ, 
€ತಿಗಳ ಫಲವಾಗಿ ಸುಂದರ ವ್ಯಕ್ತಿಯಾಗಿ, ಚುರುಕು ಬಾಲಕರಾಗಿ, ದೈಹಿಕ ಹಾಗೂ ಮಾನಸಿಕವಾಗಿ 
ಸಮತೂಕವುಾಗಿ ಬೆಳೆಯುತ್ತಿದ್ದ ಬಾಲಕ ಚನ್ನಬಸಪ್ಪನವರ ಪ್ರಾಥಮಿಕ ವಿದ್ಯಾಭ್ಯಾಸ ಅಲ್ಲಿನ ಗುರು 
ಮಠಗಳಲ್ಲಿ ನಡೆಯುತಿದ್ದು ಅತ್ಯಂತ ಚುರುಕು ಬಾಲಕ ಎಂಬ ಪ್ರಶಂಸೆಗೊಳಗಾಗಿದ್ದರು. ಇವರ 
ಪ್ರೀತಿಯ ಅಕ್ಕ ಪುಟ್ಟಕ್ಕಯ್ಯನವರನ್ನು ಎಡತೊರೆ ಅಥವಾ ಈಗಿನ ಕೃಷ್ಣರಾಜ ನಗರದ ಪ್ರತಿಷ್ಠಿತ 
ಕುಟುಂಬದ ತಾಯಿಯ ಸೋದರ ಸಂಬಂಧಿ ಭದ್ರಷ್ರನವರಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. 
ಬಾಲ್ಯದಿಂದಲೂ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿಯಾಗಿದ್ದ ಚನ್ನಬಸಪ್ಪನವರಿಗೆ ಆಗ 
ಹರಳಹಳ್ಳಿಯಲ್ಲಿ ಮಾಧ್ಯಮಿಕ ವಿದ್ಯಾಭ್ಯಾಸ ಮಾಡಲು ಅನುಕೂಲಗಳಿರಲಿಲ್ಲವಾದ್ದರಿಂದ 
ಎಡತೊರೆಯಲ್ಲಿ ಅಕ್ಕ-ಬಾವಂದಿರ ಪ್ರೀತಿಯ ಮಡಿಲಲ್ಲಿ ಅವರ ಮಾಧ್ಯಮಿಕ ವಿದ್ಯಾಭ್ಯಾಸ 
ನಿರಾಂತಕವಾಗಿ ಸಾಗಿ ಅಲ್ಲಿಯ ಬುದ್ದಿವಂತ ವಿದ್ಯಾರ್ಥಿಯಾಗಿ ಉತ್ತಮ ದರ್ಜೆಯಲ್ಲಿ ಪರೀಕ್ಷೆಯಲ್ಲಿ 
ತೇರ್ಗಡೆ ಹೊಂದಿದದು. 


(2 


ಎಸ್‌ ಎಸ್‌.ಎಲ್‌ .ಪ. ಯಲ್ಲಿ ಉನ್ನತ ದರ್ಜೆಯಲ್ಲಿ ಪಾಸಾಗಿದ್ದ ಬನ್ನಬಸಪ್ಪನವರಿಗೆ 
ಮುಂದೇನು ? ಎಂಬ ಪ್ರಶ್ನೆ ಎದುರಾಯಿತು. ಇದುವರೆಗೇನೋ ಹುಟ್ಟೂರಲ್ಲಿ, ಅಕ್ಕನೂರಿನಲ್ಲಿ 
ಓದಿದ್ದಾಯ್ತು. ಆದದೆ ಈಗ ಕಾಲೇಜಿನ ವಿದ್ಯಾಭಬ್ಯಾಸವೆಂದರೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು. 
ಕೊನೆಗೆ ತಂದೆಯವರೊಂದಿಗೆ ಬೆಂಗಳೂರಿಗೆ ಬಂದು, ವಿಜ್ಞಾನದ ಕಾಲೇಜೆಂದೇ, ಇಂಗ್ಲೆಂಡಿನ 
ಕೇಂಬ್ರಿಜ್‌ ಎಂದೇ ಪ್ರಸಿದ್ಧವಾಗಿದ್ದ ಸೆಂಟ್ರಲ್‌ ಕಾಲೇಜಿಗೆ ಬಿ.ಎಸ್ಸಿ ವಿದ್ಯಾರ್ಥಿಯಾಗಿ 
ಸೇರಿಕೊಂಡರು. ಜೊತೆಗೆ ಊಟ-ವಸಶಿಗೆಂದು ಜಯದೇವ ವಿದ್ಯಾರ್ಥಿನಿಲಯಕ್ಕೆ ಸೇರಿಕೊಂಡರು. 
ಚೆನ್ನಬಸಪ್ಪನವರು ಮೊದಲಿನಿಂದಲೂ ಒಂದು ರೀತಿಯ ಆಂತರಿಕ ಶಿಸನ್ನು ಬೆಳೆಸಿಕೊಂಡು 
ಬಂದಿದ್ದುದರಿಂದ ಮನೆಯ ವಾತಾವರಣ ಬದಲಾದರೂ ಹಾಸ್ಟೆಲ್‌ ವಾತಾವರಣಕ್ಕೆ ಬಹಳ 
ಬೇಗ ಹೊಂದಿಕೊಂಡರು. ಮೊದಲಿನಿಂದಲೂ ಜ್ಞಾನಾರ್ಜನೆಯೆಲ್ಲಿ ಆಸಕ್ತಿ 
ಹೊಂದಿವವರಾದುದರಿಂದೆ ಕಾಲೇಜಿನ ವಾತಾವರಣ ತುಂಬ ಹಿಡಿಸಿತು. ಕಾಲೇಜಿನಲ್ಲಿ 
ಓದುತ್ತಿರುವಾಗ ಪಾಡರಸದಂತಿದ್ದೆ ಚನ್ನಬಿಸಪ್ಪನವರು ನಾಲ್ಕು ಗೋಡೆಗಳ ಮಧ್ಯೆ ದೊರೆಯುತ್ತಿದ್ದ 
ಪಠ್ಮಕ್ಷಮಕ್ಕೆ ಮಾತ್ರ ಸೀಮಿತರಾಗದೆ, ನಗರದಲ್ಲಿ ನಡೆಯುತ್ತಿದ್ದ ಅಂತರ ಕಾಲೇಜು ಚರ್ಚಾಕೂಟಗಳಲ್ಲಿ 
ಭಾಗವಹಿಸುತಿದ್ದು ಬಹುಮಾನಗಳನ್ನು ಪಡೆಯುತ್ತಿದ್ದರು. ಆಟೋಟಗಳಲ್ಲಿಯೂ ಆಸಕ್ತಿ ಹೊಂದಿದ್ದ 
ಚನ್ನಬಸಷ್ಪನವರು ಟಿನ್ನಿಸ್‌ ಕ್ರೀಡಾಪಟುಗಳು ಮಾತ್ರವಲ್ಲದೆ ಪಂದ್ಯಗಳಲ್ಲಿ ಅನೇಕ ಬಾರಿ 
ಬಹುಮಾನಗಳನ್ನು ಪಡೆದುಕೊಂಡಿದ್ದರು. ಕಾಲೇಚಿನ್ನಲಿ ನಡೆಯುತ್ತಿದ್ದ ಸಾಹಿತ್ಯಕ ಸಾಂಸ್ಕೃತಿಕ 
ಕಾರ್ಯಕ್ಷಮಗಳಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸುತಿದ್ದು ವಿದ್ಯಾರ್ಥಿಗಳಲ್ಲಿ ಮಾತ್ರವಲ್ಲದೆ ಅಧ್ಯಾಪಕ 
ವರ್ಗದಲ್ಲಿಯೂ ಅತ್ಯಂತ ಮೆಚ್ಚಿನ ವಿದ್ಯಾರ್ಥಿಯಾಗಿದ್ದದು. ಈ ರೀತಿಯ ಶಿಸ್ತಿನಿಂದ ಕೂಡಿದ 
ವಿದ್ಯಾರ್ಥಿ ಹಾಸ್ಟೆಲ್‌ ವಾರ್ಡನ್‌ ಆಗಿದ್ದ ಕ್ಯಾಪ್ರನ್‌ ವೈ.ವಿ. ಅಯ್ಯ ಅವರ ಗಮನ ಸೆಳೆದದ್ದು 
ಆಶ್ಚರ್ಯದ ಮಾತೇನಲ್ಲ. ಹೀಗೆ ಸದಾ ಪಾದರಸದಂತಿದ್ದ ಹೆಚ್‌.ಎಂ. ಚೆನ್ನಬಸಪ್ಪನವರು 
ಬಿ.ಎಸ್ಪಿ. (ರಸಾಯನ ಶಾಸ್ತ್ರ) ಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದರು. 


ಪ್ರತಿಭಾವಂತ ಸೆಂಸದೀಯ ಪಟು 3 


ಹೆಚ್‌.ಎಂ. ಚೆನ್ನಬಸಪ್ಪನವರು ಉನ್ನತ ಶ್ರೇಣಿಯಲ್ಲಿ ಪಾಸಾದ ವಿಷಯ ತಿಳಿದು ಹೆಚ್ಚು 
ಸಂತೋಷಪಟ್ಟವರು ಕ್ಯಾಪ್ಪನ್‌ ವೈ.ವಿ. ಅಯ್ಯ ಅವರು. ಕೂಡಲೇ ಅವರನ್ನು ರೈಲ್ವೇ ಇಲಾಖೆಯ 
ಜನರಲ್‌ ಮ್ಮಾನೇಜರ್‌ ಬಳಿ ಕರೆದುಕೊಂಡು ಹೋಗಿ, “ಈ ಹುಡುಗ ಬಹಳ ಪ್ರತಿಭಾವಂತ 
ಬಿ.ಎಸ್ಸಿ.ಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸಾಗಿದ್ದಾನೆ. ಈತನಿಗೆ ನಿಮಲ್ಲಿ ಕೆಲಸ ಕೊಡಿ” ಎಂದು 
ಹೇಳಿದ ಕೂಡಲೇ ಹುಡುಗನ ಮೈಕಟ್ಟು ಹಾಗೂ ಜಾಣೆಗೆ ತಲೆದೂಗಿದ ಬ್ರಿಟಿಷ್‌ ಅಧಿಕಾರಿ 
ಕೂಡಲೇ ಅವರಿಗೆ ಕೆಲಸ ಆರಂಭಿಸಬಹುದು ಎಂದು ಹೇಳಿ ಆದೇಶ ಪತ್ರ ಕೆಗೆ ಕೊಟ್ಟರು. 
ಆದರೆ ಸಂಶೋಧನೆಯಲ್ಲಿ ಹೆಚ್ಚು ಆಸಕ್ತಿ ಹಾಗೂ ಸ್ವಾಭಿಮಾನಿಯಾಗಿದ್ದುದರಿಂದ ಬಹುಬೇಗ ಆ 
ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಟಾಟಾ ಇನ್‌ಸ್ಟಿಟ್ಯೂಟ್‌ (ಈಗಿನ ಇಂಡಿಯನ್‌ 
ಇನ್‌ಸ್ಟಿಟ್ಯೂಟ್‌ ಆಫ್‌ ಸೈನ್ಸ್‌) ನಲ್ಲಿ ರಿಸರ್ಚರ್‌ ಆಗಿ ಕೆಲಸ ಆರಂಭಿಸಿದರು. ಆದರೆ ಅಲ್ಲಿನ 
ಬ್ರಿಟಿಷ್‌ ಅಧ್ಯಾಪಕರು ಇವರಿಗೆ ಸರಿಬರದ ಕಾರಣ ಆ ಕಾರ್ಯವನ್ನು ಅಲ್ಲಿಗೇ ಬಿಟ್ಟು ಊರಿಗೆ 
ಬಂದು, ತಾಯಿಯ ಅಪ್ಪಣೆಯ ಮೇರೆಗೆ ಕೃಷ್ಣರಾಜನಗರ ತಾಲ್ಲೂಕಿನ ಚೌಕಳ್ಳಿಯ ಹೆಣ್ಣು 
ನಂಜಮನವರನ್ನು 1927ರಲ್ಲಿ ಮದುವೆಯಾದರು. 

ಇದಾದ ಕೆಲ ದಿನಗಳಲ್ಲಿ ತನ್ನ ಸಹಪಾಠಿಗಳಾಗಿದ್ದ ತಿಷ್ಟೇರುದ್ರಯ್ಯ ಮತ್ತು ರಂಗಮಲ್ಲಯ್ಯ 
ಎಂಬುವರಿಗೆ, ಉನ್ನತ ಶ್ರೇಣಿಯಲ್ಲಿ ಬಿ.ಎಸ್ಸಿ ಪಾಸು ಮಾಡಿದ್ದುದರಿಂದ, ಪ್ರೋಬೇಷನರಿ 
ತಹಶೀಲ್ದಾರ್‌ ಹುದ್ದೆಯನ್ನು ಕೊಡಲಾಯಿತು. ಆಗ ಹೆಚ್‌.ಎಂ.ಸಿ. ಅವರು ಬಂದು ನಾನೂ 
ಉನ್ನತ ಶ್ರೇಣಿಯಲ್ಲಿ ಬಿ.ಎಸ್ಸಿ. ಪಾಸು ಮಾಡಿದ್ದೇನೆ. ನನಗೂ ಆ ಹುದ್ದೆ ಕೊಡಿ ಎಂದು 
ಕೇಳಿದರು. ಆಗ ಬ್ರಿಟಿಷ್‌ ಅಧಿಕಾರಿಯಾಗಿದ್ದ ಮೆಥೆನ್‌ ಚನ್ನಬಸಪ್ಪನವರೆ, ನೀವು 
ಬುದ್ಧಿವಂತರಾಗಿದ್ದೀರಿ, ರಸಾಯನಶಾಸ್ತ್ರದಲ್ಲಿ ಚುರುಕಾಗಿದ್ದೀರಿ. ಸಾಲದ್ದಕ್ಕೆ ಸಂಶೋಧನೆಯಲ್ಲಿ 
ಆಸಕ್ತಿ ಇಟ್ಟುಕೊಂಡಿದ್ದೀರಿ. ಇಂಥ ನೀವು ಕೃಷಿಯತ್ತ ನಿಮ್ಮಗಮನವನ್ನು ಏಕೆ ಹರಿಸಬಾರದು? 
ಎಂದು ಹೇಳಿದ್ದಕ್ಕೆ, ಕೃಷಿಯತ್ತ ಗಮನ ಹರಿಸಬೇಕಾದರೆ ಭೂಮಿ ಬೇಕು. ನನ್ನ ಬಳಿ ಅಷ್ಟು 
ಭೂಮಿ ಇಲ್ಲ. ಕೃಷಿ ಮಾಡುವುದಾದರೂ ಹೇಗೆ? ಎಂದು ಹೇಳಿದರು. ಆಗ ಪಿರಿಯಾಪಟ್ಟಣದ 
ಬಳಿ ಬೇಕಾದಷ್ಟು ಭೂಮಿ ಇದೆ. ಅಲ್ಲಿನ ತಹಶೀಲ್ದಾರರಿಗೆ ಪತ್ರ ಬರೆಯುತ್ತೇನೆ. ನಿಮಗೆ ಎಷ್ಟು 
ಬೇಕಾದರೂ ಭೂಮಿ ಕೇಳಿ, ಇವರು ನಿಮಗೆ ಕೊಡುತಾರೆ ಎಂದು ಹೇಳಿದರು. 


ಕೃಷಿಕ ಚನ್ನಬಸಷ್ಠನವರು 

ಹೇಳಿ ಕೇಳಿ ರೈತ ಕುಟುಂಬದಿಂದ ಬಂದಿದ್ದವರು. ಸ್ಥಾಭಿಮಾನಿ, ಏನಾದರೂ ಮಾಡಿ 
ತೋರಿಸಬೇಕೆೊಬ ಯುವಸಹಜ ಹಂಬಲ. ಕೂಡಲೇ ಒಪ್ಪಿಕೊಂಡು ಪಿರಿಯಾಪಟ್ಟಣಕ್ಕೆ ಬರುತ್ತಾರೆ. 
ಆಗ ಹುಜೂರ್‌ ಸೆಕ್ರೆಟರಿ ಆಗಿದ್ದ ಹೆಚ್‌.ಎನ್‌. ಪಾಳೇಗಾರರು ಪಿರಿಯಾಪಟ್ಟಣದಲ್ಲಿ 
ತಹಶೀಲ್ದಾರರಾಗಿದ್ದರು. ಹೆಚ್‌.ಎಂ. ಚನ್ನಬಸಪ್ಪನವರು ಅಲ್ಲಿಗೆ ಬಂದು ತಹಶೀಲ್ದಾರರನ್ನು 
ಕಂಡು ಮಾತನಾಡಿದರು. ಅಷ್ಟು ಹೊತ್ತಿಗಾಗಲೇ ಮ್ಯುಥೆನ್‌ ಅವರು ವಿಷಯ ತಿಳಿಸಿದ್ದುದರಿಂದ 
ವಿಳಂಬ ಮಾಡದೆ ನಿಮಗೆಷ್ಟು ಭೂಮಿ ಬೇಕೋ ತೆಗೆದುಕೊಳ್ಳಿ ಎಂದು ಹೇಳಿದರು. ಕೂಡಲೇ 


4 ಹೆಚ್‌.ಎಂ. ಚನ್ನಬಸಪ್ಪ 


ಕಾರ್ಯತತ್ವರರಾದ ಹೆಚ್‌.ಎಂ. ಚನ್ನಬಸಪ್ಪನವರು "ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರು” ನಲ್ಲಿ. 
ಎರಡು ಸಾವಿರ ರೂ. ಸಾಲ ತೆಗೆದುಕೊಂಡು ಈಗಿನ ನಂದಿವಾಥಪುರದಲ್ಲಿ ಮುನ್ನೂರು ಎಕರೆ 
ಕಾಡುಭೂಮಿಯನ್ನು ಕೊಂಡುಕೊಂಡರು. 


ಕಾಲಿಡಲೂ ಜಾಗವಿಲ್ಲದಷ್ಟು ದಟ್ಟವಾದ ಕಾಡು, ಗಿಡ, ಮರ, ಬಳ್ಳಿ, ಹುಲಿ, ಕರಡಿ, 
ಸಿಂಹ, ಆನೆ ಮುಂತಾದ ಕಾಡು ಮೃಗಗಳಿಂದ ತುಂಬಿದ ದುರ್ಗಮವಾದ, ಭಯಂಕರವಾದ, 
ಸದಾ ಜೀಂಗುಡುವ ಕಾಡು, ಕಾಲಿಟ್ಟಲ್ಲಿ ಕಚ್ಚಿ ರಕ್ತ ಹೀರುವ ಜಿಗಣೆಗಳು, ಗುಂಯ್‌ಗುಟ್ಟುವ 
ಮುಸಿ, ಹುಳು-ಹುಪ್ಪಟೆಗಳು, ಕಾಡಿನ ಕ್ರೂರ ಮ್ಹಗಗಳ ಕರ್ಕಶ ಶಬ್ದ, ಎಂಟೆದೆಯವನ ಹೈದಯವನ್ನೂ 
ತಲ್ಲಣಗೊಳಿಸುವಷ್ಟು ದಟ್ಟ ಕಾಡು. ಇಂಥ ಭಯಂಕರ ಕಾಡಿನಲ್ಲೊಂದು ಬೆಟ್ಟದ ಸಿದ್ದೇಶ್ವರ 
ದೇವಸ್ಥಾನ. ಅಲ್ಲಿನ ಈ ಬೆಟ್ಟದ ದೇವರು ಸಿದ್ದೇಶ್ವರನ ಆಶೀರ್ವಾದವೇ ಹೆಚ್‌.ಎಂ.ಸಿ. ಅವರಿಗೆ 
ಶ್ರೀರಕ್ಷೆ. ಇಂಥ ದಟ್ಟವಾದ ಭಯಂಕರವಾದ ಕಾಡಿಗೆ ಪತ್ನಿ ನಂಜಮ್ಮ ಮತ್ತು ಮೂರುಜನ 
ಗಂಡು ಮಕ್ಕಳು ಹಾಗೂ ವಯಸ್ಸಾದ ತಂದೆ-ತಾಯಿಗಳು ಮತ್ತು ಸಹೋದರಿಯರೊಂದಿಗೆ 
ನಾಡನ್ನು ಬಿಟ್ಟು ಕಾಡಿಗೆ ಬಂದು ಗುಡಿಸಿಲಿನಲ್ಲಿ ವಾಸಿಸಲು ಆರಂಭಿಸಿದರು. 

ರೈತ ಕುಟುಂಬದಲ್ಲಿಯೇ ಹುಟ್ಟಿದ್ದುದರಿಂದ ಬೇಸಾಯ ಅವರಿಗೆ ಹೊಸಬಾಗಿರಲಿಲ್ಲ. 
ಜೊತೆಗೆ ಸ್ವತಂತ್ರವಾಗಿ ಬದುಕಬೇಕು, ಸರ್ಕಾರಿ ನೌಕರಿ ಹಿಡಿಯಕೂಡದು, ಇನ್ನೊಬ್ಬರತ್ತ 
ಕೈಚಾಚಬಾರದು; ಹಂಗಿನ ಬದುಕು ಬದುಕಬಾರದು, ಸ್ವಾವಲಂಬಿಯಾಗಿರಬೇಕು, ದುಡಿದು 
ತಿನ್ನಬೇಕು ಎಂಬ ಛಲ. ಕೈಗೆತ್ತಿಕೊಂಡದ್ದನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು, ಆದರ್ಶ 
ಜೀವನ ನಡೆಸಬೇಕು ಎಂಬ ಹಠ; ಭಾರತ ರೈತರ ದೇಶ, ರೈತರು ಸಾಮಾನ್ಯವಾಗಿ ಬಡವರು. 
ಅವರಲ್ಲಿ ದೈರ್ಯ ತುಂಬಬೇಕು, ಸ್ವಾವಲಂಬಿಗಳನ್ನಾಗಿ ಮಾಡಬೇಕು. ನಾಡಿನ ಬೆನ್ನೆಲುಬಾದ 
ರೈತರ ಬದುಕನ್ನು ಹಸನಾಗಿಸಬೇಕು. ಇದಕ್ಕೆ ಕಾಯಕವೊಂದೇ ಮಾರ್ಗ ಎಂದು ಕಾಯಕದಲ್ಲಿ 
ನಂಬಿಕೆಯಿಟ್ಟಿದ್ದ ಚನ್ನಬಸಪ್ಪನವರು ಸ್ವತಃ ತಾವೇ ಕೈಲಿ ಮಚ್ಚು ಕೊಡಲಿಗಳನ್ನು ಹಿಡಿದು ಕಾಡನ್ನು 
ಪ್ರವೇಶಿಸಿದರು. 

ಸ್ವೇಚ್ಛೆಯಾಗಿ ಬೆಳೆದಿದ್ದ ದಟ್ಟವಾದ ಕಾಡು. ಮುನ್ನೂರು ಎಕರೆ ವಿಸ್ತಾರವಾದ ಕೊಂಡ 
ಭೂಮಿ. ಎಷ್ಟೇ ಶ್ರದ್ವೈೆ ಉತ್ಸಾಹಗಳಿದ್ದರೂ ಸಾಧ್ಯವಾದೀತೆ ? ಕಾಡಿನಾಚೆಗಿದ್ದ ಕೂಲಿಯಾಳುಗಳನ್ನು 
ಒಗ್ಗೂಡಿಸಿ, ಅವರಲ್ಲಿ ದ್ವೆರ್ಯ, ಉತ್ಸಾಹಗಳನ್ನು ತುಂಬಿ ಕಾಡಿನೊಳಕ್ಕೆ ಕರೆತಂದರು.-ದಪ್ಪನಾಗಿ 
ಉದ್ದವಾಗಿ ಬೆಳೆದಿದ್ದ ಬಾನೆತ್ತರದ ಮರಗಳನ್ನು ಕಡಿದು ಭೂಮಿಗುರುಳಿಸಿದರು. ಉರುಳಿಸಿದ 
ಮರಗಳನ್ನು ತುಂಡ-ತುಂಡಾಗಿ ಕತ್ತರಿಸಿ ಇದ್ದಿಲನ್ನಾಗಿ ಸುಟ್ಟು, ಮೈಸೂರಿನಲ್ಲಿದ್ದ ಕಂಟ್ರಾಕ್ಟರ್‌ 
ಬೋರಯ್ಯ-ಬಸವಯ್ಯನವರ ಮೂಲಕ ಮಾರಿಸಿ, ಬಂದ ಹಣವನ್ನು ಕೂಲಿಯಾಳುಗಳಲ್ಲಿ 
ಹಂಚಿ, ಅವರನ್ನು ಸಂತೋಷವಾಗಿರಿಸಿ ಕಾಡನ್ನು ನೆಲಸಮ ಮಾಡಿ ಭೂಮಿಯನ್ನು ವ್ಯವಸಾಯ 
ಯೋಗ್ಯವನ್ನಾಗಿ ಮಾಡಿದರು. ಇವರು ಕಾಡಿಗೆ ಸಂಸಾರ ಸಮೇತ ಬಂದಾಗ ಆಡಿಕೊಂಡ ಜನ 
ಮೂಗಿನ ಮೇಲೆ ಬೆರಳಿಟ್ಟರು. ಹುಂಬ, ಹಠಮಾರಿ ಎಂದೆಲ್ಲ ನಿಂದಿಸಿದ ಜನರು ಅವರ 
ದಿಟ್ಟತನವನ್ನು ಕಂಡು ಆಶ್ಚರ್ಯಪಟ್ಟರು. ಕೆಲವರು ಪ್ರಶಂಸಿಸಿದರೆ ಮತ್ತೆ ಕೆಲವರು ಕರುಬಿದರು. 


ಪ್ರತಿಭಾವಂತ ಸಂಸದೀಯ ಪಟು 5 


ಸಮಾಜದಲ್ಲಿ ಸಾಮಾನ್ಯವಾಗಿ ಕೆಟ್ಟರೆ ನಗುತ್ತಾರೆ. ಬದುಕಿದರೆ ಕರುಬುತ್ತಾರೆ. ಇದು ಮನುಷ್ಯನ 
ಬದುಕು ಕಂಡಿರುವ ಅನುಭವ. ಕಾಡಿಗೆ ಬರುವ ಮುನ್ನ ಕೆಲವರು ಇವನು ತಾನು ಹುಲಿ 
ಬಾಯಿಗೆ ತುತ್ತಾಗುವುದಲ್ಲದೆ, ತನ್ನ ಸಂಸಾರವನ್ನು ಬಲಿಕೊಡುತ್ತಾನೆ ಎಂದು ಭಯ ಪಟ್ಟರು. 
ಕೆಲವರು ನಂಟರಿಷ್ಟರು ಬುದ್ಧಿ ಹೇಳಿ ನೋಡಿದರು. ಅಷ್ಟೇ ಏಕೆ ತಂದೆಯವರೇ ಈಪಾಡು 
ಬೇಡೆಂದು ಹೇಳಿದರು. ಆದರೆ ಮೊದಲಿನಿಂದಲೂ ತಾಯಿಯ ಆಶೀರ್ವಾದ, ಉತ್ತೇಜನದಲ್ಲಿಯೇ 
ಬೆಳೆದುಬಂದ ಛಲಗಾರ ಹೆಚ್‌.ಎಂ.ಸಿ. ಅವರಿಗೆ ಈಗಲೂ ತಾಯಿಯ ಉತ್ತೇಜನ, 
ಪ್ರೋತ್ಸ್ಲಾಹಗಳೇ ದಾರಿದೀಪಗಳಾದವು. 


ಯಾರು ಎಷ್ಟೇ ಹೇಳಿದರೂ ಅದಕ್ಕೆ ಕಿವಿಗೊಡದ ಚನ್ನಬಸಪ್ಪನವರು ಮುಂದಿಟ್ಟ ಹೆಜ್ಜೆಯನ್ನು 
ಹಿಂದೆಗೆಯದೆ, ದಿಟ್ಟತನದಿಂದ, ತುಂಬು ವಿಶ್ವಾಸದಿಂದ ಹಿಡಿದ ಕಾರ್ಯದಲ್ಲಿ ಮುನ್ನುಗ್ಗಿದರು. 
ತಾನೊಬ್ಬ ದೊಡ್ಡ ಸಂಸಾರದ ಹೊಣೆ ಹೊತ್ತ ವ್ಯಕ್ತಿ ಎಂಬುದನ್ನೇ ಮರೆತುಬಿಟ್ಟವರಂತೆ ಕಾಡಿನಲ್ಲಿ 
ಗುಡಿಸಲು ಹಾಕಿ, ಸಂಸಾರವನ್ನು ಅಲ್ಲಿಟ್ಟುಕೊಂಡು ಕೃಷಿ ಕಾರ್ಯದಲ್ಲಿ ತೊಡಗಿದರು. ಕಾಡು 
ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ರಾತ್ರಿ ಹೊತ್ತು ಗುಡಿಸಿಲಿನ ಸುತ್ತಲೂ ಬೆಂಕಿ ಹಾಕಿ ಸರದಿ ಪ್ರಕಾರ 
ಕಾವಲು ಕಾಯುತ್ತಿದ್ದರು. ವಯಸ್ಸಾದ ತಂದೆ-ತಾಯಂದಿರು, ಚಿಕ್ಕವಯಸ್ಸಿನ ಹೆಂಡತಿ, ಪುಟ್ಟ 
ಮಕ್ಕಳು, ಮದುವೆಗೆ ನೆರೆದು ನಿಂತಿದ್ದ ತಂಗಿಯರು ಇಂಥ ದೊಡ್ಡ ಸಂಸಾರದ ಹೊರೆ ಹೊತ್ತ 
ಚನ್ನಬಸಪುನವರು ತಾವು ರೂಪಿಸಿಕೊಂಡಿದ್ದ ಉದ್ದೇಶದ ಹಾದಿ ಹಿಡಿದು ಸಾಗಿದರು. ಆತ್ಮ 
ರಕ್ಷಣೆಗೋಸ್ಕರ ಸರ್ಕಾರದಿಂದ ಪರವಾನಗಿ ಪಡೆದ ಬಂದೂಕು ಅವರ ಕೈಲಿತ್ತು. ಬಂದೂಕು 
ಹಿಡಿದ ಚನ್ನಬಸಪ್ಪನವರ ಒಳ್ಳೆಯ ಈಡುಗಾರರು. ಇಟ್ಟ ಗುರಿ ತಪ್ಪಿದ್ದಿಲ್ಲ. ತಾವ ಬದುಕಿನಲ್ಲಿ 
ಸಾಧಿಸಬೇಕೆಂದಿದ್ದ ಗುರಿಯೂ ತಪ್ಪಲಿಲ್ಲ. ಹೀಗೆ ಕೃಷಿ ಕಾರ್ಯದಲ್ಲಿ ತಮ್ಮ ಗುರಿಸಾಧನೆಯಲ್ಲಿ 
ತಮ್ಮನ್ನು ತಾವೇ ಅರ್ಪಿಸಿಕೊಂಡು, ಸಮರ್ಪಣಭಾವದಿಂದ ದುಡಿದರು. "ಕೈ ಕೆಸರಾದರೆ ಬಾಯಿ 
ಮೊನಸರು' ಎಂಬ ನಾಣ್ಣುಡಿಯಂತೆ ಅದರ ಫಲವನ್ನು ಪಡೆದರು "ಕಾಯಕವೇ ಕೈಲಾಸ” ವೆಂದು 
ನಂಬಿ ಆಚರಿಸಿದವರಿಗೆ ಅವರ ಪ್ರಯತ್ನ ಎಂದೂ ವಿಘಲವಾಗುವುದಿಲ್ಲ. ಅದರಲ್ಲೂ 
ಭೂತಾಯಿಯನ್ನು ನಂಬಿ, ಕೃಷಿ ಕಾರ್ಯ ಮಾಡಿದವರಿಗೆ ಭೂತಾಯಿ ಮೋಸ ಮಾಡಿಯಾಳೆ ?' 
ದುಡಿಮೆಗೆ ತಕ್ಕ ಫಲ ಅವರಿಗೆ ದಕ್ಕಿತು. ಎಂದರೇನು ? ಕಾಡಿನ ಬದುಕು, ದುರ್ಗಮವಾದ ಸ್ಥಳ. 
ನಂಟರಿಷ್ಟರಿಗೂ ಬಂದು-ಹೋಗುವುದಕ್ಕೆ ಅಸಾಧ್ಯವಾದ ಜಾಗ. ಕಾಡಿನ ಛಳಿ, ಕಾಯಿಲೆಯಾದರೆ 
ಕಾಲಕ್ಕೆ ತಕ್ಕ ಚಿಕಿತ್ಸೆ ಅಲಭ್ಯ. ಇಂಥ ವಿಷಮ ಸನ್ನಿವೇಶದಲ್ಲಿ ಪತ್ನಿ ನಂಜಮ್ಮವವರಿಗೆ ಸಕಾಲಕ್ಕೆ 
ಚಿಕಿತ್ಸೆ ಒದಗಿಸಲಾಗದೆ ಪೆತ್ನಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಎರಡು ವರ್ಷದ ಚಿಕ್ಕ ಮಗು 
' ಬಸವರಾಜುವನ್ನು ಬಿಟ್ಟು ನಂಜಮನವರು ಇಹಲೋಕ ಯಾತ್ರೆ ಮುಗಿಸುತ್ತಾರೆ. 


ಬಂಧು-ಬಾಂಧವರ, ಆಪ್ಪರ, ಸ್ನೇಹಿತರ ಯಾರ ಮಾತನ್ನೂ ಕೇಳದೆ ಏಕಾಂಗಿಯಾಗಿ 
ಕಾಡನ್ನು ನಾಡನ್ನಾಗಿಸುವ ಛಲ ಹೊತ್ತು ಕಾಡಿಗೆ ನುಗ್ಗಿ ಬಂದ ಚನ್ನಬಸಪ್ಪನವರಿಗೆ ಪತ್ನಿಯ 
ಸಾವು ಭರಿಸಲಾಗದ ದುರಂತ. ತಾಯಿಯ ಎದೆಗೆ ಕಚ್ಚಿಕೊಂಡಿದ್ದ ಎರಡು ವರ್ಷದ ಮಗು 
ಬಸವರಾಜುವನ್ನು ಸಮಾಧಾನ ಪಡಿಸುವುದೇ ಕಷ್ಟದ ಕೆಲಸ. ಸಂಸಾರದ ಭಾರವನ್ನೆ ವಹಿಸಿಕೊಂಡು, 


6 ಹೆಚ್‌.ಎಂ. ಚನ್ನಬಸಪ್ಪ 


ಗಂಡನಿಗೆ ಯಾವುದೇ ಸಾಂಸಾರಿಕ ತೊಂದರೆಯನ್ನು ಕೊಡದೆ, ಸಂಸಾರವನ್ನು ನಿಭಾಯಿಸಿಕೊಂಡು 
ಹೋಗುತ್ತಿದ್ದ ಪತ್ನಿ ಇಲ್ಲದಾದಾಗ ಚನ್ನಬಸಪ್ಪನವರಿಗೆ ಸಹಿಸಲಾರದ ದುಃಖ, ಸಂಸಾರದ ಭಾರ, 
ಗುರಿ ಸಾಧಿಸುವ ಛಲ. ಇನ್ನೇಮ ಗುರಿ ಮುಟ್ಟಿದೆ ಎನ್ನುವಲ್ಲಿ ಇಂಥ ಆಘಾತ; ಆದರೇನು? 
ಛಲಗಾರ ಚನ್ನಬಸಪ್ಪನವರು ಎದೆಗುಂದಲಿಲ್ಲ, ಸಾಹಸ ಬಿಡಲಿಲ್ಲ. ಮತ್ತಷ್ಟು ದೈರ್ಯ ತುಂಬಿಕೊಂಡು 
ದಿಟ್ಟತನದಿಂದ ತಮ್ಮಕಾರ್ಯದಲ್ಲಿ ಪ್ರವೃತ್ರರಾದರು. ಆದರೇನು ? ದೊಡ್ಡವರನ್ನು ಸುಧಾರಿಸಬಹುದು! 
ಚಿಕ್ಕಮಕ್ಕಳನ್ನು ಸುಧಾರಿಸುವುದು ಅಷ್ಟು ಸುಲಭವೇ? ತಮಗಲ್ಲದಿದ್ದರೂ ಮಗುವಿನ 
ದೃಷ್ಟಿಯಿಂದಲಾದರೂ ಮತ್ತೊಂದು ಹೆಣ್ಣು ತಂದುಕೊಳ್ಳಬೇಕಲ್ಲವೇ? ತಮ್ಮವಯಸ್ಸೂ ಕಿರಿದು. 
ತಾವು ಸುಮವನಿದ್ದರೂ ಗುರು-ಹಿರಿಯರು ಬಿಡಬೇಕಲ್ಲ! 


ಚನ್ನಬಸಷ್ಪನವರ ಎರಡನೆಯ ಮದುವೆ - ಚನ್ನಬಸಮ್ಮನವರೊಂದಿಗೆ 

ಸಾಂಸಾರಿಕ ಭಾರದಿಂದಾಗಿ, ಎಳೆ ಮಗುವಿನ ಸಲುವಾಗಿ ಗುರು-ಹಿರಿಯರ ಒತ್ತಾಯಕ್ಕೆ 
ಮಣಿದು ಚನ್ನಬಸಪ್ಪನವರು ಎರಡನೆಯ ಮದುವೆಗೆ ಒಪ್ಪಿಕೊಂಡರು. ಇದರಲ್ಲಿ ಬೆಟ್ಟದಪುರದ 
ಮದರಾಧಿಪತಿಗಳಾಗಿದ್ದ ಶ್ರೀ ಚಿಕ್ಕವೀರ ಬೇಶಿಕೇಂದ್ರ ಮಹಾಸ್ವಾಮಿಗಳ ಪಾತ್ರ ಹಿರಿದು. ಅವರು 
ತಮ್ಮಮರಕ್ಕೆ ಅತ್ಯಂತ ಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ದ ಕೃಷ್ಣರಾಜ ನಗರದ ಪ್ರತಿಷ್ಠಿತ ಮನೆತನದ 
ಚಂದ್ರೀಪುಟ್ಟಿಪ್ಪ ಮತ್ತು ನಿಂಗಮ್ಮ ದಂಪತಿಗಳ ಮೂರನೆಯ ಮಗಳು ಚೆನ್ನಬಸಮನವರನ್ನು 
1944ರಲ್ಲಿ ಚನ್ನಬಸಪ್ಪನವರಿಗೆ ಕೊಟ್ಟು ಮದುವೆ ಮಾಡಿಸುವಲ್ಲಿ ಯಶಸ್ವಿಗಳಾದರು. 

ಇಷ್ಟು ಹೊತ್ತಿಗಾಗಲೇ ಹೆಚ್‌.ಎಂ. ಚನ್ನಬಸಪುನವರು ಮಹಾತ್ಮ ಗಾಂಧೀಜಿಯವರ 
ನೇತೃತ್ವದಲ್ಲಿ ಭಾರತದಾದ್ಯಂತ ನಡೆಯುತ್ತಿದ್ದ ಭಾರತ ಸ್ವಾತಂತ್ರ್ಯ ಚಳುವಳಿಯಲ್ಲಿ 
ಭಾಗವಹಿಸಲಾರಂಭಿಸಿದ್ದರು. ತಮ್ಮ ಕೃಷಿ ಕಾರ್ಯದ ಜೊತೆಯಲ್ಲಿಯೇ ಗಾಂಧೀಜಿಯವರ 
ಸಹವಾಸದಿಂದ ಇವರಲ್ಲಿಯೂ ಖಾದಿ ಪ್ರೇಮ ಅದ್ಭುತವಾಗಿ ಬೆಳೆದಿತ್ತು. ಚನ್ನಬಸಪ್ಪನವರು 
ಎರಡನೆಯ ಮದುವೆಯಾಗುವ ಸಂದರ್ಭದಲ್ಲಿನಡೆದ ಒಂದು ಸಂದರ್ಭ ಇದಕ್ಕೆ ಸಾಕ್ಷಿಯಾಗಿದೆ. 
ಈ ಮದುವೆಯಲ್ಲಿ ಹೆಣ್ಣನ್ನು ಆಪಾದಮಸ್ತಕ ಖಾದಿ ಸೀರೆ-ರವಿಕೆಗಳಿಂದ ಆಲಂಕರಿಸಿ, ಧಾರೆ 
ಮಂಟಪಕ್ಕೆ ಕರೆತಂದು ಧಾರೆ ಎರೆದು ಕೊಡಬೇಕೆಂದು ಹಠ ಹಿಡಿದರು. ಹಿರಿಯರು ಎಷ್ಟು 
ಹೇಳಿದರೂ ಕೇಳಲಿಲ್ಲ. ಕೊನೆಗೆ ಇವರ ಸ್ವಭಾವವನ್ನು ಅರಿತಿದ್ದ ಹಿರಿಯರು ಹೆಣ್ಣನ್ನು ಖಾದಿ 
ಸೀರೆ ಕುಪ್ಪಸಗಳಿಂದಲಂಕರಿಸಿ ಕರೆತಂದು ಧಾರೆ ಎರೆದುಕೊಟ್ಟರು. ಅಂತೂ ಖಾದಿಬಟ್ಟೆ ಧರಿಸಿದ 
ಹೆಣ್ಣಿನೊಂದಿಗೆ ಹೆಚ್‌.ಎಂ. ಚನ್ನಬಸಪ್ಪನವರ ಮರುಮದುವೆ ಆಯಿತು. 


ವೈಜ್ಞಾನಿಕ ಪದ್ಧತಿಯ ಕೃಷಿ 

ಮತ್ತೆ ಯಭಾಸ್ಥಿತಿ ಕಾಡಿಗೆ ಮರಳಿ ತಮ್ಮ ಕೃಷಿ ಕಾಯಕವನ್ನು ಮುಂದುವರಿಸಿದರು. 300 
ಎಕರೆಯ ವಿಸ್ತಾರವಾದ ಜಮೀನನ್ನು ಆಬಾದು ಮಾಡಿಸುವುದು ಅಷ್ಟು ಸುಲಭದ ಕೆಲಸವೆ? 
ಗುಂಡ್ರಪೇಟೆ ಮುಂತಾದ ಕಡೆಗಳಿಂದ ಆಳು-ಕಾಳುಗಳನ್ನು ಕರೆತಂದು ಇಮಡಿ ಉತ್ಸಾಹದಿಂದ 
ಕೆಲಸ ಮಾಡಿದರು. ಸ್ವತಃ ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದು, ಸಂಶೋಧನೆಯ ಅನುಭವವಿದ್ದುದರಿಂದ 


ಪ್ರತಿಭಾವಂತ ಸಂಸದೀಯ ಪಟು 7 


ಕೃಷಿ ಕಾಯಕದಲ್ಲಿಯೂ ತಮ್ಮ ವೈಜ್ಞಾನಿಕ ಬುದ್ದಿಯನ್ನು ಬಳಸಿಕೊಂಡರು. ಕೃಷಿ ರಂಗದಲ್ಲಿ ಹೊಸ 
ಹೊಸ ವೈಜ್ಞಾನಿಕ ಪ್ರಯೋಗಗಳನ್ನು ಮಾಡಿದರು. ಹೆಚ್ಚುವರಿ ದವಸ-ಧಾನ್ಯ ಬೆಳೆದರು. ರೈತಾಪಿ 
ಜನರೂ ವೈಜ್ಞಾನಿಕ ಪದ್ಧತಿಯಲ್ಲಿ ಬೇಸಾಯ ಮಾಡುವಂತೆ ಫ್ರೇರೇಪಿಸಿದುದು ಮಾತ್ರವಲ್ಲದೆ 
ಅವರಿಗೆ ಹೊಸ ಪದ್ಧತಿಯಲ್ಲಿ ಬೇಸಾಯ ಮಾಡುವಂಥ ತರಬೇತಿಗಳನ್ನು ಕೊಟ್ಟರು, ಕೊಡಿಸಿದರು. 
ಮಾರ್ಗದರ್ಶಕರಿಲ್ಲದೆ ಕಂಗಾಲಾಗಿದ್ದ ರೈತರು ಅತ್ಯಂತ ಹೆಚ್ಚು ಉತ್ಸಾಹದಿಂದ ಅವರು ಹೇಳಿದ್ದನ್ನೆಲ್ಲ 
ಕೇಳಿಕೊಂಡು ಅದರಂತೆ ವ್ಯವಸಾಯ ಮಾಡಿದರು. ಇದರಿಂದ ಇವರ ಬಡತನದ ಬವಣೆ 
ಕೊಂಚಮಟ್ಟಿಗೆ ಕಡಿಮೆಯಾಯಿತು. 


ಈ ಹಿನ್ನೆಲೆಯಲ್ಲಿ ಚನ್ನಬಸಪ್ಪನವರು ತಾವು ಸರ್ಕಾರದಿಂದ ಕೊಂಡ ಜಮೀನನ್ನು 
ವ್ಯವಸಾಯಯೋಗ್ಯವನ್ನಾಗಿ ಮಾಡಿ ಆ ಜಾಗಕ್ಕಿಬ್ರ ಅನ್ವರ್ಥನಾಮ ನಂದಿವಾಥಪುರ, ರೈತಾಪಿವರ್ಗದ 
ಬೆನ್ನೆಲುಬು, ಜೀವನಾಡಿ, ನಂದಿ, ಬಸವ, ಎತ್ತು ನಂದಿಯನಾಥ ಅಥವಾ ಒಡೆಯ ಈಶ್ವರ, 
ಪಶುಪತಿನಾಥ, ಹೀಗಾಗಿ ಆ ಹೆಸರು ಆ ಊರಿಗೆ ಅನ್ವರ್ಥ. ಈ ಅನ್ವರ್ಥ ನಾಮವನ್ನು 
ಸಾರ್ಥಕಗೊಳಿಸಲು ಚನ್ನಬಸಪ್ಪನವರು ಅಹರ್ನಿಶೆ ದುಡಿದರು. ಅವರ ಸತತವಾದ 
ದುಡಿಮೆಯಿಂದಾಗಿ, ಭತ್ತದ ಉತ್ಸಾಹದ ಚಿಲುಮೆಯಿಂದಾಗಿ ಆ ಊರು ಇಂದು ಮಾದರಿ 
ಗ್ರಾಮ. ಇಲ್ಲಿನ ರೈತರಿಗೆ ಕೃಷಿಕಾಯಕದಲ್ಲಿ ಅದಮ್ಮವಾದ ಉತ್ಸಾಹವನ್ನು ಚೈತನ್ಯವನ್ನು ತುಂಬಿದ 
ಚೀತನ ಹೆಚ್‌.ಎಂ. ಚನ್ನಬಸಪ್ಪ. ಕೃಷಿಕಾಯಕ ಕೃಷಿ ಪ್ರಧಾನ ಭಾರತದ ಬೆನ್ನೆಲುಬು. ಕೃಷಿ 
ಉತ್ಪನ್ನಗಳಿಂದಲೇ ಭಾರತ ಚೈತನ್ಯಶೀಲ. ದೇಶದ ಜನರ ಉದರಂಭರಣಕ್ಕೆ ಕೃಷಿ ಉತ್ಪನ್ನ 
ದವಸ-ಧಾನ್ಯ ಅಗತ್ಯ ಅನಿವಾರ್ಯ. ಇಂಥ ಕೃಷಿ ಕಾರ್ಯಕ್ಕೆ ಆದ್ಯತೆಯನ್ನು ಕೊಟ್ಟ ಹೆಚ್‌ .ಎಂ.ಸಿ. 
ಅವರು ತಾವು ಸೃಷ್ಟಿಸಿದ ನಂದಿನಾಥಷುರವನ್ನು ಕರ್ನಾಟಕದಲ್ಲಿ ಮಾತ್ರವೇ ಏಕೆ ಭಾರತಲ್ಲಿಯೇ 
ಮಾದರಿ ಆದರ್ಶ ಗ್ರಾಮವನ್ನಾಗಿ ಮಾಡುವಲ್ಲಿ ಕಿಂಚಿತ್ತೂ ಹಿಂತೆಗೆಯದೆ, ಅದಕ್ಕೆ ಬೇಕಾದಂಥ 
ಎಲ್ಲ ಸಲಕರಣೆಗಳನ್ನು ಒದಗಿಸಿಕೊಟ್ಟರು. ಕೃಷಿ ಸಿದ್ದಾಂತಗಳನ್ನು ಹುಟ್ಟು ಹಾಕಿದರು. ವೈಜ್ಞಾನಿಕ 
ಪ್ರಯೋಗಗಳನ್ನು ಬಳಕೆಯಲ್ಲಿ ತಂದರು. ದೇಶದಲ್ಲಿಆಗ ತಾನೆ ಕಣ್ಣುಬಿಡುತ್ತಿದ್ದ ಸಹಕಾರ ಪದ್ಧಶಿಯನ್ನು 
ಹಿಂದು ಮುಂದು ನೋಡದೆ ಸ್ವೀಕರಿಸಿ, ತಮ್ಮನೆಲಕ್ಕೆ ತಮ್ಮಹಳ್ಳಿಗೆ ಬೇಕಾಗುವಂಥ ರೀತಿಯಲ್ಲಿ 
ಮಾರ್ಪಡಿಸಿಕೊಂಡರು. ಕೃಷಿ ಕ್ಷೇತ್ರದಲ್ಲಿ, ಪ್ರಾಯಶಃ ಮೊಟ್ಟಮೊದಲ ಬಾರಿಗೆ, ಸಹಕಾರಿ 
ಪದ್ದತಿಯನ್ನು ಜಾರಿಗೆ ತಂದರು. ನಮಗೆಲ್ಲ ತಿಳಿದಿರುವಂತೆ ಕೂಡು ಕುಟುಂಬಗಳೆಲ್ಲ ಒಡೆದು 
ವ್ಯಕ್ತಿ ಕುಟುಂಬಗಳಾಗಿ ಭೂಮಿಯನ್ನು ತುಂಡು-ತುಂಡುಗಳಾಗಿ ಹಂಚಿಕೊಂಡು ಏನನ್ನೂ 
ಸಾಧಿಸಲಾಗದೆ ಬಡತನಕ್ಕೆ ಬಿದ್ದ ರೈತ ಕುಟುಂಬಗಳನ್ನು ಶೋಚನೀಯ ಸ್ಥಿತಿಯಿಂದ ಪಾರು 
ಮಾಡಿ, ಒಟ್ಟಾಗಿ ಕೂಡಿದ ಸಹಕಾರಿ ಪದ್ಧಶಿಯ ಕೃಷಿ ಪದ್ದಶಿಯನ್ನು ಜಾರಿಗೆ ತರುವಲ್ಲಿಹೆಚ್‌.ಎಂ.ಸಿ. 
ವಹಿಸಿದ ಪಾತ್ರ ಅಂಧಿಂಥದಲ್ಲ. ಈ ವಿಷಯದಲ್ಲಿ ಅವರನ್ನು ನೀರಾವರಿಯ ರೂವಾರಿ ಎಂದಂತೆ 
ಸಹಕಾರ ಪದ್ಗಶಿಯ ರೂವಾರಿ ಎಂದೂ ಕರೆಯಬಹುದು. 


8 ಹೆಚ್‌.ಎಂ. ಚನ್ನಬಸಪ್ಪ 


ಹೈನುಗಾರಿಕೆ: ಹೊಸ ಹೊಸ ಕೃಷಿ ಪ್ರಯೋಗಗಳನ್ನು ಮಾಡುತ್ತಿರುವಂತೆಯೇ ಹೊಸ 
ಹೊಸ ರೀತಿಯ ಹೈನುಗಾರಿಕೆಯನ್ನೂ ಆರಂಭಿಸಿದರು. ಇಂದು ಹೈನುಗಾರಿಕೆ ಊಹೆಯನ್ನೂ 
ಮೀರಿ ಬೆಳೆಯುತ್ತಿದ್ದು, ದೇಶದಲ್ಲಿ ಕ್ಷೀರ ಕ್ರಾಂತಿಯನ್ನೇ ಉಂಟುಮಾಡಿದೆ. ಹೇರಳವಾಗಿ ಬಳಸಿ 
ಹೇರಳವಾಗಿ ಉಳಿಯುವಷ್ರು ಹಾಲು ಉತ್ಪಾದನೆಯಾಗುತಿದೆ. ಇದಕ್ಕೆ ಕಾರಣ ಅಂದು 
ಚನ್ನಬಸಪ್ರನವರು ತಮ್ಮ ನೇತೃತ್ವದಲ್ಲಿ ತಮೂರಿನಲ್ಲಿ ತಮ್ಮ ಕನಸಿನೂರು ನಂದಿನಾಥಪುರದಲ್ಲಿ, 
ಆರಂಭಿಸಿದ ನೂತನ ಪದ್ಧತಿಯ ಹೈನುಗಾರಿಕೆ. 

ಕೃಷಿ ಹಾಗೂ ಹೈನುಗಾರಿಕೆ ಮೂಲಕ ತಮ್ಮ ರೈತರ ಬವಣೆಯನ್ನು ನೀಗಿದರು, ರೈತರ 
ಸರ್ವತೋಮುಖ ಅಭಿವೃದ್ಧಿಗಾಗಿ ದುಡಿದರು. ಅಂದರೆ, ರೈತರ ಜೊತೆಯಲ್ಲಿ ರೈತರಾಗಿ ಆಳುಗಳ 
ಜೊತೆಯಲ್ಲಿ ಆಳಾಗಿ ದುಡಿದರು. ದುಡಿದು ತೋರಿಸಿದರು. ದುಡಿವವನಿಗೆ ಬಡತನವಿಲ್ಲ. 
ಸಿರಿತನ ಕೆಲವರ ಸ್ವತ್ತಲ್ಲ ಎಂಬುದನ್ನು ಮಾಡಿ ತೋರಿಸಿದರು. ಹೊಸ ಹೊಸ ಯೋಜನೆಗಳನ್ನು 
ರೂಪಿಸುವಲ್ಲಿ, ರೂಪಿಸಿದ್ದನ್ನು ಕಾರ್ಯಗತಗೊಳಿಸುವಲ್ಲಿ ಸಿದ್ಧ ಹಸ್ತರಾದ ಕ್ರಿಯಾಶೀಲ 
ಚನ್ನಬಸಪುನವರು ತಮೂವಫಿನ ರೈತರ ಉದ್ದಾರಕ್ಕೆ ಪೂರಕವಾದ ನೀತಿ ಸಂಹಿತೆಯೊಂದನ್ನು 
ರೂಪಿಸಿ, ಗ್ರಾಮೀಣಾಭಿವೃದ್ಧಿ ಸಂಘವನ್ನು ಸ್ಥಾಪಿಸಿ, ಸಹಕಾರ ಕ್ಷೇತ್ರದಿಂದ ಗ್ರಾಮದ ಜನರಿಗೆ 
ಕೃಷಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟರು. ದೂರದೃಷ್ಟಿಯಿಂದ ಮುಂಜಾಗೃತಿಯಿಂದ 
ಹೆಚ್‌.ಎಂ.ಸಿ. ಅವರು ಅಂದು ಸ್ಥಾಪಿಸಿದ “ನಂದಿನಾಥಪುರ ಸಹಕಾರ ಸಂಘ' ಇಂದಿಗೂ ಅತಿ 
ಹೆಚ್ಚಿನ ಲಾಭ ಗಳಿಸುತ್ತ ಜನಹಿತಕ್ಕೆ ಸಂದಿಸುತ್ತ ರೈತರಿಗೆ ಆಧಾರಸಂಭದಂತಿದೆ. ಈಗಾಗಲೇ 
ತಿಳಿಸಿರುವಂತೆ ಕೃಷಿ ಕಾಯಕವನ್ನು ಮಾಡುತ್ತಲೇ ಗಾಂಧೀಜಿಯವರು ಕೊಟ್ಟ ಕರೆಗೆ ಓಗೊಟ್ಟು 
ಹೆಚ್‌.ಎಂ. ಚನ್ನಬಸಪ್ಪನವರು ಸ್ವತ ತಾವು ಆ ಪವಿತ್ರವಾದ ಸ್ವಾತಂತ್ರ್ಯ ಚಳುವಳಿಗೆ ಸ್ಪಂದಿಸಿದ್ದಲದೆ 
ರೈತಾಪಿ ವರ್ಗದಲ್ಲಿಯೂ ಸ್ವಾತಂತ್ರ್ಯ ಚಳುವಳಿಯ ಕಿಚ್ಚನ್ನು ಹಚ್ಚಿ, ಕೆಚ್ಚೆದೆಯಿಂದ ಸ್ತಾತಂತ್ರ್ಯಕ್ಕಾಗಿ 
ಹೋರಾಡುವಂತೆ ಹುರಿದುಂಬಿಸುವಲ್ಲಿಯೂ ಯಶಸ್ವಿಯಾದರು. 

ಹೆಚ್‌.ಎಂ. ಚನ್ನಬಸಪ್ಪನವರ ರಾಷ್ಟ್ರಪ್ರೇಮ ಅಸೀಮ, ಅಕಳಂಕ, ನಿರ್ಮಲ; ಸ್ವಾತಂತ್ರ್ಯ 
ಚಳುವಳಿಗೆ ತಮ್ಮನ್ನು ಅರ್ಪಿಸಿಕೊಂಡ ದಿನದಿಂದ ಕೊನೆಯುಸಿರೆಳೆಯುವವರೆಗೂ, ಪತ್ಚಿಗೆ 
ಖಾದಿ ತೊಡಿಸಿ ಧಾರೆ ಎರೆಸಿಕೊಂಡುದನ್ನೊಳಗೊಂಡು, ಅವರು ಧರಿಸುತ್ತಿದ್ದ ಉದ್ದನೆಯ 
ಕೋಟು, ಹಾಕುತ್ತಿದ್ದ ಕಚ್ಚೆಪಂಚೆ, ತೊಡುತ್ತಿದ್ದ ಟೋಪಿ ಇವೆಲ್ಲವೂ ಖಾದಿ ವಸ್ತದ್ದಾಗಿದ್ದುದೇ 
ಅವರ ನಿಷ್ಯಲ್ಠಷವಾದ ದೇಶ ಪ್ರೇಮಕ್ಕೆ ಬಾಹ್ಯ ಸಾಕ್ಷಿ. ಅಂತರಂಗದಲ್ಲಂತೂ ಅವರು ಶುದ್ಧ 
ಗಾಂಧಿ ಭಕ್ತರು, ಕಾಂಗ್ರೆಸ್‌ ಬದ್ಧರು. ಕಾಯಕದಲ್ಲಿ ನಂಬಿಕೆ ಇಟ್ಟಿದ್ದ ಹೆಚ್‌.ಎಂ.ಸಿ. ಅವರು ದಿಟ್ಟ 
ಹೋರಾಟಗಾರರು. ತಮಗೆ ಸರಿಯೆಂದು ಕಂಡ ಹಾದಿಯಲ್ಲಿ ನಡೆವಲ್ಲಿ ಅನಿತಿನಿತು ಅಳುಕಿಲ್ಲ, 
ಅಂಜಿಕೆಯಿಲ್ಲ ಅನುಮಾನ ಲೇಶವೂ ಇರುತ್ತಿರಲಿಲ್ಲ. ದೃಢ ವಿಶ್ವಾಸದಿಂದ ಮುನ್ನಡೆದು ಹಿಡಿದ 
ಗುರಿ ಸಾಧಿಸುವೆನೆಂಬ ಛಲ; ಹಿಡಿದ ಗುರಿಯೆಲ್ಲವನ್ನೂ ಮುಟ್ಟಿದ ಸಾಧಿಸಿದ ಧೀರ ವ್ಯಕ್ತಿ. ಇಂಥ 
ದೃಢನಿಶ್ಲಿತ ಮನಸ್ಸಿನ ಚನ್ನಬಸಪ್ಪನವರ ರಾಷ್ಟ್ರಪ್ರೇಮ ಅನಿಂದ್ಯ, ಅಸೀಮ. ಇಂಥ ಹೆಚ್‌.ಎಂ.ಸಿ. 


ಪ್ರತಿಭಾವಂತ ಸಂಸದೀಯ ಪಟು 9 


ಅವರು ಒಂದು ಕಡೆ ಕೃಷಿಕಾಯಕ ಮತ್ತೊಂದು ಕಡೆ ಸ್ಲಾತಂತ್ರ್ಯ ಚಳುವಳಿ ಎರಡೂ ಕಾಯಕಗಳಲ್ಲಿ 
ದೃಢಸಂಕಲ್ಪಚಿತ್ತರಾಗಿ ಸಕ್ರಿಯವಾಗಿ ಪಾಲ್ಗೊಂಡರು. 


ಸುಮಾರು ಇನ್ನೂರು ವರ್ಷಗಳ ಕಾಲ ಆಳಿ, ಭಾರತೀಯರ ದೌರ್ಬಲ್ಯದ ದುರ್ಲಾಭ 
ಪಡೆದು, ಬಾರತದ ರುಚಿಕಂಡ ಬ್ರಿಟಿಷರಿಂದ ದೇಶವನ್ನು ಮುಕ್ತಗೊಳಿಸಿ, ಸ್ವಾತಂತ್ರ್ಯ 
ಪಡೆದುಕೊಳ್ಳುವುದು ಅಷ್ಟು ಸುಲಭದ ಕೆಲಸವೆ? ಅದು ಎಷ್ಟೆ ಕಠಿಣವಾಗಿದ್ದದೂ ಶ್ರಮ ಸಾಧ್ಯವೆಂದು 
ನಂಬಿದ್ದ ಭಾರತದ ಸ್ವಾತಂತ್ರ , ಜೆಳುವಳಿಯ ನೇತಾರರು ಕಿಂಚಿತ್ತೂ ಎದೆಗುಂದಿದವರಲ್ಲ. ಇಡೀ 
ದೇಶಕ್ಕೆ ದೇಶವೇ ಸೆಟೆದು ನಿಂತು ಪ್ರಾಣವನ್ನು ತೆತ್ತಾದರೂ ನಾಡನ್ನು ಬಿಡುಗಡೆಗೊಳಿಸುತ್ತೇವೆಂದು 
ಕೃತಸಂಕಲ್ಪರಾಗಿ ಸಿಡಿದೆದ್ದ ಜನತೆಯ ಉತ್ಸಾಹ ನಮ್ಮನೇತಾರರನ್ನು ಚುರುಕುಗೊಳಿಸಿತ್ತು. ಹೀಗೆ 
ದೇಶಾದ್ಯಂತ ಭುಗಿಲೆದ್ದ ಸ್ಪಾತಂತ್ರ್ಯ ಚಳುವಳಿಯ ಕಾವನ್ನನುಭವಿಸಿದ ರಾಷ್ಟ್ರಪ್ರೇಮಿ ಹೆಚ್‌.ಎಂ.ಸಿ. 
ಸುಮನೆ ಕೈಕಟ್ಟಿ ಕೂತಾರೆ? ತಾವೂ ತಮ್ಮ ರೈತಾಪಿ ಜನರೊಂದಿಗೆ ಸ್ವಾತಂತ್ರ್ಯ ಚಳುವಳಿಗೆ 
ಧುಮಿಕ್ಷಿದರು. ಯುಕ್ತಿ-ಶಕ್ತಿಗಳೆರಡರಲ್ಲಿಯೂ ಚಾಣಾಕ್ಷರಾಗಿದ್ದ, ಭಾರತದ ರುಚಿಕಂಡಿದ್ದ ಬ್ರಿಟಿಷರು 
ಕೈಕಟ್ಟಿ ಕೂತಾರೆ? ಅವರೂ ಅಷ್ಟೇ ಧೈರ್ಯ, ಸಾಹಸಗಳಿಂದ ಚಳುವಳಿಯನ್ನು ಹತ್ತಿಕ್ಕಲು 
ತೊಡಗಿದರು. ಈ ದಮನ ಕಾರ್ಯದಲ್ಲಿ ನಮವರನ್ನೇ ಬಳಸಿಕೊಂಡರು. ಆದರೂ ಸ್ವಾತಂತ್ರ್ಯದ 
ಹೊಂಗನಸು ಕಂಡ ಚಳುವಳಿಕಾರರು ಬಗುತ್ತಾರೆಯೇ? ಸೇರಿಗೆ ಸವಾಸೇರಾಗಿ ಹೋರಾಡಿದರು. 
ಈ ಹೋರಾಟದ ಸಂದರ್ಭದಲ್ಲಿಯೇ ಚನ್ನಬಸಪ್ಪನವರು ಎರಡನೇ ಮದುವೆ ನಡೆದದ್ದು. ಆದರೇನು? 
ಕೇವಲ ಮದುವಣಿಗರಾಗಿ ಕೂತರೆ? ಇಲ್ಲ, ಮತ್ತೆ ಮತ್ತೆ ಚಳುವಳಿಯಲ್ಲಿ ಭಾಗವಹಿಸಿದರು. 
ನಮ್ಮದು ಅಹಿಂಸಾತಕ ಚಳುವಳಿ. ಹೀಗಾಗಿ ಅನೇಕ ಬಾರಿ ಸೆರೆಸಿಕ್ಕಿ ಜೈಲುವಾಸ 
ಅನುಭವಿಸಬೇಕಾಯ್ತು. ಇದು ಚನ್ನಬಸಪ್ಪನವರಿಗೆ ಪರಿಪಾಠವಾಗಿಬಿಟ್ಟಿತ್ತು. ಹೊಸ ಹೊಸ 
ಕಾರ್ಯಕ್ರಮಗಳನ್ನು ರೂಪಿಸುವುದು, ಚಳುವಳಿ ಹೂಡುವುದು, ಸೆರೆಸಿಕ್ಕುವುದು, ಜೈಲುವಾಸ 
ಅನುಭವಿಸುವುದು ಜೀವನದ ಅನಿವಾರ್ಯ ಅಂಗವಾಗಿಬಿಟ್ಟಿತ್ತು. ಹೀಗೆಂದು ಎಂದೂ 
ಎದೆಗುಂದಿದವರಲ್ಲ. ಹಿಂತಿರುಗಿ ನೋಡಿದವರಲ್ಲ. ಇಟ್ಟ ಹೆಜ್ಜೆ ಮುಂದಕ್ಕೆ ಮುಂದು ಮುಂದಕ್ಕೇ 
ಪಯಣ. "ಮಾಡು, ಇಲ್ಲ ಮಡಿ” ದೈನಂದಿನ ಷಡಕ್ಷರಿ ಮಂತ್ರವಾಗಿತ್ತು. 

ಹೆಚ್‌.ಎಂ. ಚನ್ನಬಸಪ್ಪನವರು ಮೈಸೂರಿನ ಮರಿಮಲ್ಲಪ್ಪನವರ ಪ್ರೌಢಶಾಲೆಯಲ್ಲಿ 
ಓದುತಿದ್ದಾಗ ಎಂ.ಎನ್‌. ಜೋಯಿಸರು ಸಹಪಾಠಿಗಳಾಗಿದ್ದರು. ಮುಂದೆ ಗಾಂಧೀಜಿಯವರಿಂದ 
ಸ್ಪಾತಂತ್ರ್ಯದ ಕಹಳೆ ಮೊಳಗಿದಾಗ ಜೋಯಿಸರು ಗಾಂಧೀಜಿಯವರ ಕೂಗಿಗೆ ಓಗೊಟ್ಟು ಕಾಂಗ್ರೆಸ್‌ 
ಸೇರಿ, ಮೈಸೂರು ಸಂಸ್ಥಾನದಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್‌ನ ಕಾರ್ಯದರ್ಶಿಯೂ 
ಆದರು. ಆ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಕಾಂಗ್ರೆಸ್‌ ಪಕ್ಷಕ್ಕೆ ಸೇರಿಸಿಕೊಳ್ಳುವಾಗ 
ಪಿರಿಯಾಪಟ್ಟಣಕ್ಕೆ ಜೋಯಿಸರು ಬಂದಿದ್ದಾಗ ಚೆನ್ನಬಸಪ್ಪನವರು ಅಲ್ಲಿರುವ ವಿಷಯ ತಿಳಿದು, 
ಕಾಡಿನಲ್ಲಿದ್ದ ಗುಡಿಸಿಲಿಗೆ ಬಂದಾಗ ನಿಕ್ಕರ್‌, ಜುಬ್ಬ, ಹ್ಯಾಟ್‌ ಧರಿಸಿ ಕೆಲನ ಮಾಡುತ್ತಿದ್ದ 
ಚನ್ನಬಸಪ್ಪನವರನ್ನು ಕಂಡು ಅವರನ್ನು ಕಾಂಗ್ರೆಸ್‌ ಸದಸ್ಯರನ್ಹಾಗಿ ಮಾಡಿಕೊಳ್ಳುತ್ತಾರೆ. 


10 ಹೆಚ್‌.ಎಂ. ಚನ್ನಬಸಪ್ಪ 


ಎಲ್ಲರಿಗೂ ತಿಳಿದಿರುವಂತೆ ಮೈಸೂರು ಶಿಕ್ಷಣ, ಸಂಗೀತ, ಸಂಸ್ಕೃತಿಗಳಿಗೆ ಹೆಸರಾದ 
ನಗರ. ಅಂದು ಮೈಸೂರು ಸಂಸ್ಥಾನವನ್ನು ಮಹಾರಾಜರು ಆಳುತ್ತಿದ್ದುದರಿಂದಾಗಿ ಸಾಂಸ್ಕೃತಿಕ 
ಚಟುವಟಿಕೆಗಳಿಗೆ ಹೆಚ್ಚನ ಪ್ರೋತ್ಸಾಹ ಸಿಗುತ್ತಿತ್ತು. ಅದೇ ಸಂದರ್ಭದಲ್ಲಿ ಗಾಂಧೀಜಿಯವರ 
ಸ್ವಾತಂತ್ರ್ಯ ಚಳುವಳಿಯ ಕೂಗು ಇಲ್ಲಿನ ಜನರಿಗೆ ದೂರದ ಕೂಗಾಗಿಯೇ ಉಳಿದಿತ್ತು. 
ಆದುದರಿಂದ ಗಾಂಧೀಜಿಯವರು ಇಲ್ಲಿನ ಜನಕ್ಕೆ ಪೂಜ್ಯರಾಗಿದ್ದರೇ ಹೊರತು, ಅವರು ಹೂಡಿದ್ದ 
ಚಳುವಳಿಯಲ್ಲಿ ಭಾಗವಹಿಸಬೇಕೆಂದು ಅನಿಸಿರಲಿಲ್ಲ. ಇಂಗ್ಲೀಷರ ಜೊತೆಗೆ ಸಾಮಂತರು ಬೇರೆ. 
ಹೀಗಾಗಿ ಮೈಸೂರಿನ ರಾಜಕೀಯವೆಲ್ಲ ರಾಜಸೇವಾಸಕ್ಷರದಾಗಿತ್ತು. ಸಾಹಿತ್ಯ, ರಾಜ್ಯಶಾಸ್ತ್ರ 
ತತ್ವಶಾಸ್ತ್ರದ ಬಗ್ಗೆ ಅಧಿಕೃತವಾಗಿ ಮಾತನಾಡಬಲ್ಲ ಶಕ್ತಿಶಾಲಿ ವಿದ್ವಾಂಸರಿದ್ದರು. ಅವರ ಮಾತಿನಲ್ಲಿ 
ಕಲೆಗಾರಿಕೆ ಇರುತ್ತಿತ್ತು.ಕವಿತಾಗುಣವಿರುತ್ತಿತ್ತು, ಸಂಗೀತವಿರುತ್ತಿತ್ತು, ಸೊಗಸುಗಾರಿಕೆ ಇರುತಿತ್ತು; 
ಆದರೆ ದೈರ್ಯದ ಕೊರತೆ ಅಧಿಕವಾಗಿತ್ತು. ಇಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್‌ ಸೇರಿ ಕೆಲಸ ಮಾಡುವ 
ಉತ್ಸಾಹದಷ್ಟೇ ಧೈರ್ಯವೂ ಇರಬೇಕಾಗಿತ್ತು. ಚನ್ನಬಸಪು್ರನವರು ಅಂಥ ಧೈರ್ಯಶಾಲಿ 
ವ್ಯಕಿಯಾಗಿದ್ದರು. ಅವರು ಕೊಸರದೆ, ಕೊಂಕದೆ, ಅಂಜದೆ-ಅಳುಕದೆ, ಕಷ್ಟ-ಕಾರ್ಪಣ್ಯಗಳಿಗೆ 
ಹೆದರದೆ, ತ್ಯಾಗ ಮನೋಭಾವ ಹಾಗೂ ದೇಶಕ್ಕಾಗಿ ಪ್ರಾಣ ಬಲಿದಾನ ಮಾಡಲೂ ಹಿಂದು-ಮುಂದು 
ನೋಡದೆ ಸ್ವಾತಂತ್ರ್ಯ ಸಂಗ್ರಾಮದೊಳಕ್ಕೆ ಧುಮಿಕ್ರಿ, ಯಶಸ್ವಿಯಾಗಿ ಮೇಲೆದ್ದು ಬಂದ ದೇಶಪ್ರೇಮಿ, 
ರಾಷ್ಟ್ರಭಕ್ತ, ಸಬ್ಭುಣ-ಸಾತ್ವಿಕ ಗುಣಗಳ ಧೀಮಂತ ವ್ಯಕ್ತಿಗಳಾಗಿ ಹೊರಬಂದ ತ್ಯಾಗಮೂರ್ತಿ 
ಹೆಚ್‌'.ಎಂ.ಸಿ. ಅವರು. 


ಹೆಚ್‌.ಎಂ.ಸಿ. ಅವರು ಮೈಸೂರು ಜಿಲ್ಲೆಯ ಕಾಂಗ್ರೆಸ್‌ ಸಂಘಟನೆಯಲ್ಲಿಡಿ. ದೇವರಾಜ 
ಅರಸ್‌, ಟಿ.ಎಸ್‌. ಸುಬ್ಬಣ್ಣ, ಎ. ರಾಮಣ್ಣ, ಎಂ.ಎಲ್‌. ನಂಜರಾಜೇ ಅರಸ್‌, 
ಎಂ.ಸಿ. ಶಿವಾನಂದ ಶರ್ಮ, ಟಿ.ಪಿ. ಬೋರಯ್ಯ, ಎಸ್‌. ಪುಟ್ಟನಂಜಪ್ಪ, ಹರಿಸರ್ಮೋತ್ತಮ 
ರಾವ್‌, ಎಚ್‌.ಎಚ್‌. ರಾಮಣ್ಣ, ಹೆಚ್‌.ಎನ್‌. ಶ್ರೀಕಂಠ ಶೆಟ್ಟಿ, ವಿಶ್ವೇಶ್ವರಗೌಡ, ಹೆಜ್ಜಿಗೆ 
ಲಿಂಗಣ್ಣ ಮುಂತಾದವರೊಂದಿಗೆ ದುಡಿದಿದ್ದಾರೆ. ಮಲೆಯೂರು ಚಿಕ್ಕಲಿಂಗಪ್ಪ, 
ವೈ.ಎನ್‌. ನಂಜುಂಡಪ್ಪ ಹಾಗೂ 1938ರಲ್ಲಿ ಹೆಚ್‌.ಎಂ.ಸಿ. ಸಹೋದರಿ ಚನ್ನಬಸಮನ್ನವರ 
ಪತಿ ರೈನ್‌ಮಿಲ್‌ ಮಾಲೀಕರೂ, ವಾಣಿಜ್ಯೋದ್ಯಮಿಗಳೂ ಆದ ಆರ್‌.ಬಿ. ಪುಟ್ಟಬಸಪ್ಪನವರೂ 
ಸದಸ್ಯರಾಗಿ ಆರಿಸಿ ಬಂದ ಮೇಲೆ ಮೈಸೂರು ಜಿಲ್ಲಾ ಬೋರ್ಡ್‌ ಅಧ್ಯಕ್ಷರಾಗಿ ಕೆಲಸ ಮಾಡಿದ 
ಚನ್ನಬಸಪ್ಪನವರು ಮಾದರಿ ಮೈಸೂರನ್ನಾಗಿ ಪರಿವರ್ತಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 


1947ರಲ್ಲಿ ಭಾರತಕ್ಕೆ ಸ್ತಾತಂತ್ರ್ಯವೇನೋ ಬಂತು. ಆದರೆ ದೇಶೀಯ ರಾಜ್ಯಗಳಾದ 
ಕಾಶ್ಮೀರ, ತಿರುವಾಂಕೂರು, ಹೈದರಾಬಾದ್‌, ಮೈಸೂರು ರಾಜ್ಯಗಳು ಸ್ವತಂತ್ರ ಭಾರತದಲ್ಲಿ 
ವಿಲೀನವಾಗಿರಲಿಲ್ಲ. ಆಗ ಆರ್ಕಾಟ್‌ ರಾಮಸ್ವಾಮಿಯವರು ಮೈಸೂರು ಸಂಸ್ಥಾನದ 
ದಿವಾನರಾಗಿದ್ದರು. ಮೈಸೂರು ಸಂಸ್ಥಾನವನ್ನು ಮೈನೂರರಸರಿಂದ ಬಿಡಿಸಿಕೊಂಡು ಸ್ವತಂತ್ರ 
ಭಾರತದ ನಕ್ಷೆಯಲ್ಲಿ ಸೇರಿಸಬೇಕೆಂದು ಕಾಂಗ್ರೆಸ್‌ ವರಿಷ್ಠರು ಸಜ್ಜಾಗಿ, ಮೈಸೂರು ಅರಮನೆಯ 
ಮೇಲೆ ಸ್ವತಂತ್ರ ಭಾರತದ ಧ್ವಜವನ್ನು ಹಾರಿಸಬೇಕೆಂದು ತೀರ್ಮಾನ ತೆಗೆದುಕೊಂಡದ್ದರಿಂದ 


ಪ್ರತಿಭಾವಂತ ಸಂಸದೀಯ ಪಟು 11 


ಮೈಸೂರಿನಲ್ಲಿ ಭಾರಿ ಪ್ರಮಾಣದ ಚಳುವಳಿಯೇ ಪ್ರಾರಂಭಿವಾಯಿತು. ಈ ಚಳುವಳಿಯ 
ಮುಂಚೂಣಿಯಲ್ಲಿ ನಿಂತು ರಾಜವಂಶದ ಎದುರಾಳಿಯಾಗಿ ಮುನ್ನುಗ್ಗಿ ಹೋರಾಡಿದ 
ಚನ್ನಬಸಪುನವರ ಪಾತ್ರ ಹಿರಿದಾದದ್ದು, ಬಹು ಮುಖ್ಯವಾದದ್ದು. ಈ' ಸಂದರ್ಭದಲ್ಲಿ 
ಚನ್ನಬಸಪ್ಪನವರನ್ನು ಬಂಧಿಸಿದ್ದಲ್ಲದೆ ಇವರ ಹಿರಿಯ ಮಗ ಹೆಚ್‌.ಸಿ. ವಿಶ್ವನಾಥ್‌ ಅವರನ್ನೂ 
ಬಂಧಿಸಿ ಹಾಸನ ಮತ್ತು ಮೈಸೂರು ಜೈಲುಗಳಲ್ಲಿ ಇರಿಸಿದ್ದರು. ಆದರೂ ಜೈಲಿನಿಂದ ಬಿಡುಗಡೆಯಾಗಿ 
ಬಂದಮೇಲೆ ಪುನಃ ಸತ್ಯಾಗ್ರಹ ನಡೆಸಿ ಮೈಸೂರು ಸಂಸ್ಥಾನವನ್ನು ಸ್ವತಂತ್ರ ಭಾರತದ ನಕ್ಷೆಯಲ್ಲಿ 
ಮೂಡಿಸುವಲ್ಲಿ ಯಶಸ್ವಿಗಳಾದರು. ತಾವು ಹಿಡಿದ ಕೆಲಸ ಎಷ್ಟೇ ಕಠಿಣವಾಗಿರಲಿ, ಅದನ್ನು 
ಸಾಧಿಸದೆ ವಿರಮಿಸದ ಛಲಗಾರರು ಹೆಚ್‌.ಎಂ. ಚನ್ನಬಸಪ್ಪನವರು. 

ಮೈಸೂರಿನಲ್ಲಿಯೂ ಕಾಂಗ್ರೆಸ್‌ ಪಕ್ಷವನ್ನು ಸ್ಥಾಪಿಸಿಕೊಂಡಿದ್ದ ಹಿರಿಯ ಕಾಂಗ್ರೆಸ್‌ 
ಮುಖಂಡರುಗಳಾದ ಎಚ್‌.ಕೆ. ವೀರಣ್ಣಗೌಡ, ಎಸ್‌. ಚನ್ನಯ್ಮನವರು, ಎಚ್‌.ಸಿ. ದಾಸಪ್ಪ, 
ಯಶೋಧರಾ ದಾಸಪ್ಪ, ಎಂ.ಎನ್‌. ಜೋಯಿಸ್‌, ಅಗರಂ ರಂಗಯ್ಯ ಮುಂತಾದವರು 
ಮೈಸೂರು ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ, ಮೇಲೆ ಹೇಳಿರುವಂತೆ, ಹೆಚ್‌.ಎಂ. ಚನ್ನಬಸಪ್ಪ, ಡಿ. 
ದೇವರಾಜ ಅರಸ್‌, ಎಂ.ಎಲ್‌. ನಂಜರಾಜೇ ಅರಸ್‌ ಮುಂತಾದವರನ್ನು ಕಾಂಗ್ರೆಸ್‌ ಪಕ್ಷಕ್ಕೆ 
ಸೇರಿಸಿಕೊಂಡ ಮೇಲೆ 1937-1938ರಲ್ಲಿ ಹಿರಿಯ ಕಾಂಗ್ರೆಸ್‌ ಧುರೀಣ 
ಟಿ. ಸಿದ್ಧಲಿಂಗಯ್ಕನವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್‌ ಅಧಿವೇಶನವನ್ನು ಹಮಿಕ್ರೊಂಡು ಶಿವಪರದಲ್ಲಿ 
ನಡೆಸಿದ ಧ್ವಜ ಸತ್ಯಾಗ್ರಹದಲ್ಲಿ ಪಾದರಸದಂತೆ ಓಡಾಡಿ, ಚಿನಕುರುಳಿ ಪಟಪಟನೆ ಸಿಡಿವಂತೆ 
ಮಾತಾಡಿ ಜನಮನವನ್ನು ತನ್ನತ್ತ ತಿರುಗಿಸಿಕೊಂಡ ಚನ್ನಬಸಪ್ಪನವರ ಛಾತಿ ವರ್ಣಿಸಲಸದಳ. 
ಇಲ್ಲಿಂದ ಮುಂದೆ ಶ್ರೀಮಾನ್‌ ಮಹಾರಾಜರ ಆಡಳಿತಕ್ಕೊಳಪಟ್ಟಿದ್ದ ಎಲ್ಲ ಜಿಲ್ಲೆಗಳಲ್ಲಿ ಆಗಾಗ 
ನಡೆಯುತ್ತಿದ್ದ ಚುನಾವಣೆಗಳಲ್ಲಿ ಪ್ರಜಾಪ್ರತಿನಿದಿ ಸಭೆ, ನ್ಯಾಯ ವಿಧಾಯಕ ಸಭೆಗಳಿಗೆ ಸ್ಪರ್ಧಿಸಿ, 
ಗೆದ್ದುಬಂದಮೇಲೆ ಮೈಸೂರು ರಾಜ್ಯದ ಪ್ರಗತಿಗಾಗಿ ಶ್ರಮಿಸಿದ ಹೆಚ್‌ .ಎಂ.ಸಿ. ಅವರನ್ನು ಎಷ್ಟು 
ಹೊಗಳಿದರೂ ಕಡಿಮೆಯೆ. ಇದರಿಂದ ಇವರು ಎಂಥ ದಿಟ್ಟ ಹೋರಾಟಗಾರರು. ದಕ್ಷರು, 
ಪ್ರಾಮಾಣಿಕರು, ಹಿಡಿದ ಕೆಲಸವನ್ನು ಪಟ್ಟು. ಹಿಡಿದು ಸಾಧಿಸುವ ಛಲಗಾರರು ಎಂಬುದು 
ಮನದಟ್ಟಾಗುತ್ತದೆ. ಈ ಸಭೆಗಳಿಗೆ ಆರಿಸಿ ಬಂದಮೇಲೆ ಶ್ರೀಯುತರು ಏನನ್ನಾದರೂ ಹೇಳಬೇಕೆಂದು 
ಎದ್ದು ನಿಂತರೆ ಸರ್ಕಾರ ಅತ್ಯಂತ ಎಚ್ಚರದಿಂದ ಅವರ ಮಾತುಗಳನ್ನು ಕೇಳುತ್ತಿತ್ತು ಮಾತ್ರವಲ್ಲ 
ಅವರು ಹೇಳಿದ ಕೆಲಸಗಳನ್ನು ಕೂಡಲೇ ಜಾರಿಗೊಳಿಸುತ್ತಿತ್ತು! 


ಗಾಂಧೀಜಿಯವರು ಕೊಟ್ಟ ಕರೆಗೆ ಓಗೊಟ್ಟು, ಸ್ವಾತಂತ್ರ್ಯ ಚಳುವಳಿಯ ಮುಂಚೂಣಿಯಲ್ಲಿ 
ನಿಂತು ಸ್ವಾತಂತ್ರ್ಯ ಸಂಗ್ರಾಮದ ಕಟ್ಟಾಯೋಧರಾಗಿ ರಾಷ್ಟ್ರವನ್ನು ಬ್ರಿಟಿಷರ ಕಪಿ ಮುಷ್ಟಿಯಿಂದ 
ಬಿಡುಗಡೆ ಮಾಡುವ ಸಾಹಸಕಾರ್ಯದಲ್ಲಿ ತಮನ್ನು ತಾವು ಸಮರ್ಪಿಸಿಕೊಂಡ ಹೆಚ್‌ .ಎಂ.ಸಿ. 
ಅವರು ಸ್ವಾತಂತ್ರ್ಯ ಗಳಿಸುವವರೆಗೂ ವಿಶ್ರಮಿಸಲಿಲ್ಲ, “ಭಾರತ ಬಿಟ್ಟು ತೊಲಗಿ” ಆಂದೋಲನ, 
ವಿದುರಾಶ್ವತ್ನ ಚಳುವಳಿ, ಶಿವಪುರ ದಜ ಸತ್ಯಾಗ್ರಹ, ಜವಾಬ್ದಾರಿ ಸರ್ಕಾರದ ಹೋರಾಟಗಳಲ್ಲಿ 
ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಚನ್ನಬಸಪ್ಪನವರು ಅಂದು ತಮ್ಮಂತೆಯೇ ದೇಶಪ್ರೇಮಿಗಳಾಗಿ 


12 ಹೆಚ್‌.ಎಂ. ಚನ್ನಬಸಪ್ಪ 


ರಾಷ್ಟ್ರದ ಸ್ವಾತಂತ್ರ್ಯಗಳಿಕೆಗಾಗಿ ತಮ್ಮನ್ನು ತಾವೇ ಅರ್ಪಿಸಿಕೊಂಡಿದ್ದ ಸಾಹುಕಾರ್‌ ಚನ್ನಯ್ಯ, 
ಕೆ. ಪುಟ್ಟಸ್ತಾಮಿ, ತಾಳಕೆರೆ ಸುಬ್ರಹ್ಮ್ಯಂ, ಅಗರಂ ರಂಗಯ್ಯ, ತಗಡೂರು ರಾಮಚಂದ್ರರಾವ್‌, 
ಎಂ.ಎನ್‌. ಜೋಯಿಸ್‌ ಮುಂತಾದ ರಾಷ್ಟ್ರಪ್ರೇಮಿಗಳೊಂದಿಗೆ ಸೇರಿ ಹೋರಾಡುತ್ತಲೇ ಅನೇಕ 
ಬಾರಿ ಜೈಲುವಾಸ ಅನುಭವಿಸಿದರು. ತುಂಬು ಸಂಸಾರಸ್ಥರಾಗಿದ್ದರೂ ಬ್ರಹ್ಮಚಾರಿಗಳಂತೆ, 
ಸನ್ಯಾಸಿಗಳಂತೆ ಸಂಸಾರದ ವಿಷಯದಲ್ಲಿ ಒಂದು ರೀತಿಯಲ್ಲಿ ನಿರ್ಲಿಪರಾಗಿದ್ದುಕೊಂಡು ಕಾಡಿನಲ್ಲಿನ 
ವ್ಯವಸಾಯ, ನಾಡಿನಲ್ಲಿಯ ಸ್ಪಾತಂತ್ರ್ಯ ಸಂಗ್ರಾಮ ಎರಡೂ ಕಾರ್ಯಗಳಲ್ಲಿ ದೈರ್ಯ, ಸ್ಥೈರ್ಯ, 
ದಿಟ್ಟತನದಿಂದ ಹೋರಾಡಿ ಸ್ಪಾತಂತ್ರ ; ಗಳಿಸುವಲ್ಲಿ ಸಫಲರಾದರು, ಭಾರತೀಯರು ಸು. 1000 
ವರ್ಷಗಳಿಂದ ಸತತವಾಗಿ ಅನುಭವಿಸಿದ ದಾಸ್ಯ ಸಂಕೋಲೆಯಿಂದ ಮುಕ್ತರಾಗಿ ತಮನ್ನು ತಾವ 
ಆಳಿಕೊಳ್ಳುವ ಅಧಿಕಾರವನ್ನು ವಿಧದ್ಯುಕ್ಷವಾಗಿ ಪಡೆದುಕೊಂಡರು. 


ರಾಜಕೀಯಕ್ಕೆ ಪ್ರವೇಶ: ಸಾಂಸಾರಿಕ ಜವಾಬ್ದಾರಿ 


ಹೆಚ್‌.ಎಂ. ಚನ್ನಬಸಪ್ಪನವರು ದೊಡ್ಡ ಕುಟುಂಬದಲ್ಲಿ ಹುಟ್ಟಿದವರು. ದೊಡ್ಡ ಕುಟುಂಬದ 
ಜವಾಬ್ದಾರಿ ಹೊತ್ತವರು. ತಾವು ತಮ್ಮತಂದೆ ತಾಯಂದಿರಿಗೆ ಏಕ್ಕೆಕ ಪುತ್ರರಾದರೂ ಏಳು ಜನ 
ಅಕ್ಕ-ತಂಗಿಯರನ್ನು ಹೊಂದಿದ್ದರು. ತಮ್ಮ ಮೊದಲನೆಯ ಪತ್ನಿ ನಂಜಮ್ಮನವರಿಗೆ ಮೂವರು 
ಗಂಡು ಮಕ್ಕಳು. ವಿಶ್ವನಾಥ್‌, ನಟೇಶ್‌ ಮತ್ತು ಇಂದಿನ ಬಿ.ಜೆ.ಪಿ. ಎಂ.ಎಲ್‌.ಎ. ಬಸವರಾಜು. 
ಬಸವರಾಜು ಎರಡು ವರ್ಷದ ಮಗುವಾಗಿರುವಾಗಲೇ ತಾಯಿ ತೀರಿಕೊಂಡ ವಿಷಯ ಹಾಗೂ 
ಗುರುಹಿರಿಯರ ಒತ್ತಡದಿಂದಾಗಿ ಎರಡನೆಯ ಮದುವೆಯಾಗಿ ಚನ್ನಬಸಮನವರನ್ನು ಎರಡನೆಯ 
ಹೆಂಡತಿಯಾಗಿ ಪಡೆದ ವಿಷಯ ಹಿಂದೆ ಹೇಳಿದೆ. ಚನ್ನಬಸಮನನವರಿಗೆ ಐದು ಜನ ಮಕ್ಕಳು. 
ಇಂದಿನ ಸರ್ಕಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವೆಯರಾದ ರಾಣಿ ಸತೀಶ್‌, 
ರಾಜೇಂದ್ರ, ಶ್ರೀಲತ, ರಾಜಶೇಖರ ಮತ್ತು ವಿಜಯ. 

ಎಂಟು ಮಕ್ಕಳ ತಂದೆಯಾದ ಚನ್ನಬಸಪ್ಪನವರು ಗಂಭೀರ ಸ್ವಭಾವದವರು. ಸದಾ 
ಸಾರ್ವಜನಿಕ ಕಾರ್ಯದಲ್ಲಿ ಮುಳುಗೇಳುತ್ತಿದ್ದವರು. ಸಾರ್ವಜನಿಕರ, ರೈತರ, ಬಡಬಗ್ಗರ 
ಕೆಲಸಗಳೆಂದರೆ ಕೂಡಲೇ ಕಾರ್ಯ ಪ್ರವೃತ್ತರಾಗುತ್ತಿದ್ದ ಹೆಚ್‌.ಎಂ.ಸಿ. ಅವರು ಸಾಂಸಾರಿಕ 
ಜವಾಬ್ದಾರಿಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದರು. ಮೊದಲನೆಯ ಪತ್ತಿ ನಂಜಮ್ಮನವರ 
ಪುತ್ರರಾದ ವಿಶ್ವನಾಥ, ನಟೇಶ್‌ ಮತ್ತು ಬಸವರಾಜು ಅವರಿಗೆ ಪದವಿ ಮಟ್ಟದವರೆಗೆ ಓದಿಸಿ 
ಪದವೀಧರರನ್ನಾಗಿ ಮಾಡಿ ವಿದ್ಯಾವಂತರನ್ನಾಗಿ ಮಾಡಿದರು. ತಾವು ಸರ್ಕಾರದ ಜವಾಬ್ದಾರಿ 
ಸ್ಥಾನದಲ್ಲಿದ್ದರೂ ಯಾರಿಗೂ ಸರ್ಕಾರಿ ಕೆಲಸಕ್ಕೆ ಸೇರಿಸದೆ ತಾವ ನೆಮ್ಬಿದ್ದ ವ್ಯವಸಾಯ ಕೆಲಸಕ್ಕೆ 
ಹಾಕಿ ಉತ್ತಮ ಕೃಷಿಕರನ್ನಾಗಿ ಮಾಡಿದರು. ತಂದೆಯವರ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ನಡೆದ 
ಮಕ್ಕಳು ಅವರ ಮಾತನ್ನು ಮೀರಬೆ ಇಂದಿಗೂ ತಮೂಧು ನಂದಿನಾಥಪುರದಲ್ಲಿ ಕೃಷಿಕಾಯಕವನ್ನು 
ಆಧುನಿಕ ವೈಜ್ಞಾನಿಕ ರೀತಿಯಲ್ಲಿ ಮಾಡುತ್ತ, ಮಾಡಿಸುತ್ತ ರೈತರಲ್ಲಿಯೂ ಉತ್ಸಾಹ ಮೂಡಿಸುತ್ತ 
ಬಂದಿದ್ದಾರೆ. ಇವರೆಲ್ಲರಿಗೂ ಉತ್ತಮ ಮನೆತನಗಳಲ್ಲಿ ಸಂಬಂಧವನ್ನು ಕೂಡಿಸಿ ಮದುವೆ 


ಪ್ರತಿಭಾವಂತ ಸಂಸದೀಯ ಪಟು 13 


ಮಾಡಿದ್ದಾರೆ. ಎರಡನೆಯ ಪತ್ತಿ ಚನ್ನಬಸಮನವರ ಮಕ್ಕಳಾದ ರಾಣಿ, ರಾಜೇಂದ್ರ, ಶ್ರೀಲತ, 
ರಾಜಶೇಖರ ಮತ್ತು ವಿಜಯ ಅವರಿಗೂ ಒಳ್ಳೆಯ ಮನೆತನದಲ್ಲಿ ಮದುವೆ ಮಾಡಿಕೊಟ್ಟು ತಮ್ಮ 
ಸಾಂಸಾರಿಕ ಜವಾಬ್ದಾರಿಯನ್ನು ಬಹಳ ಚೆನ್ನಾಗಿ ನೆರವೇರಿಸಿದ್ದಾರೆ. 


ವಿಶ್ವನಾಥ ಮತ್ತು ನಟೇಶ್‌ ಅವರಿಗೆ ತಮ್ಮ ಅಕ್ಕ ಪುಟ್ಟಕ್ಕಯ್ಯ ಮತ್ತು ಭಾವ ಭದ್ರಪುನವರ 
ಪುತ್ರಿಯರಾದ ಶಾರದ ಮತ್ತು ಸುಶೀಲ ಅವರೊಂದಿಗೆ ಅನುಕ್ರಮವಾಗಿ ಮದುವೆ ಮಾಡಿದ್ದಾರೆ. 
ರಾಣಿಯನ್ನು ಎಸ್‌.ಜೆ.ಪಿ.ಯ ನಿವೃತ್ತ ಪ್ರಿನ್ನಿಪಾಲ್‌ ಆರ್‌.ಎನ್‌. ನಂಜುಡಪುನವರ ಜೇಷ್ಠ 
ಪುತ್ರ, ಕೈಗಾರಿಕೋದ್ಯಮಿ ಸತೀಶ್‌ ಅವರೊಂದಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ತಂದೆಯ 
ಹಾದಿಯಲ್ಲಿಯೇ ನಡೆಯುತ್ತಿರುವ ರಾಣಿ ಸತೀಶ್‌ ತಂದೆಯವರ ಹಾಗೂ ತಮ್ಮವರ್ಚಸ್ಸಿನಿಂದಾಗಿ 
ವಿಧಾನಪರಿಷತ್ತಿನ ಉಪಸಭಾಷಪತಿಯಾಗಿದ್ದು, ಇದೀಗ ಕರ್ನಾಟಕ ಸರ್ಕಾರದಲ್ಲಿ ಕನ್ನಡ ಮತ್ತು 
ಸಂಸ್ಕೃತಿ ಇಲಾಖೆಯ ಸಚಿವೆಯಾಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ರಾಜೇಂದ್ರ ಅವರಿಗೆ ಗಣ್ಯ 
ಏಲಕ್ಕಿ ವರ್ತಕರಾದ ಬೆಳ್ಳೂರು ನಂಜೇಗೌಡರ ಮನೆತನದ ಚಂದ್ರಕೇಖರ್‌-ಆರುಂಧತಿಯರ 
ಮಗಳಾದ ಉಷಾ ಅವರೊಂದಿಗೆ, ಶ್ರೀಲತಾರನ್ನು ರುದ್ರಮೂರ್ತಿ-ಪುಟ್ಟಗಂಗಮ್ಮಅವರ ಪುತ್ರ 
ಫೂರ್ಣಚಂದ್ರ ಅವರೊಂದಿಗೆ, ರಾಜಶೇಖರ ಅವರಿಗೆ ಬೆಂಗಳೂರಿನ ರಾಜಶೇಖರಪ್ಪ-ಸುಶೀಲಮ್ಮ 
ಅವರ ಪುತ್ರಿ ಇಂದುಮತಿ ಅವರೊಂದಿಗೆ, ವಿಜಯ ಅವರನ್ನು ಮೈಸೂರು ಮಹಾರಾಜರ 
ಎ.ಡಿ.ಸಿ. ಮಹದೇವಯ್ಯ-ಶಿವಮ್ಮ ಅವರ ಪುತ್ರ ನಾಗಲಿಂಗಸ್ಟಾಮಿ ಅವರೊಂದಿಗೆ ಮದುವೆ 
ಮಾಡಿ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ವಿವಾಹ ಕಾರ್ಯವನ್ನು ಮುಗಿಸುವುದರ ಜೊತೆಗೆ 
ತಂಗಿಯರ ವಿವಾಹವನ್ನೂ ನೆರವೇರಿಸಿ ತುಂಬು ಕುಟುಂಬದ ಜವಾಬ್ದಾರಿಯನ್ನು ಯಶಸ್ವಿಯಾಗಿ 
ನಿರ್ವಹಿಸಿದ್ದಾರೆ. 


ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಹೆಚ್‌ .ಎಂ.ಸಿ. ಯವರು ರಾಜಕೀಯದಲ್ಲಿ ಸಕ್ರಿಯವಾಗಿ 
ಭಾಗವಹಿಸಿದರು, 1947 ರಿಂದ ಆರಂಭಗೊಂಡ ಇವರ ರಾಜಕೀಯ ಜೀವನ 1983ರಲ್ಲಿ 
ಕೊನೆಯುಸಿರೆಳೆಯುವವರೆಗೆ ಅಬಾಧಗತಿಯಲ್ಲಿ ಸತತವಾಗಿ, ನಿರಂತರವಾಗಿ ಹುಣ್ಣಿಮೆಯ 
ಚಂದ್ರನಂತೆ ಪ್ರಕಾಶಮಾನವಾಗಿ ಬೆಳಗುತ್ತದೆ. 


ಹೆಚ್‌.ಎಂ. ಚೆನ್ನಬಸಪ್ಪನವರು 1947 ರಿಂದ 1955ರ ವರೆಗೆ ಜಿಲ್ಲಾ ಬೋರ್ಡ್‌ 
ಅಧ್ಯಕ್ಷರಾಗಿದ್ದರು. 1959ರಲ್ಲಿ ನವದೆಹಲಿಯ ರಾಷ್ಟ್ರೀಯ ಕೃಷಿ ಸುಧಾರಣಾ ಸಮಿತಿಯ 
ಅಧ್ಯಕ್ಷರಾಗಿದ್ದರು. 1956-1957ರ ಅವಧಿಯಲ್ಲಿ ಕೆಂಗಲ್‌' ಹನುಮಂತಯ್ಯನವರ ಸಂಪುಟದಲ್ಲಿ 
ಕೈಗಾರಿಕಾ ಸಚಿವರಾಗಿದ್ದರು. 1961-62ರ ಅವಧಿಯಲ್ಲಿ ಬಿ.ಡಿ. ಜತ್ತಿಯವರ ಸಂಪುಟದಲ್ಲಿ 
ಕಂದಾಯ ಸಚಿವರು, ನಂತರ ಗೃಹ ಸಚಿವರೂ ಆಗಿದ್ದರು. 1972-1975ರ ಅವಧಿಯಲ್ಲಿ 
ಡಿ. ದೇವರಾಜ ಅರಸು ಅವರ ಸಂಪುಟದಲ್ಲಿ ಲೋಕೋಪಯೋಗಿ ಮತ್ತು ವಿದ್ಯುಚ್ಛಕ್ತಿ ಸಚಿವರಾಗಿ 
ಕಾರ್ಯ ನಿರ್ವಹಿಸಿದರು. ನಂತರ 1976-77ರ ಅವಧಿಯಲ್ಲಿ ಆರೋಗ್ಯ ಸಚಿವರಾಗಿಯೂ 
ಕಾರ್ಯ ನಿರ್ವಹಿಸಿದರು. ಮತ್ತೆ 1978-79ರ ಅವಧಿಯಲ್ಲಿ ಲೋಕೋಪಯೋಗಿ ಮತ್ತು ವಿದ್ಯುಚ್ಛಕ್ತಿ 


14 ಹೆಚ್‌.ಎಂ. ಚನ್ನಬಸಪ್ಪ 


ಸಚಿವರಾಗಿ ತಮ್ಮ ಕಾರ್ಯವನ್ನು ದಕ್ಷತೆಯಿಂದ ನಿರ್ವಹಿಸಿದರು. 1981-1983ರ ವರೆಗೆ 
ಗುಂಡೂರಾವ್‌ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಕರ್ನಾಟಕ ಸರ್ಕಾರದ ನೀರಾವರಿ ಸಲಹಾ 
ಮಂಡಳಿಯ ಅಧ್ಯಕ್ಷರಾಗಿ, ರಾಮಕೃಷ್ಣ ಹೆಗ್ಗಡೆ ಅವರ ಸರ್ಕಾರದಲ್ಲಿಯೂ ಮುಂದುಜ್ಯರಿದರು. 

ಪ್ರಜಾಪ್ರತಿನಿಧಿ ಸಬೆಯ ಸದಸ್ಯರಾಗಿ, ನ್ಯಾಯವಿಧಾಯಕ ಸಭೆಯ ಸದಸ್ಯರಾಗಿ ಅಂದಿನ 
ಹಳೇ ಮೈಸೂರು ಸಂಸ್ಥಾನದ ಆಳರಸರಲ್ಲಿ, ಗ್ರಾಮಾಂತರ ಜನರ ಸಮಸ್ಯೆಗಳನ್ನು ಸರ್ಕಾರದ 
ಗಮನಕ್ಕೆ ತಂದು ಅವರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ತೋರುತ್ತಿದ್ದ ಕಳಕಳಿ, ಆ ಜನರ 
ದುಃಖ-ಕಷ್ಟ-ಕಾರ್ಪಣ್ಯಗಳನ್ನು ಕೇಳಿ, ಕಂಡು ಅವುಗಳನ್ನು ನಿವಾರಿಸುತ್ತಿದ್ದ ರೀತಿ 
ಹೆಚ್‌.ಎಂ. ಚನ್ನಬಸಪ್ಪನವರು ಬಹು ಎತ್ತರಕ್ಕೆ ಬೆಳೆಯಲು ಕಾರಣಗಳಾದವು. ಅಲ್ಲದೆ ಅನೇಕ 
ಸಾರ್ವತ್ರಿಕ ಚುನಾವಣೆಗಳಲ್ಲಿ ಕಾಂಗೆಸ್‌ ಪಕ್ಷದ ಮುಂದಾಳಾಗಿ ನಿಂತು ಕಾರ್ಯನಿರ್ವಹಿಸಿದರು. 
ಕಾಂಗ್ರೆಸ್‌ ಪಕ್ಷಕ್ಕೆ ತಮನ್ನು ತ್ರಿಕರಣ ಶುದ್ಧಿಪೂರ್ವಕವಾಗಿ ಸಮರ್ಪಿಸಿಕೊಂಡು ನಿರ್ವಂಚನೆಯಿಂದ 
ಪ್ರಾಮಾಣಿಕವಾಗಿ ದುಡಿಯುತ್ತ ಈ ಬಾಗದಲ್ಲಿ ಕಾಂಗ್ರೆಸ್‌ ಪಕ್ಷವನ್ನು ಸದೃಢವಾಗಿ ಬೆಳೆದು 
ವಿಲ್ದುವಂತೆ ಮಾಡಿದರು. ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕರ ಮನಸಿನಲ್ಲಿ, ಅನೇಕ 
ಜನೋಪಯೋಗಿ ಕಾರ್ಯಗಳನ್ನು ಮಾಡುತ್ತ, ತಮ್ಮನ್ನು ತಾವು ಪ್ರತಿಷ್ಠಾಪಿಸಿಕೊಂಡರು. 
ಸಾರ್ವಜನಿಕ ಜೀವನದ ದಟ್ಟ ಅನುಭವವನ್ನು ಪಡೆದುಕೊಂಡರು. ಈ ಮೂಲಕ ಮೈಸೂರಿನ 
ಈ ಭಾಗದಲ್ಲಿ ಧೀಮಂತ ವ್ಯಕ್ತಿಯಾಗಿ ರೂಪಗೊಂಡರು. ಸಾರ್ವತ್ರಿಕ ಬದುಕಿನಲ್ಲಿ ಪ್ರವೇಶಿಸಲು 
ಬೇಕಾದ ಹದವಾದ, ಪಕ್ಷವಾದ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡರು. ಇಂಥ ಪಕ್ಷ ವ್ಯಕ್ತಿತ್ತ ಪಡೆದುಕೊಂಡ 
ಹೆಚ್‌.ಎಂ.ಸಿ. ಅವರು ಒಡನಾಡಿಗಳ ಒತ್ತಾಯ, ಸಾರ್ವಜನಿಕರ ಪ್ರೋತ್ಸಾಹಗಳಿಂದ ಪ್ರೇರಿತರಾಗಿ 
1947ರಲ್ಲಿ ಪ್ರಪ್ರಥಮವಾಗಿ ಮೈಸೂರು ಜಿಲ್ಲಾ ಬೋರ್ಡ್‌ ಚುನಾವಣೆಯಲ್ಲಿ ಸ್ಪರ್ಧಿಸಿ 
'ಜಯಶೀಲರಾದರು. 


ಶಿಕ್ಷಣ ಕ್ಷೇತ್ರದಲ್ಲಿ (ಶಾಲೆಗಳ ನಿರ್ಮಾಣ ಕಾಯಗು: 

ಸ್ವತಃ ವಿಜ್ಞಾನದ ವಿದ್ಯಾರ್ಥಿಗಳಾಗಿದ್ದ ಚನ್ನಬಸಪ್ಪನವರು ವೈಜ್ಞಾನಿಕ ಪದ್ಧತಿಗೆ 
ಒತ್ತುಕೊಟ್ಟವರು. ಮೇಲೆ ಕಾಣಿಸಿರುವ ಆದ್ಯತೆಗಳ ಪೂರೈಕೆಗೆ ಅಗತ್ಯವಿರುವ ಎಂಜಿನಿಯರ್‌ಗಳ 
ಅವಶ್ಯಕತೆಯನ್ನು ಮನಗಂಡು ಜಿಲ್ಲಾ ಬೋರ್ಡ್‌ಗೆ ಇಂಜಿನಿಯರಿಂಗ್‌ ಸ್ಟಾಫ್‌ ಅನ್ನು 
ಪಡೆದುಕೊಳ್ಳಲು ಒಂದು ಅರ್ಜಿ ಬರೆದು ಸರ್ಕಾರಕ್ಕೆ ಕಳುಹಿಸಿಕೊಟ್ಟರು. ಇವರ ಅಗತ್ಯವನ್ನು 
ಮನಗಂಡ ಸರ್ಕಾರ ಕೂಡಲೆ ತನ್ನ ಒಪ್ಪಿಗೆ ನೀಡಿತು. ಚನ್ನಬಸಪ್ಪನವರು ತಕ್ಷಣ ಶ್ರೀನಿವಾಸ 
ಅಯ್ಯಂಗಾರ್‌ ಮತ್ತು ಜಸ್ಪಿಸ್‌ ಮಹದೇವಯ್ಯನವರ ಅಳಿಯ ರಾಜಪ್ಪ ಎಂಬ ಇಬ್ಬರು 
ಇಂಜಿನಿಯರ್‌ಗಳನ್ನು ನೇಮಿಸಿಕೊಂಡು ಕೆಲಸ ಆರಂಭಿಸಿದರು. ಜಿಲ್ಲೆಯಲ್ಲಿನ ಹಳ್ಳಿಗಳಲ್ಲೆಲ್ಲಾ 
ಸುತ್ತಾಡಿ, ಅಲ್ಲಿನ ಅಗತ್ಯಗಳನ್ನು ಮನಗಂಡು, ಪ್ರತಿಯೊಂದು ಹಳ್ಳಿಯ ಸಮಗ್ರ ಅಭಿವೃದ್ಧಿಯನ್ನು 
ದೃಷ್ಟಿಯಲ್ಲಿಟ್ಟುಕೊಂಡು ಮೊದಲ ಬಾರಿಗೆ ಈ ಹಳ್ಳಿಗಳಿಗೆ ಶಾಲೆ, ಹೆರಿಗೆ ಆಸ್ಪತ್ರೆ, ರಸ್ತೆ, ನೀರಾವರಿ 


ಬಿರು? 


ಮುಂತಾದ ಸೌಲಭ್ಯಗಳ ವ್ಯವಸ್ಥೆ ಮಾಡಿದರು. "ಕೇವಲ ಶಾಲೆ, ಆಸ್ಪತ್ರೆ ಮುಂತಾದವನ್ನು 


ಪ್ರತಿಭಾವಂತ ಸಂಸದೀಯ ಪಟು 15 


ಮಂಜೂರು ಮಾಡುವುದಕ್ಕಷ್ಟೇ ತೃಪ್ತರಾಗದೆ, ಆಯಾ ಹಳ್ಳಿಗಳ ಶ್ರೀಮಂತರನ್ನು ಸಂಪರ್ಕಿಸಿ 
ಒಂದು ಕೊಠಡಿಗೆ ಸು. 5000.00ರೂ.ಗಳ ಅಂದಾಜು ಲೆಕ್ಕ ಹಾಕಿ, ಒಬ್ಬೊಬ್ಬರಿಂದ ಒಂದೊಂದು 
ರೂಮಿಗೆ 5000.00 ರೂ.ಗಳನ್ನು ದಾನ ರೂಪದಲ್ಲಿ ವಂತಿಗೆ ಹಣವನ್ನೆಶ್ತಿ ಕಟ್ಟಡಗಳ ನಿರ್ಮಾಣ 
ಮಾಡಿಸಿದರು. ಹೀಗೆ ಆಯಾಯಾ ಗ್ರಾಮದಲ್ಲಿ ಎಷ್ಟೆಷ್ಟು ರೂಮುಗಳು ಬೇಕೋ ಅಷ್ಟು ಹಣವನ್ನು 
ವಂತಿಗೆಯಾಗಿ ತೆಗೆದುಕೊಂಡು ಶಾಲೆ-ಆಸ್ಪತ್ರೆ ಕಟ್ಟಡಗಳು ಮೇಲಕ್ಕೆ ಬರುವಂತೆ ಮಾಡಿದರು. 
ಹೀಗೆ ಮಾಡಿ ತಮ್ಮ ಜಿಲ್ಲಾ ಬೋರ್ಡಿನ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ದಾನಿಗಳು ತಮ್ಮದೇಣಿಗೆಯನ್ನು 
ಕೊಡಲು ಮುಂದೆ ಬಂದಾಗ, ಅವಶ್ಯಕತೆಯಿದ್ದಲ್ಲಿ ದಾನಿಗಳ ಹೆಸರನ್ನೂ ಆಯಾ ಶಾಲೆಗಳಿಗೆ 
ಇಡುತ್ತಿದ್ದು. 9-10 ಪ್ರೌಢಶಾಲೆಗಳ ನಿರ್ಮಾಣಕ್ಕೆ ಕಾರಣರಾದರು. ಒಂದು ಉದಾಹರಣೆ: 
ಒಮ್ಮೆಹೆಚ್‌.ಎಂ.ಸಿ. ಅವರು ಕಾರ್ಯನಿಮಿತ್ತ ಮರಿಯಾಲ ಗ್ರಾಮಕ್ಕೆ ಬಂದಿದ್ದಾಗ ನಾನು 500 
ರೂ. ವಂತಿಗೆ ಕೊಡುತ್ತೇನೆ. ನಮ್ಮೂರಿಗೆ ಒಂದು ಹೈಸ್ಕೂಲ್‌ ಮಂಜೂರು ಮಾಡಿಸಿ ಕೊಡುವಂತೆ 
ಕುದೇರು ಸಂಗಸೆಟ್ಟಿ ಅಂಡ್‌ ಸನ್ಸ್‌ ಅವರು ಸಾಹುಕಾರ್‌ ವೀರಣ್ಣನವರ ಮೂಲಕ ಹೇಳಿಸುತ್ತಾರೆ. 
ಆಗ ಚನ್ನಬಸಪ್ಪನವರು ಏನ್ರಿ ಇದು ಸಾಲದು ನಗರಕ್ಕೆ ಬರುತ್ತೇನೆ. ಟಿ-ಬಿಯಲ್ಲಿ ಮಾತನಾಡೋಣ? 
ಎಂದು ಹೇಳಿ, ಅಲ್ಲಿನ ಕೆಲಸ ಮುಗಿದ ನಂತರ ಹೆಚ್‌'.ಎಂ.ಸಿ. ಟಿ-ಬಿಗೆ ಬರುತ್ತಾರೆ. ಅಲ್ಲಿ 
ಸಂಗಸೆಟ್ಟರನ್ನು ಕೂರಿಸಿಕೊಂಡು ನಿಮ್ರಂಥ ಶ್ರೀಮಂತರು ಎಲ್ಲರಂತೆ ಕೇವಲ 5000ರೂ. ಕೊಡುವುದೆ? 
ಇದು ನಿಮ್ಮ ದೊಡ್ಡಸಿಕೆಗೆ ಸರಿಯೆ? ನೀವು ಕೊಡುವ ಹಣದಿಂದ ಶಾಲೆ ಕಟ್ಟಿಸಿ ಆಳುವ 
ಪ್ರಭುಗಳಾಗಿರುವ ಶ್ರೀಮಾನ್‌ ಮಹಾರಾಜ ಜಯಚಾಮರಾಜ ಒಡೆಯರ್‌ ಅವರನ್ನು ಕರೆಸಿ 
ಅವರಿಂದ ನಿಮ್ಮ ಹೆಸರನ್ನಿಡಿಸಿ ಈ ಕಟ್ಟಡದ ಉದ್ಭಾಟನೆ ಮಾಡಿಸುತ್ತೇನೆ. ನಿಮ್ಮ ಹೆಸರು 
ಮಹಾರಾಜರವರೆಗೆ ತಲುಪುತ್ತದೆ ಎಂದು ಮುಂತಾಗಿ ಉಬ್ಬಿಸಿ ಅವರ ಮನ ಒಲಿಸಿ ಸಂಗಸೆಟ್ಟರಿಂದ 
27,50 ರೂ.ಗಳನ್ನು ಸಂಗ್ರಹಿಸಿ, ಆ ಹಣವನ್ನು ಕೂಡಲೇ ಹಣಕಾಸು ಮಂತ್ರಿಗಳಾಗಿದ್ದ ಹೆಚ್‌.ಸಿ. 
ದಾಸಪ್ಪನವರಿಗೆ ತಲುಪಿಸಿದರು ಮಾತ್ರವಲ್ಲ ಅವರಿಂದಲೇ ಶಾಲಾ ಕಟ್ಟಡದ ಅಸ್ತಿಭಾರ ಹಾಕಿಸಿ, 
ಕಟ್ಟಡ ನಿರ್ಮಾಣವನ್ನು ಮಾಡಿಸಿ ಶ್ರೀಮಾನ್‌ ಮಹಾರಾಜ ಜಯಚಾಮರಾಜ ಒಡೆಯರಿಂದಲೇ 
ಕಟ್ಟಡದ ಪ್ರಾರಂಭೋತ್ಸವವನ್ನು ಮಾಡಿಸಿಬಿಡುತ್ತಾರೆ. ಹೀಗೆ ಸ್ವಭಾವತಃ ಗಂಭೀರ 
ಸ್ವರೂಪದವರಾದ ಹೆಚ್‌ .ಎಂ.ಸಿ. ಅವರು ಸಾರ್ವಜನಿಕರಿಗೆ ಉಪಯೋಗವಾಗುವ ಕೆಲಸವೆಂದು 
ಕಂಡುಬಂದಾಗ, ತಮ್ಮಗಾಂಭೀರ್ಯವನ್ನು ಬದಿಗಿಟ್ಟು ಜನರೊಂದಿಗೆ ಮಿಳಿತರಾಗಿ, "ಕಾರ್ಯವಾಸಿ 
ಕತ್ತೆ ಕಾಲಾದರೂ ಕಟ್ಟು' ಎಂಬ ಗಾದೆಯಂತೆ, ಅಂಥವರ ಮನವೊಲಿಸಿ ಹಣ ಸಂಗ್ರಹಿಸಿ, 
ಇಚ್ಛಿತ ಕಾರ್ಯಕ್ಕೆ ಅದನ್ನು ಸಂಪೂರ್ಣವಾಗಿ ವಿನಿಯೋಗಿಸಿ ಹೇಗೆ ಕಾರ್ಯಸಾಧನೆ 
ಮಾಡುತಿದ್ದೆರೆಂಬುದಕ್ಕೆ ಇದೊಂದು ಉದಾಹರಣೆ ಸಾಕೆಂದು ತೋರುತ್ತದೆ. ಹೆಚ್‌.ಎಂ.ಸಿ. 
ಅವರು ತಮ್ಮ ಎರಡು ದಶಕಗಳ ಸಾರ್ವಜನಿಕ ಕ್ಷೇತ್ರಾಧಿಕಾವಧಿಯಲ್ಲಿ ಹೀಗೆಯೇ ಕಾರ್ಯ 
ನಿರ್ವಹಿಸಿ ಜನಮನದಲ್ಲಿ ನೆಲೆಯಾಗಿ ನಿಂತವರು. ಸಾರ್ವಜನಿಕರ ಹಣವೆಂದರೆ ವಿಷವೆಂದು 
ಭಾವಿಸಿದವರು. 


16 ಹೆಚ್‌.ಎಂ. ಚನ್ನಬಸಪ್ಪ 


ದೀರ್ಧಕಾಲದಿಂದ ವಂಚಿತರಾಗಿದ್ದ ಗ್ರಾಮಾಂತರ ಬಾಲಕ-ಬಾಲಕಿಯರು ವಿದ್ಯೆಯಿಲ್ಲದೆ 
ಆಧುನಿಕ ಪ್ರಪಂಚದ ಸಂಪರ್ಕದಿಂದ, ಜ್ಞಾನದಿಂದ ದೂರವಾಗಿಯೆ ಉಳಿದಿದ್ದರು. ಗ್ರಾಮೀಣ 
ಪ್ರದೇಶದ ರೈತರಾಗಿದ್ದುಕೊಂಡು ಅವರ ಕಷ್ಟ-ಸುಖಗಳಲ್ಲಿ ಸಮನಾಗಿ ಭಾಗಿಗಳಾಗಿದ್ದ 
ಚನ್ನಬಸಪ್ಪನವರು ಈ ಬಾಲಕ-ಬಾಲಕಿಯರ ಶ್ರೇಯಸ್ಸು, ಅಭಿವೃದ್ಧಿಯ ಬಗೆಗೆ ಸಹಜವಾಗಿಯೇ 
ಕಾಳಜಿಯುಳ್ಳವರಾಗಿದ್ದರು. ಆದುದರಿಂದ ತಾವು ನಿರ್ಮಾಣ ಮಾಡಿದ ಕನಸಿನೂರಾದ 
ನಂದಿನಾಥಪುರದಲ್ಲಿ ಅದರ ಸುತ್ತಮುತ್ತಲ ಗ್ರಾಮಗಳಲ್ಲಿ ಜ್ಞಾನದ, ವಿವೇಕದ ಬೆಳಕಿಂಡಿಗಳಂತಿದ್ದ 
ಶಾಲೆಗಳ ನಿರ್ಮಾಣಕ್ಕೆ ಆದ್ಯತೆ ನೀಡಿದರು. ನಂದಿನಾಥಪುರಕ್ಕೆ ಸುಮಾರು ಮೂರು ಕಿ.ಮೀ. 
ದೂರದಲ್ಲಿರುವ ಹುಣಸವಾಡಿ ಗ್ರಾಮಕ್ಕಿ ಪ್ರೌಢಶಾಲೆಯನ್ನು ಸ್ಥಾಪಿಸಲು ಸರ್ಕಾರದಿಂದ ಅನುಮತಿ 
ದೊರಕಿಸಿಕೊಂಡು, ಪ್ರೌಢಶಾಲೆಯನ್ನು ಕಟ್ಟಿಸಿಕೊಟ್ಟರು. ಸುತ್ತ ಮುತ್ತಲ ಗ್ರಾಮದ ಮಕ್ಕಳು 
ವಿದ್ಯೆ ಕಲಿಯಲು ಅನುಕೂಲ ಕಲ್ಪಿಸಿಕೊಟ್ಟರು. ಈಗಿನಂತೆ ಆ ಕಾಲದಲ್ಲಿ ಹಳ್ಳಿಯ ಮಕ್ಕಳಿಗೆ 
ಬೇರೆ ದೂರದೂರುಗಳಿಗೆ ಹೋಗಿ ವಿದ್ಯೆ ಕಲಿಯಲು ಬೇಕಾದ ವಾಹನ ಸೌಕರ್ಯಗಳಾಗಲಿ, 
ರಸ್ತೆ ಸೌಲಭ್ಯಗಳಾಗಲಿ ಇಲ್ಲದಿದ್ದುದರಿಂದ ಪ್ರಾಥಮಿಕ ಹಂತಕ್ಕೇ ತಮ್ಮವಿಬ್ಯಾಭ್ಯಾಸವನ್ನು ಮುಗಿಖಿ 
ಬಿಡುತಿದ್ದರು. ಹೆಚ್‌.ಎಂ.ಸಿ. ಅವರು ಈ ಗ್ರಾಮದಲ್ಲಿ ಪ್ರೌಢಶಾಲೆಯನ್ನು ಕಟ್ಟಿಸಿದ್ದರಿಂದ 
ಸುತ್ತಲ ಗ್ರಾಮದ ಮಕ್ಕಲೆಲ್ಲ ಎಸ್‌.ಎಸ್‌.ಎಲ್‌.ಸಿ. ವರೆಗಾದರೂ ಆ ಕಾಲಕ್ಕೆ ವಿದ್ಯೆ ಕಲಿಯಲು 
ಸಾಧ್ಯವಾಯಿತು. 


ಅಂದು ಹೆಚ್‌.ಎಂ.ಸಿ. ಅವರು ಸ್ಥಾಪಿಸಿದ ಸಾರ್ವಜನಿಕ ಆಸ್ಪತ್ರೆ ನಂದಿನಾಥಪುರದಲ್ಲಿ 
ಇಂದಿಗೂ ಕಾರ್ಯ ನಿರ್ವಹಿಸುತ್ತಿದೆ. ಹಳ್ಳಿಗರಿಗೆ ಔಷಧೋಪಚಾರದ ತಾಣವಾಗಿದೆ. ಕಾಡನ್ನು 
ಕಡಿದು, ಕೃಷಿಯೋಗ್ಯ ಭೂಮಿಯನ್ನಾಗಿ ಪರಿವರ್ತಿಸಿ, ಸಹಕಾರ ತತ್ವದ ಆಧಾರದಲ್ಲಿ ವ್ಯವಸಾಯ 
ಮಾಡಿ ಮಾಡಿಸಿ ನಿರ್ಮಾಣ ಮಾಡಿದ ನಂದಿನಾಥಪುರದಲ್ಲಿ ಗ್ರಾಮಾಬಭ್ಯುದಯಕ್ಕೆ 
ಅನುಕೂಲವಾಗುವಂಥ ವಿಚಾರಗಳನ್ನು ಆಧರಿಸಿ ಗ್ರಾಮೀಣ ಸಂಘವೊಂದನ್ನು ಸ್ಥಾಪಿಸಿ, ಸಹಕಾರಿ 
ಕ್ಷೇತ್ರದಿಂದ "ಹಳ್ಳಿಯ ಸಹಕಾರಿ ಸಂಘ' ಇಂದಿಗೂ ಅಭಿವೃದ್ದಿ ಪಥದಲ್ಲಿ ಸಾಗುತ್ತ, ರೈತಾಪಿ 
ಜನರ ಹಿತಕ್ಕೆ ಸ್ಪಂದಿಸುತ್ತ, ಅವರ ವಾಮ-ಕ್ಷೇಮವನ್ನು ನೋಡಿಕೊಳ್ಳುತ್ತ ಬಂದಿರುವುದು 
ಹೆಚ್‌.ಎಂ.ಸಿ. ಅವರ ದೂರದರ್ಶಿತ್ವ, ಸಹಕಾರಿ ಪದ್ಧತಿಯ ಅನುಕೂಲಕರ ಭವಿಷ್ಯ, ಜನಹಿತ 
, ಕಾರ್ಯಗಳ ಚಿಂತನೆಗಳಿಗೆ ಜೀವಂತ ಸಾಕ್ಷಿಯಾಗಿ ನಿಂತಿದೆ. ತಮ್ಮ ಅಧಿಕಾರಾವಧಿಯಲ್ಲಿ 
ಬಹುಮಟ್ಟಿಗೆ ಗ್ರಾಮಕ್ಕೊಂದು ಶಾಲೆ, ಒಂದು ಆಸ್ಪತ್ರೆ, ಅಂಚಿ ಕಛೇರಿ, ದೇವಸ್ಥಾನಗಳನ್ನು 
ನಿರ್ಮಿಸಿಕೊಡುವುದರ ಮೂಲಕ ಮಾದರಿ ಗ್ರಾಮ ಎಂದರೆ ಹೇಗಿರಬೇಕೆಂಬುದನ್ನು ಮಾಡಿ 
ತೋರಿಸಿಕೊಟ್ಟ ಹೆಚ್‌.ಎಂ.ಸಿ. ಅವರು ಮಾದರಿ ಗ್ರಾಮ ನಿರರಾಣದ 
ರೂವಾರಿಗಳಾಗಿದ್ದರೆಂಬುದನ್ನು ಅವರ ಜೀವನದಲ್ಲಿ ಕಾಣಬಹುದು. ಹೀಗೆ ಶ್ರೀಯುತರು ಜಿಲ್ಲಾ 
ಬೋರ್ಡ್‌ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಳೆಯದೆ, ರೈತರ ಏಳಿಗೆಗಾಗಿ, 
ಗ್ರಾಮಾಂತರ ಪ್ರದೇಶಗಳ ಅಭಿವೃದ್ಧಿಗಾಗಿ ಹಗಲು-ರಾತ್ರಿ ದುಡಿದರು. 


ಪ್ರತಿಭಾವಂತ ಸಂಸದೀಯ ಪಟು 17 


ದಕ್ಷ ಆಡಳಿತ 


ಇದೇ ಅವಧಿಯಲ್ಲಿ ಕೃಷಿಕರಿಗೆ ವರದಾನವಾಗಿರುವ ನೀರಾವರಿ ಯೋಜನೆಗಳ ಬಗೆಗೂ 
ತಮ್ಮ ಚಿಂತನೆಯನ್ನು ಹರಿಸಿದರು. ಮೈಸೂರು ಜಿಲ್ಲೆಯಲ್ಲಿ ಹರಿಯುತ್ತಿದ್ದ ಸಣ್ಣ ಪುಟ್ಟ ನದಿಗಳ 
ಜೊತೆಗೆ ದೊಡ್ಡ ನದಿಯಾದ ಕಾವೇರಿಯ ನೀರನ್ನು ಬಳಸಿಕೊಳ್ಳುವ ವಿಷೆಯದಲ್ಲಿ ಆಳವಾದ, 
ಗಹನವಾದ ಚಿಂತನೆಗಳನ್ನು ರೂಪಿಸಿಕೊಳ್ಳುವತ್ತಲೂ ಮನಸ್ಸು ಹರಿಸಿದರು. ಸುಮಾರು ಎಂಟು 
ವರ್ಷಗಳ ಕಾಲ ಮೈಸೂರು ಜಿಲ್ಲಾ ಬೋರ್ಡ್‌ ಅಧ್ಯಕ್ಷರಾಗಿದ್ದ ಈ ಅವಧಿಯಲ್ಲಿ ನೇರಸಂಪರ್ಕ 
ಕಲ್ಪಿಸುವ ದೃಷ್ಟಿಯಿಂದ ನದಿಗಳಿಗೆ ಅಡ್ಡಲಾಗಿ ಅನೇಕ ಸೇತುವೆಗಳನ್ನು ಕಟ್ಟಿಸಿದರು; ಹಳ್ಳಿಗಳ 
ಸಂಪರ್ಕಕ್ಕೆ ಅನೇಕ ರಸ್ತೆಗಳ ನಿರ್ಮಾಣ ಮಾಡಿಸಿದರು. ಜಿಲ್ಲೆಯ ನೀರಾವರಿಯ ಸರ್ವತೋಮುಖ 
ಅಭಿವೃದ್ಧಿಗೆ ಶ್ರಮಿಸಿ ನಾಗರಿಕರ ಗೌರವಕ್ಕೆ ಪಾತ್ರರಾದರು. 


ಗ್ರಾಮಾಂತರ ಪ್ರದೇಶಗಳಿಂದ ಬರುತ್ತಿದ್ದ ಜನರ ಕೆಲಸಗಳೆಂದರೆ ಹೆಚ್‌ .ಎಂ.ಸಿ. ಅವದಿಗೆ 
ಬಹಳ ಪ್ರೀತಿ. ಅವರ ಕಾರ್ಯಗಳ ಬಗೆಗೆ ತಕ್ಷಣದಲ್ಲಿ ನಿರ್ಧಾರಗಳನ್ನು ತೆಗೆಯಕೊಂಡು ಕೆಲಸಗಳನ್ನು 
ಆ ಸ್ಥಳದಲ್ಲಿಯೇ ಮಂಜೂರು ಮಾಡುತ್ತಿದ್ದುದಲ್ಲದೆ ಆ ಕೆಲಸಗಳನ್ನು ಪೂರೈಸಿಕೊಡುತ್ತಿದ್ದರು. 
ಹೀಗಾಗಿ ಅವರು ಯಾರನ್ನೂ ಒಂದೇ ಕೆಲಸಕ್ಕೆ ಮತ್ತೆ ಮತ್ತೆ ಅಲೆಸುತ್ತಿರಲಿಲ್ಲ. ಯಾವುದೇ 
ಕಾರ್ಯದ ಬಗ್ಗೆ ಒಮ್ಮೆ ಅವರು ನಿರ್ಧಾರ ತೆಗೆದುಕೊಂಡರೆ ಯಾವುದೇ ಕಾರಣಕ್ಕೂ 
ಹಿಂತೆಗೆದುಕೊಳ್ಳುತ್ತಿರಲಿಲ್ಲ. ಸಾಧ್ಯವಾದ ಕಾರ್ಯವಾಗಿದ್ದರೆ ಮುಗಿಯಿತು, ಕೆಲಸವಾದಂತೆಯೆ. 
ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಸಾಧ್ಯವಿಲ್ಲವೆಂದಾದರೆ ಅಲ್ಲಿಗೆ ಮುಗಿಯಿತು, ಯಾರೇ 
ಏನೇ ಹೇಳಿದರೂ ಮಾಡುತ್ತಿರಲಿಲ್ಲ. ತಮ್ಮ ಆದೇಶವನ್ನು ಉಲ್ಲಂಘಿಸಿ ಯಾರಾದರೂ 
ಮುಂದುವರಿದರೆ, ಅದರಲ್ಲೂ ವರಿಷ್ಠರು ಮುಂದುವರಿದರೆ, ವೃತ್ತಿಗೆ ತಮ್ಮರಾಜೀನಾಮೆಯನ್ನೂ 
ಕೊಡಲು ಸಿದ್ಧರಾಗುತ್ತಿದ್ದರೇ ಹೊರತು, ರಾಜಿ ಮಾಡಿಕೊಳ್ಳುತ್ತಿರಲಿಲ್ಲ. ಇದಕ್ಕೆ ಕಾರಣವಿದೆ. 
ಅವರು ಯಾವುದೇ ನಿರ್ಧಾರಕ್ಕೆ ಬರುವ ಮುನ್ನ ಅದರ ಸಾಧಕ-ಬಾಧಕಗಳನ್ನು ಪಾರ್ವಾಪರಗಳನ್ನು 
ಆಲೋಚಿಸಿ, ಚಿಂತಿಸಿ, ತರ್ಕಿಸಿ ಒಂದು ನಿರ್ಧಾರಕ್ಕೆ ಬರುತ್ತಿದ್ದರು. ಅದರಿಂದಾಗಿ ತಮ್ಮನಿರ್ಧಾರ 
ಸರಿಯೆಂದೇ ಭಾವಿಸಿ ಆ ನಿರ್ಧಾರವನ್ನು ಕಾರ್ಯಗತಗೊಳಿಸುತ್ತಿದ್ದರು. ಇಂಥ ನಿರ್ಧಾರ ಮತ್ತು 
ಅದರ ಕಾರ್ಯಾನುಷ್ಠಾನ ಇತರರಿಂದ ಸಾಧ್ಯವಾಗುತ್ತಿರಲಿಲ್ಲ. ಇದಕ್ಕೆ ಕಾರಣ, ತಾವು ಕೈಕೊಳ್ಳುವ 
ನಿರ್ಧಾರದ ಹಿಂದೆ ಅವರಿಗಿದ್ದ ಕಾಳಜಿ ಅಂಥ ನಿರ್ಧಾರದಿಂದ ವ್ಯಕ್ತಿಗೆ, ನಾಡಿಗೆ ಆಗುವ 
ಅನುಕೂಲ-ಅನಾನುಕೂಲಗಳ ಕೂಲಂಕುಷ ವಿಚಾರವಿಮರ್ಶೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರಲ್ಲಿನ 
ಪ್ರಾಮಾಣಿಕತೆ ಇದರಿಂದಾಗಿ ಅವರಲ್ಲಿ ದೈರ್ಯ, ನಿಷೆ, ಶ್ರದ್ಧೆ ನೈಷ್ಟುರ್ಯ, ನಿರ್ಧಾಕ್ಷಿಣ್ಯ ಪ್ರವೃತ್ತಿಗಳು 
ಬೆಳೆದುಬಂದಿದ್ದವ. ಇದರ ಪರಿಚಯ ಅವರು ಕೆಲಸ ಮಾಡಿದ ಎಲ್ಲ ಇಲಾಖೆಗಳ ಅಧಿಕಾರಿಗಳಿಗೆ, 
ರಾಜ್ಯ-ರಾಷ್ಟ್ರ ಸರ್ಕಾರಗಳ ಮಂತ್ರಿಗಳಿಗೆ ಆಗಿತ್ತು. ಇಂಥ ಪ್ರಾಮಾಣಿಕ ವ್ಯಕ್ತಿತ್ವದಿಂದಾಗಿ ಅವರು 
ಕೈಕೊಳ್ಳುತ್ತಿದ್ದ ಸೇತುವೆ ನಿರ್ಮಾಣ, ಆಸ್ಪತ್ರೆಗಳ ನಿರ್ಮಾಣ, ವಿದ್ಯುಚ್ಛಕ್ತಿ ಉತ್ಪಾದನೆ ಮುಂತಾದ 
ಸರ್ವಜನೋಪಯೋಗಿ ಸಾರ್ವಜನಿಕ ಕಾರ್ಯಗಳು ಸುವ್ಯವಸ್ಥಿತವಾಗಿ, ನಿಗದಿತ ಅವಧಿಯಲ್ಲಿ 
ಪೂರ್ಣಗೊಳ್ಳಲು ಸಾಧ್ಯವಾಗುತ್ತಿತ್ತು. ಅಂತೆಯೆ ಚನ್ನಬಸಪ್ಪನವರು ಸಾರ್ವಜನಿಕರ ಮನ್ನಣೆ 
ಗಳಿಸಿಕೊಂಡಿದ್ದು ಬಡವರ ಅಭಿಮಾನಿಗಳಾಗಿ ರೂಪುಗೊಂಡರು. 


18 ಹೆಚ್‌.ಎಂ. ಚನ್ನಬಸಪ್ಪ 


ಹೆಚ್‌.ಎಂ. ಚನ್ನಬಸಪ್ಪನವರ ಬದುಕು ಹೋರಾಟದ ಬದುಕು. ಚನ್ನದ ಚಮಚವನ್ನು 
ಕಚ್ಚಿಕೊಂಡು ಹುಟ್ಟಿದವರಲ್ಲ. ಚಿನ್ನದ ಅರಿವಾಣ (ತಟ್ಟಿ)ದಲ್ಲಿ ಉಂಡವರಲ್ಲ; ಸಾಮಾನ್ಯ ರೈತ 
ಕುಟುಂಬದಲ್ಲಿ ಹುಟ್ಟಿ ತಮ್ಮ ಸಾಧನೆಯಿಂದ ಬಿ.ಎಸ್ಸಿ. ಪಾಸು ಮಾಡಿ ವಿಜ್ಞಾನದಲ್ಲಿ ವಿಶೇಷ 
ಜ್ಞಾನ ಪಡೆದವರು. ಕಾಡಿಗೆ ಬಂದು ನಂಜನಗೂಡು, ಗುಂಡ್ಲುಪೇಟೆ ಕಡೆಗಳಿಂದ ಕರೆತಂದ 
ಆಳು-ಕಾಳುಗಳ ರೈತರ ಜೊತೆ ತಾವೂ ರೈತನಾಗಿ ಟೊಂಕಕಟ್ಟಿ, ಉದ್ದನೆಯ ಚಡ್ಡಿ ತೊಟ್ಟು, 
ಮರಗಳನ್ನು ಕಡಿದು, ಭೂಮಿಯನ್ನು ಹಸನು ಮಾಡಿ ಕೃಷಿಕಾರ್ಯ ಮಾಡಿದ ಸಾಹಸಿ. 
ಬಡವರೊಂದಿಗೆ ಬಡವರಾಗಿ ದುಡಿದ ಕಷ್ಟ ಸಹಿಷ್ಣು. ಬದುಕಿನ ಬವಣೆಯನ್ನು ಬಡವರ 
ಬದುಕನ್ನು ಅರಿತಿದ್ದ ಚನ್ನಬಸಪ್ಪನವರು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿ, ನ್ಯಾಯ ವಿಧಾಯಕ 
ಸಭೆಯ ಸದಸ್ಯರಾಗಿ ಗ್ರಾಮಾಂತರ ಪ್ರದೇಶಗಳ ಜನರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ 
ತರುತಿದ್ದುದಲ್ಲದೆ, ಆ ಸಮಸ್ಯೆಗಳ ನಿವಾರಣೆಯಾಗುವ ತನಕ ಪಟ್ಟು ಹಿಡಿದು ಕೂರುತ್ತಿದ್ದ ಛಲಗಾರ. 
ಹೀಗೆ ಸಮಾಜದ, ಸಮಾಜದ ಹಿಂದುಳಿದ ವರ್ಗದ ಬಗ್ಗೆ ಅವರಿಗಿದ್ದ ಕಳಕಳಿ, ಬಡಜನರ, 
ಬಡದ್ವೆತರ ದುಃಖ-ದುಮ್ಮಾವಗಳ ಬಗ್ಗೆ ಇದ್ದ ಕಾಳಜಿ ಹೆಚ್‌.ಎಂ.ಸಿ. ಅವರು ಬಹು ಎತ್ತರದ 
ವ್ಯಕ್ತಿಯಾಗಿ ಬೆಳೆಯಲು ಕಾರಣವಾದವು. ಈ ಸೇವಾಕಾರ್ಯಗಳ ಜೊತೆ ಜೊತೆಗೆ ಅನೇಕ 
ಸಾರ್ವತ್ರಿಕ ಚುನಾವಣೆಗಳಲ್ಲಿ ಕಾಂಗ್ರೆಸ್‌ ಪಕ್ಷದ ಮುಂಬಾಳುಗಳಾಗಿ ನಿಸ್ತಾರ್ಥ, ನಿರ್ವಂಚನೆಯಿಂದ 
ದುಡಿದರು. ಮೈಸೂರು ಜಿಲ್ಲಾ ಬೋರ್ಡ್‌ ಅಧ್ಯಕ್ಷರಾಗಿದ್ದಾಗಲಂತೂ ಅವರು ಸಾರ್ವಜನಿಕರಿಗಾಗಿ 
ಮಾಡಿಸಿದ ಕೆಲಸಗಳು ಚಿರಸಣೀಯ. 


ಸ್ವಾತಂತ್ರ್ಯಾನಂತರದ ದಿನಗಳಲ್ಲಿ ಹೆಚ್‌.ಎಂ.ಸಿ. ಅವರು ತಮ್ಮ ಬದುಕನ್ನು 
ಸಂಪೂರ್ಣವಾಗಿ ಸಾರ್ವಜನಿಕ ಸೇವೆಗೆಂದೇ ಸಮರ್ಪಿಸಿಕೊಂಡರು. ಮೊದಲಿನಿಂದಲೂ 
ಸಂಸಾರವನ್ನು ಅಷ್ಟಾಗಿ ಹಚ್ಚಿಕೊಳ್ಳದ ಶ್ರೀಯುತರು ಈಗಂತೂ ಆ ಬಗ್ಗೆ ಸಂಪೂರ್ಣವಾಗಿ 
ನಿರ್ಲಿಪ್ತ ಭಾವವನ್ನು ಬೆಳೆಸಿಕೊಂಡುಬಿಟ್ಟರು. ಹೀಗಾದುದರಿಂದಲೇ ಚನ್ನಬಸಪ್ಪನವರು ತಮ್ಮ 
ಮುಂದಿನ ಬದುಕಿನಲ್ಲಿ ಅಡ್ಡಬಂದ ವಿಘ್ಣಗಳನ್ನೆಲ್ಲ ದಿಟ್ಟತನದಿಂದ ಎದುರಿಸಿ, ಸೋಲಾದಾಗ 
ಕುಗ್ಗದೆ, ಗೆಲವಾದಾಗ ಹಿಗ್ಗದೆ ಎಲ್ಲ ಕಾಲದಲ್ಲಿಯೂ ಸಮತೆ, ಸೈರಣೆ, ತಾಳ್ಮೆ ಮುಂತಾದ 
ಉದಾತ್ತ ಗುಣಗಳನ್ನು ಮೈಗೂಡಿಸಿಕೊಂಡು, ಬಿಟ್ಟ ಬಾಣದಂತೆ ಮೇಲು ಮೇಲಕ್ಕೇರುತ್ತ ನಡೆದರು. 
ಪಿರಿಯಾಪಟ್ಟಣದ ಶಾಸಕರಾಗಿ, ಕೆ.ಆರ್‌. ನಗರದ ಶಾಸಕರಾಗಿ, ಗೃಹ, ಲೋಕೋಪಯೋಗಿ 
ಮತ್ತು ವಿದ್ಯುಚ್ಛಕ್ತಿ, ಕೈಗಾರಿಕೆ, ನೀರಾವರಿ ಮುಂತಾದ ಇಲಾಖೆಗಳಲ್ಲಿ ಮಂತ್ರಿಗಳಾಗಿ ಹೆಚ್‌ .ಎಂ.ಸಿ. 
ಛಾಪನ್ನು ಒತ್ತಿದ್ದರು. ತಾವು ಕಾರ್ಯ ನಿರ್ವಹಿಸಿದ ಎಲ್ಲ ಇಲಾಖೆಗಳಲ್ಲಿ ಚನ್ನಬಸಪ್ಪನವರ 
ಶಿಸ್ತನ್ನು ಜಾರಿಗೆ ತಂದರು. 1963-1983ರ ಎರಡು ದಶಮಾನಗಳ ಅವಧಿ 
ಹೆಚ್‌.ಎಂ. ಚನ್ನಬಸಪ್ಪನವರ "ಶಕೆ” ಎನ್ನುವಂತೆ ಮಾಡಿದರು. ಮುರಾರ್ಜಿ ದೇಸಾಯಿ ಅವರು 
ನೇಮಕ ಮಾಡಿದ್ದ ರಾಷ್ಟ್ರೀಯ ಆಡಳಿತ ಸುಧಾರಣೆ ಸಮಿತಿ ಸದಸ್ಯರಾಗಿ, ಒಮ್ಮೆಅದರ ಹಂಗಾಮಿ 
ಅಧ್ಯಕ್ಷರಾಗಿ, ಭಾರತ ಸರ್ಕಾರದ ಕೃಷಿ ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿ, ನೀರಾವರಿ ತಜ್ಞಧಾಗಿ 
ಅವರು ಮಾಡಿರುವ ಕೆಲಸಗಳು ಇಂದಿಗೂ ಅನುಕರಣೀಯ. ಕರ್ನಾಟಕ ಸರ್ಕಾರದ ವಿವಿಧ 


ಪ್ರತಿಭಾವಂತ ಸಂಸದೀಯ ಪಟು 19 


ಖಾತೆಗಳ ಸಚಿವರಾಗಿ ಜನಸೇವೆಯೇ ಜನಾರ್ಧನನ ಸೇವೆ, "ದೇಶದ ಕೆಲಸ ದೇವರ ಕೆಲಸ? 
ಎಂಬ ಪವಿತ್ರ ಭಾವನೆಯಿಂದ ನಿಷ್ಕಳಂಕ, ನಿರ್ಮಲ, ನಿಸ್ಪಾರ್ಥ ಭಾವದಿಂದ ಸೇವೆ ಸಲ್ಲಿಸುತ್ತ, 
ಆಡಳಿತವನ್ನು ಚುರುಕುಗೊಳಿಸುತ್ತ, ಸರ್ಕಾರದ ಕಾರ್ಯಕ್ರಮಗಳು ಜನತೆಯ ಕೈಗೆ ಸಿಗುವಂತೆ 
ಮಾಡಲು ಶ್ರಮಿಸುತ್ತ ಸಂಸದೀಯ ವ್ಯವಸ್ಥೆಯನ್ನು ಸೂಕ್ತ ರೀತಿಯಲ್ಲಿ ಬಲಪಡಿಸುತ್ತ ನಾಡಿಗಾಗಿ, 
ದೇಶಕ್ಕಾಗಿ ಅಹರ್ನಿಶಿ ಶ್ರಮಿಸಿದ ಧೀಮಂತ ರಾಜಕಾರಣಿ ಹೆಚ್‌.ಎಂ. ಚನ್ನಬಸಪ್ಪನವರು. 

ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿ, ನ್ಯಾಯ ವಿಧಾಯಕ ಸಭೆಯ ಸದಸ್ಕರಾಗಿ, ಮೈಸೂರು 
ಜಿಲ್ಲಾಬೋರ್ಡ್‌ ಅಧ್ಯಕ್ಷರಾಗಿ ಸಾರ್ವಜನಿಕ ಜೀವನಕ್ಕೆ ತಮನ್ನು ಅರ್ಪಿಸಿಕೊಂಡು ಜನರೊಂದಿಗೆ 
ಬೆರೆತು ಅವರು ಬದುಕನ್ನು, ಬದುಕಿನ ಕಷ್ಟ-ನಿಷ್ಠಣರಗಳನ್ನು, ರೈತವರ್ಗದ ದೈನಂದಿನ ಬವಣೆಗಳನ್ನು 
ಅರ್ಥಮಾಡಿಕೊಂಡು ಅಂಥ ಹಿಂದುಳಿದ, ತುಳಿತಕ್ಕೊಳಗಾದ ಜನರ ನೋವುಗಳಿಗೆ ಸ್ಪಂದಿಸಿ 
ಅವರ ಬವಣೆಗಳನ್ನು ನೀಗುವಲ್ಲಿ ಅರ್ಥಪೂರ್ಣ ಯೋಜನೆಗಳನ್ನು ಹಮಿಕ್ಷೊಂಡು, 
ಕಾರ್ಯಾನುಷ್ಠಾನಗೊಳಿಸಿ ಜನಾನುರಾಗಿಗಳಾಗಿ ಬೆಳೆದ, ಪಕ್ತಗೊಂಡ ಅನುಭವಗಳನ್ನು 
ಪಡೆದುಕೊಂಡ ನುರಿತ ಅನುಭವೀ ರಾಜಕಾರಣಿಗಳಾಗಿ ಮೂಡಿಬಂದರು. ಹೆಚ್‌.ಎಂ.ಸಿ. 
ಅವರು ತಮ್ಮ ಅನುಭವದ ಬೆಳಕಿನಲ್ಲಿ, ಸಾರ್ವಜನಿಕರ ಪ್ರೀತಿ, ವಿಶ್ವಾಸ, ಪ್ರೋತ್ಗಾಹಗಳಿಂದ 
ಉತ್ತೇಜಿತರಾಗಿ ನಾಡಿನ ಅಭ್ಯುದಯದ ದೃಷ್ಟಿಯಿಂದ ನಾಡಿನ, ರಾಷ್ಟ್ರದ ರಾಜಕಾರಣಕ್ಕೆ ಇಳಿದರು. 

ಆಹಾರ ನೀತಿಯನ್ನು ಕುರಿತಾಗಿ ಮಾಡಿರುವ ಭುಷಣ ಇಂದಿಗೂ ಔಚಿತ್ಯ ಪೂರ್ಣವಾಗಿದೆ. 
ಆಹಾರದ ನೀತಿಯನ್ನು ಮೂರು ಭಾಗಗಳಾಗಿ ಸಬ್ಬಿಡೈೆಸ್‌ ಮಾಡುವ ನೀತಿ, ಆಹಾರ ಉತ್ಪತ್ತಿಯ 
ನೀತಿ ಮತ್ತು ಆಹಾರ ಹಂಚಿಕೆ ನೀತಿ ಎಂದು ಮಾಡಿಕೊಂಡು ಅದರ ಬಗ್ಗೆ ದೀರ್ಪವಾಗಿ 
ಪ್ರಸ್ತಾಪ ಮಾಡಿದ್ದಾರೆ. ಆಹಾರ ಸಬ್ಬಿಡೈೆಸ್‌ ಮಾಡುವ ವಿಧಾನವನ್ನು ಕಟುವಾಗಿ ಟೀಕಿಸಿದ್ದಾರೆ. 
ಸಬ್ದಿಡೈಸ್‌ ನೀತಿ ಹೊಸದೇನಲ್ಲ, 1943ರಿಂದಲೂ ಈ ಪದ್ಧತಿ ಜಾರಿಯಲ್ಲಿದೆ. ಸಾರ್ವಜನಿಕರ 
ಹಣವನ್ನು ಬಳಸಿ, ಆಹಾರವನ್ನು ಸಬ್ಬಿಡೈೆನ್‌ ಮಾಡಿ ಪಟ್ಟಣ, ನಗರಗಳಲ್ಲಿ ಸ್ಥಾಪಿಸಿ, ಪಟ್ಟಣದವರಿಗೆ 
ರೇಷನ್‌ ಕಾರ್ಡ್‌ಗಳನ್ನು ಕೊಟ್ಟು ಅಲ್ಲಿನವರಿಗೆ ವಿತರಿಸುತ್ತಿದ್ದೀರಿಯೇ ಹೊರತು ಹಳ್ಳಿಗಾಡಿನಲ್ಲಿ 
ಸ್ಥಾಪಿಸಿ, ನಿಜವಾಗಿಯೂ ಆಹಾರ ಬೇಕಾಗಿರುವವರಿಗೆ ಹಂಚದೆ ಅವ್ಯಾಯ, ತಾರತಮ್ಮ 
ಮಾಡುತ್ತಿದ್ದೀರಿ. ಹಾಗೆ ನೋಡಿದರೆ ರೇಷನ್‌ ಕಾರ್ಡನ್ನು ಎಲ್ಲರಿಗೂ ಸಮನಾಗಿ ಹಂಚಿ ಆಹಾರವನ್ನು 
ವಿತರಿಸಬಹುದಲ್ಲ: ! ನಿಮ್ಮ ಈ ಆಹಾರ ನೀತಿ ಸರಿಯಿಲ್ಲ. 

ಇನ್ನು ಆಹಾರ ಉತ್ಪಾದನಾ ನೀತಿಯನ್ನು ತೆಗೆದುಕೊಳ್ಳೋಣ - “ಹೆಚ್ಚು ಆಹಾರ ಧಾನ್ಯಗಳನ್ನು 
ಬೆಳೆಯುವ ಯೋಜನೆ ಏನಾಗಿದೆ? ನಮ್ಮಸರ್ಕಾರದವರು ಏನು ಮಾಡಿದ್ದಾರೆ? ಲಕ್ಟಾಂತರ, 
ಕೋಟ್ಯಾಂತರ ರೂ.ಗಳ ಖರ್ಚಿನ್ನೇನೋ ಮಾಡಲಾಗಿದೆ. ಆದರೆ ಈ ದಿನದವರೆಗೂ ಆ 
ಹಿಂದುಳಿದಿರುವ ಹಳ್ಳಿಗಳು ಆ ಕನಿಷ್ಠ ಸ್ಥಿತಿಯಲ್ಲೇ ಉಳಿದಿವೆ. ಅವರ ಪರಿಸ್ಥಿತಿ ಏನಾಗಿದೆ?” 
ಎಂದು ಕೇಳುವವರೇ ಇಲ್ಲ. ವಾವು ಎಲ್ಲೋ ತಪ್ಪು ಮಾಡಿದ್ದೇವೆ. ಇದಕ್ಕೆ ಕಾರಣವೇನು? ತಾವು 
ಹಾಕಿಕೊಂಡಿರತಕ್ಕ ರಚನಾತಕ್ರ ಕಾರ್ಯಗಳ ಪ್ರಯೋಗ ವಿದಾನ ಮತ್ತು ಅವನ್ನು ತ್ವರಿತವಾಗಿ 
ಮಾಡದೆ ಇರುವುದೇ ಇಷ್ಟೆಲ್ಲಾ ತೊಂದರೆಗಳಿಗೆ ಕಾರಣ. ಮಾಡಬೇಕಾಗಿರುವುದೆಂದರೆ ಯಾವನು 


20 ಹೆಚ್‌.ಎಂ. ಚನ್ನಬಸಪ್ಪ 


ಬೆಳೆಯಬೇಕೋ-ಅವನೇ ಬೆಳೆಯಬೇಕು. ಅದು ಬಿಟ್ಟು ನೀವು ಇತರರಿಗೆ ಪಲ್ಲ ಒಂದಕ್ಕೆ 20 

. ರೂ.ಗಳಿಗೆ ಬದಲಾಗಿ 50 ರೂ. ಕೊಡುತ್ತೇವೆಂದು ಹೇಳಿದರೂ ಅವನು ಹೊಲಕ್ಕೆ ಹೋಗಿ 
ಬೆಳೆಯಲು ಸಾಧ್ಯವಿಲ್ಲ. ಕಸುಬುದಾರನಲ್ಲದ ಮನುಷ್ಯನಿಗೆ ನೀವು ಎಷ್ಟು ಉತ್ತೇಜನ ಕೊಟ್ಟರೂ 
ಅದು ಸಾರ್ಥಕವಾಗಲಾರದು. “ರೈತ ಮಿಷನರಿ” ಎಲ್ಲಿ ಕೆಟ್ಟಿದೆ ಎಂಬುದನ್ನು ಸರಿಪಡಿಸಿ ಅದಕ್ಕೆ' 
ತಕ್ಕೆ ಉತ್ತೇಜನ ಕೊಟ್ಟರೆ ಸರಿಹೋಗುತ್ತದೆ. ಪ್ರಚಾರದ ಅಬ್ಬರದಿಂದ ಏನೂ ಸಾಧಿಸಲಾಗುವುದಿಲ್ಲ. 
ಬಡವನಿಗೆ ಬೇಕಾದ್ದು ಅವನಿಗೆ ಎಷ್ಟು ಬೇಕೋ ಅಷ್ಟನ್ನೂ "ಸಾಲ ಎಂದು ಕೊಡಿ. ಮುಘತ್ತಾಗೇನೂ 
ಕೊಡಬೇಡಿ. 


ಚನ್ನಬಸ್ವನವರಿಗೆ ಯಾವ ರಾಜಕೀಯ ಹಿನ್ನೆಲೆಯೂ ಇರಲಿಲ್ಲ. ಸ್ವಸಾಮರ್ಥ್ಯದಿಂದ 
ತಾವ ಜನತೆಗೆ ಮಾಡಿದ ನಿಸ್ತಾರ್ಥ ಸೇವೆಯಿಂದ ಜನಾನುರಾಗಿಗಳಾಗಿ ರಾಜಕೀಯದಲ್ಲಿ ಮೇಲೆ 
ಬಂದವರು. ಕಾಯಕ ಯೋಗಿಯಾಗಿ ತಮ್ಮಪಾಲಿಗೆ ಬಂದ ಇಲಾಖೆಗಳಲ್ಲಿ ಸಚಿವರಾಗಿ ಅವರು 
ಮಾಡಿದ ಸೇವೆ ಅಮೋಘ, ಅಪೂರ್ವ, ಕೆಂಗಲ್‌ ಹನುಮಂತಯ್ಯನವರ ಮಂತ್ರಿ ಮಂಡಲದಲ್ಲಿ 
ಸರ್ಕಾರದ ಅವಧಿ ಕೇವಲ ಆರು ತಿಂಗಳಿರುವಾಗ ಕೆಂಗಲ್‌ ಹನುಮಂತಯ್ಯನವರು ಹೆಚ್‌ .ಎಂ.ಸಿ. 
ಅವರ ನಿಷ್ಠೆ, ದಕ್ಷತೆ, ಪ್ರಾಮಾಣಿಕತೆಗಳನ್ನು ಆಧಾರವಾಗಿಟ್ಟುಕೊಂಡು ಮಂತ್ರಿಮಂಡಲದ 
ಅತ್ಯುನ್ನತವಾದ ಗೃಹ ಇಲಾಖೆಯ ಕ್ಯಾಬಿನೆಟ್‌ ದರ್ಜೆಯ ಸಚಿವರನ್ನಾಗಿ ಮಂತ್ರಿಮಂಡಲಕ್ಕೆ 
ತೆಗೆದುಕೊಂಡದ್ದು ಅನೇಕ ಸಚಿವರಿಗೆ ಬಿಸಿ ತುಪ್ಪ ನುಂಗಿದಂತಾಯ್ತು. ಸಹಿಸಿಕೊಳ್ಳಲಾರದ ಕೆಲ 
ಸಚವರು ಇದನ್ನು ಆಕ್ಷೇಪಿಸಿ ಪ್ರಶಿಭಟಿಸಿದ್ದುಂಟು. ಆದರೆ ಕೆಂಗಲ್‌ ಅವರು ಕೊಂಚವೂ ಬೇಸರ 
ಪಟ್ಟುಕೊಳ್ಳದೆ ಕೆಲಸ-ಕಾರ್ಯಗಳಲ್ಲಿ ತೋರುತ್ತಿದ್ದ ಶ್ರದ್ಧೆ ನಿಷ್ಠೆ, ದಕ್ಷತೆ, ಪ್ರಾಮಾಣಿಕತೆಗಳನ್ನು 
ಆಧುರವಾಗಿಟ್ಟುಕೊಂಡು ಚನ್ನಬಸಪ್ಪನವರಿಗೆ ಈ ಸ್ಥಾನ ನೀಡಲಾಗಿದೆ ಎಂದು ಸ್ಪಷ್ಟೀಕರಣ 
ನೀಡಿದಾಗ ಎರಡು ಮಾತಿಲ್ಲದೆ ಪ್ರತಿಭಟಿಸಿದವರು ಸುಮನಾದರು ಎಂಬ ಪ್ರಸಂಗವನ್ನು ನೆನೆದಾಗ 
ಹೆಚ್‌.ಎಂ.ಸಿ. ಅವರ ವ್ಯಕ್ತಿತ್ವ ಎಂಥದಿತ್ತು ಎಂಬುದು ಅರಿವಾಗದಿರದು. 

ಹೆಚ್‌.ಎಂ.ಸಿ. ಅವರ ತೀಕ್ಷ್ಮ ಬುದ್ದಿ ಎಂಥವರನ್ನೂ ಬೆರಗುಗೊಳಿಸುವಂತಿತ್ತು. ಹೇಳಿ 
ಕೇಳಿ ವಿಜ್ಞಾನದ ವಿದ್ಯಾರ್ಥಿ, ರಸಾಯನಶಾಸ್ತ್ರ ಪ್ರಾಧ್ಯಾಪಕರಾಗಿಯೂ ಇದ್ದವರು.. ತಾವು 
ಯಾವದೇ ಖಾತೆ ವಹಿಸಿಕೊಂಡಿರಲಿ ಆಯಾ ಖಾತೆಗೆ ಸಂಬಂಧಿಸಿದಂತೆ ಎಲ್ಲ ಅಂಕಿ-ಅಂಶಗಳನ್ನು 
ಆಯಾ ಇಲಾಖೆಯ ಅಧಿಕಾರಿಗಳಿಗಿಂತ ಚೆನ್ನಾಗಿ ತಿಳಿದುಕೊಂಡಿರುತ್ತಿದ್ದರು. ಇದರಿಂದಾದ 
ಅನುಕೂಲವೆಂದರೆ ಅಧಿಕಾರಿಗಳಿಗೆ ಭ್ರಷ್ಟಾಚಾರವೆಸಗಲು ಅವಕಾಶವಿಲ್ಲದಂತಾಗುತ್ತಿದ್ದುದು. 
ಅದರಿಂದಾಗಿ ಅಧಿಕಾರಿಗಳು ಚನ್ನಬಸಪ್ಪನವರ ಇಲಾಖೆಯಲ್ಲಿ ಭಯದಿಂದಲೇ ಕಾರ್ಯ 
ನಿರ್ವಹಿಸುತ್ತಿದ್ದರು. ಸುಳ್ಳು, ಭ್ರಷ್ಟಾಚಾರವೆಂದರೆ ಅವರಿಗೆ ಆಗದು. ಅವರಿಗೆ ಕೆಲಸ ಮುಖ್ಯ. 
ಆಗಬೇಕಾದ ಕೆಲಸ ನಿಗದಿತ ವೇಳೆಯಲ್ಲಿ ಆಗಿಯೇ ತೀರಬೇಕೆಂಬ ಹಠ, ಯಾವ ಅಧಿಕಾರಿಯೂ 
ಸಬೂಬು ಹೇಳುತ್ತಿರಲಿಲ್ಲ. ಕಾರಣ, ಚನ್ನಬಿಸಪ್ಪನವರು ಯಾವುದೇ ಕಾರ್ಯವನ್ನು ಮಾಡುವಂತೆ 
ಹೇಳುವುದಕ್ಕೆ ಮುನ್ನ ಆ ಕಾರ್ಯದ ವ್ಯಾಪ್ತಿಯನ್ನು ಅಂದಾಜು ಮಾಡಿ ಅಂಕಿ-ಅಂಶಗಳೊಂದಿಗೆ 
ಅಧಿಕಾರಿಗಳಿಗೆ ಅನುಮಾನವಿಲ್ಲದಂತೆ ಸ್ಪಷ್ಟವಾಗಿ ವಿವರಿಸಿ ಹೇಳುತ್ತಿದ್ದರು. ಇದನ್ನು ಕೇಳುತ್ತಿದ್ದ 


ಪ್ರತಿಭಾವಂತ ಸಂಸದೀಯ ಪಟು 21 


ಆಯಾ ಕ್ಷೇತ್ರ ತಜ್ಞರೂ ಆಶ್ಚರ್ಯ ವ್ಯಕ್ತಪಡಿಸುತ್ತಿದ್ದರು ಮಾತ್ರವಲ್ಲ, ಇವರ ಮುಂದೆ ನಮ್ಮಆಟ 
ಏನು ನಡೆಯುವುದಿಲ್ಲವೆಂದು ಮನಗಂಡು ಕಾರ್ಯ ಪ್ರವೃತ್ತರಾಗಿ ಕೆಲಸಗಳನ್ನು ನಿಗದಿತ ಅವಧಿಯಲ್ಲಿ 
ಮಾಡಿ ಮುಗಿಸುತ್ತಿದ್ದರು. ಹೆಚ್‌.ಎಂ.ಸಿ. ಅವರು ಕೆಂಗಲ್‌ ಹನುಮಂತಯ್ಯನವರ 
ಮಂತ್ರಿಮಂಡಲದಲ್ಲಿ, ಬಿ.ಡಿ. ಜತ್ತಿ ಹಾಗೂ ಡಿ. ದೇವರಾಜ ಅರಸ್‌ ಅವರುಗಳ 
ಮಂತ್ರಿಮಂಡಲಗಳಲ್ಲಿ ಗೃಹ ಸಚಿವರಾಗಿ, ಕೈಗಾರಿಕಾ ಸಚಿವರಾಗಿ, ಲೋಕೋಪಯೋಗಿ, ವಿದ್ಭುಚ್ಛಿ, 
ನೀರಾವರಿ, ಆರೋಗ್ಯ ಮುಂತಾದ ಇಲಾಖೆಗಳಲ್ಲಿ ಮಂತ್ರಿಗಳಾಗಿ ಗುಂಡೂರಾಯರ ಕಾಲದಲ್ಲಿ 
ನೀರಾವರಿ ಮಂಡಲಿ ಅಧ್ಯಕ್ಷರಾಗಿ, ಹೀಗೆ ನಾನಾ ಇಲಾಖೆಗಳಲ್ಲಿ ನಿಸ್ತಹತೆಯಿಂದ ದುಡಿದು 
ಆಯಾ ಇಲಾಖೆಗಳಿಗೆ ಗೌರವ ತಂದುಕೊಟ್ಟಿದ್ದಾರೆ. ಚನ್ನಬಸಪ್ಪನವರ ಇಲಾಖೆಯೆಂದರೆ ದಕ್ಷತೆ, 
ಪ್ರಾಮಾಣಿಕತೆ ಮಾತ್ರವಲ್ಲ ಗೌರಾನ್ವಿತ ಇಲಾಖೆ ಎಂಬ ಖ್ಯಾತಿಗೂ ಹೆಸರಾಗಿತ್ತು. 


ಆಗ ಕರ್ನಾಟಕ ಏಕೀಕರಣದ ಬಗ್ಗೆ ತೀವ್ರ ಚರ್ಚೆ ನಡೆಯುತ್ತಿತ್ತು. ಮೈಸೂರು ಪ್ರಾಂತ 
ಎಂದು ಕರೆಯಬೇಕೇ, ವಿಶಾಲ ಕರ್ನಾಟಕವೆಂದು ಕರೆಯಬೇಕೆ, ಹೊಸ ಮೈಸೂರು ಎಂದು 
ಕರೆಯಬೇಕೆ ಎಂಬ ವಿಷಯದಲ್ಲಿ ರಾಜ್ಯಾದ್ಯಂತ ಜಿಜ್ಞಾಸೆ ನಡೆಯುತಿತ್ತು. ಇಂಥ ಸಂದರ್ಭದಲ್ಲಿ 
ಕರ್ನಾಟಕ ಒಂದಾಗಬೇಕು, ಏಕ ಧ್ವಜದಡಿಯಲ್ಲಿ ಮುಂದುವರಿಯಬೇಕು ಎಂದು ಅತ್ಯಂತ 
ಪ್ರಬಲವಾಗಿ ಪ್ರತಿಪಾದಿಸುತ್ತಿದ್ದ ರಾಷ್ಟ್ರಕವಿ ಕುವೆಂಪು ಅವರಿಂದ ಬೆಂಬಲ ಪಡೆದಿದ್ದ ಮಹಾರಾಜ 
ಕಾಲೇಜಿನ ಆವರಣದಲ್ಲಿ ಕರ್ನಾಟಕ ಏರೀಕರಣದ ಬಗ್ಗೆ ಚರ್ಚಿ ನಡೆಯಿತು. ಆ ಸಭೆಯಲ್ಲಿ 
ಹೆಚ್‌ .ಎಂ.ಸಿ. ಅವರು ಕರ್ನಾಟಕ ಏಕೀಕರಣದಿಂದುಂಟಾಗಬಹುದಾದ ಲಾಭಗಳೇನು, 
ಪ್ರಯೋಜನಗಳೇನು ಎಂಬುದನ್ನು ಕರಾರುವಾಕ್ಕಾದ ಅಂಕಿ-ಅಂಶಗಳ ಮೂಲಕ ತೊಳೆತೊಳೆಯಾಗಿ 
ಬಿಡಿಸಿಟ್ಟರು. ಅವರ ಈ ವಾಕ್‌ಧೋರಣೆಯನ್ನು ಗಮನಿಸಿದರೆ ಅದೇ ಸಭೆಯಲ್ಲಿ ಉಪಸ್ಥಿತರಿದ್ದ 
ಕೆ.ವಿ. ಶಂಕರಗೌಡರು ತಾವು ಭಾಷಣ ಮಾಡುವಾಗ ತಮ್ಮ ಮಾತುಗಳಲ್ಲಿ “ಟ್ರನ್ನಬಸಪ್ಪನವರ 
ಈ ನಿಲವು ನನಗೆ ಆಶ್ಚರ್ಯವನ್ನುಂಟುಮಾಡಿದೆ” ಎಂದು ಹೇಳಿದರು. ಅದಕ್ಕೆ ಹೆಚ್‌.ಎಂ.ಸಿ. 
ಅವರು ಅತ್ಯಂತ ದೃಢವಾಗಿ “ಜಾತೀಯ, ಪ್ರಾಂತೀಯ, ಪ್ರಾದೇಶಿಕ ಭಾವನೆಯ ಕಪು ಕನ್ನಡಕ 
ತೆಗೆದು ನೋಡಿದರೆ ನನ್ನ ನಿಲವಿನ ಬಗ್ಗೆ ತಿಳಿಯುತ್ತದೆ” ಎಂದು ದಿಟ್ಟತನದಿಂದ ಹೇಳಿದರು. 


ನೀರಾವರಿಗೆ ಸಂಬಂಧಿಸಿದ ವಿಷಯಗಳಲ್ಲಿಯಂತೂ ಹೆಚ್‌ .ಎಂ.ಸಿ. ಅವರ ಮಾತೇ 
ಕೊನೆಯ ಮಾತು. ನೀರಾವರಿ ವಿಷಯದಲ್ಲಿ ಅಷ್ಟರಮಟ್ಟಿನ ಪರಿಣತಿಯನ್ನು ಪಡೆದುಕೊಂಡಿದ್ದರು. 
ಅದು ಕಾವೇರಿ ನೀರಿಗೆ ಸಂಬಂಧಿಸಿರಲಿ, ಲಕ್ಷ್ಮಣ ತೀರ್ಥವಾಗಿರಲಿ, ಶರಾವತಿಯಾಗಲಿ, 
ಸೂಪಾ ಆಗಲಿ, ಕೃಷ್ಣಾ ನೀರಿನ ವಿಷಯದಲ್ಪಾಗಲಿ, ಈ ಎಲ್ಲ ವಿಷಯಗಳಲ್ಲೂ ಅಪಾರವಾದ 
ತಿಳಿವಳಿಕೆಯುಳ್ಳವರಾಗಿದ್ದರು. ನದಿಯನ್ನಾಗಲಿ, ಜಲಾಶಯವನ್ನಾಗಲಿ ನೋಡಿದ ತಕ್ಷಣ, ಅದರ 
ಆಳ-ಅಗಲಗಳೇನು, ಅಲ್ಲಿನ ನೀರಿನ ಪ್ರಮಾಣವೇನು ಮುಂತಾದವನ್ನೆಲ್ಲ ಕರಾರುವಾಕ್ಕಾದ 
ಅಂಕಿ-ಅಂಶಗಳೊಂದಿಗೆ ತಜ್ಞರ ಮುಂದೆ ಮಂಡಿಸುತ್ತಿದ್ದರು. ಬರುತ್ತಿದ್ದ ಪ್ರಶ್ನೆಗಳಿಗೆ, ಟೀಕೆಗಳಿಗೆ 
ಅಷ್ಟೇ ಸೂಕ್ತವಾಗಿ ಸಮರ್ಥವಾಗಿ ಉತ್ತರಿಸುತ್ತಿದ್ದರು. ಕಾವೇರಿ ನದಿ ನೀರಿನ ವಿಷಯದಲ್ಲಂತೂ 
ಅವರಷ್ಟು ಆಳವಾಗಿ, ಸಮರ್ಥವಾಗಿ, ಸಶಕ್ತವಾಗಿ, ಪ್ರತಿಪಾದಿಸಬಲ್ಲ ತಜ್ನಧು ಮತ್ತೊಬ್ಬರಿರಲಿಲ್ಲ. 


39 ಹೆಚ್‌.ಎಂ. ಚನ್ನಬಸಪ್ಪ 


ವಿಧಾನ ಸಬೆಯಲ್ಲಿ ಕಾವೇರಿ ನೀರಿನ ವಿಷಯದಲ್ಲಿ ತಮ್ಮ ವಿಚಾರಗಳನ್ನು ಮಂಡಿಸಲು 
ಪ್ರಾರಂಭಿಸಿದರೆಂದರೆ ಅವರ ಪಕ್ಷದವರಿರಲಿ, ವಿರೋಧ ಪಕ್ಷದವರು ಕೂಡ ಬಿಟ್ಟ ಕಣ್ಣು ನೆಟ್ಟ 
ಬಾಯಾಗಿ ತದೇಕಚಿತ್ತದಿಂದ ವಿಸ್ಮಯ ಮೂಕರಾಗಿ ಆಲಿಸುತ್ತ ಕುಳಿತಿರುತಿದ್ದರು. ಮಾತ್ರವಲ್ಲ 
ಯಾವುದೇ ವಾದ ತರ್ಕಗಳಿಲ್ಲದೆ ಅವರ ವಿಚಾರಗಳನ್ನು ಒಪ್ಪಿಕೊಳ್ಳುತ್ತಿದ್ದರು. ನೀರಾವರಿ 
ಇಲಾಖೆಯ ಉನ್ನತ ಇಂಜಿನಿಯರ್‌ಗಳು ಕೂಡ ಅವರು ನೀಡುತ್ತಿದ್ದ ಅಂಕಿ-ಅಂಶಗಳನ್ನು ಕಂಡು, 
ಕೇಳಿ ಆಶ್ಚರ್ಯ ಚಿಕಿತರಾಗುತ್ತಿದ್ದರು. ಯಾವುದೇ ಕಾಮಗಾರಿಯ ವಿಷಯದಲ್ಲಿ ಅವರು 
ತೆಗೆದುಕೊಳ್ಳುತ್ತಿದ್ದ ನಿರ್ಧಾರವನ್ನು ಬದಲಿಸುವ ಪ್ರಯತ್ನವನ್ನೇ ಮಾಡುತ್ತಿರಲಿಲ್ಲ. ಅಷ್ಟು ನಿಖರವಾಗಿ 
ಕೈಗೆತ್ರಿಕೊಳ್ಳುತ್ತಿದ್ದ ಕಾಮಗಾರಿಯ ಅಂದಾಜು ಮಾಡಿ ಖರ್ಚು-ವೆಚ್ಚವನ್ನು ನಿಗದಿಪಡಿಸುತ್ತಿದ್ದರು. 


ಪ್ರತಿಭಾವಂತ ಸಂಸದೀಯ ಪಟು 23 


ಹೆಚ್‌.ಎಂ. ಚನ್ನಬಸಷ್ಠನನವರ ಜೀವನದ ಪ್ರಮುಖ ಘಟನೆಗಳು 


1. ಆಡಳಿತ ವೆ ೈಖರಿ 


ನಿಸ್ಪಹತೆಯಿಂದ ಚೆನ್ನಾಗಿ ಕೆಲಸ ಮಾಡುವವರನ್ನು ಕಂಡರೆ ಅಂಥವರನ್ನು ಗುರುತಿಸಿ 
ಅವರಿಗೆ ಪ್ರೋತ್ಸಾಹ, ಮಾರ್ಗದರ್ಶನ ನೀಡುತ್ತಿದ್ದರು. ಭ್ರಷ್ಟಾಚಾರವೆಂದರೆ ಕಿಡಿಕಾರುತ್ತಿದ್ದ 
ಚನ್ನಬನೆಷ್ಪನವರು ಸಾರ್ವಜನಿಕ ಸೇವೆಯ ಜವಾಬ್ದಾರಿಯನ್ನು ಹೊತ್ತ ಅಧಿಕಾರಿಗಳು ಏನು 
ಮಾಡುತ್ತಿದ್ದಾರೆ, ಏನು ಮಾಡುತ್ತಿಲ್ಲ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ನಿಷ್ಠಾವಂತ, 
ಪ್ರಾಮಾಣಿಕ ಅಧಿಕಾರಿಗಳೆಂದು ಕಂಡುಬಂದಲ್ಲಿ ಅಂಥವರನ್ನು ಕರೆಸಿ ಮಾತನಾಡಿಸಿ ಮಾರ್ಗದರ್ಶನ 
ನೀಡುತ್ತ ಬಡ್ತಿಯನ್ನು ನೀಡಿ ಮತ್ತಷ್ಟು ಹೆಚ್ಚು ಮುತುವರ್ಜಿ ವಹಿಸಿ ಕೆಲಸ ಮಾಡುವಂತೆ 
ಹುರಿದುಂಬಿಸುತಿದ್ದರು. ಭ್ರಷ್ಟ ಅಧಿಕಾರಿಗಳನ್ನು ಕಂಡರೆ ಅಷ್ಟೇ ನಿರ್ಧಾಕ್ಷಿಣ್ಯವಾಗಿ ವರ್ತಿಸಿ 
ಅಂಥವರನ್ನು ಅಮಾವನತ್ತುಗೊಳಿಸುತ್ತಿದ್ದದ್ದು ಮಾತ್ರವಲ್ಲ, ಕೆಲಸದಿಂದಲೇ ವಜಾ ಮಾಡಿದ್ದ 
ಪ್ರಸಂಗಗಳೂ ಇಲ್ಲದಿಲ್ಲ. ಉದಾ: ಬಿ.ಡಿ. ಜತ್ತಿಯವರ ಮಂತ್ರಿಮಂಡಲದಲ್ಲಿದ್ದಾಗ ನಡೆದ 
ಒಂದು ಘಟನೆ. ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಅಧಿಕಾರಿಗಳ ಮೇಲೆ 
ದೋಷಾರೋಪಣೆಗಳು ಬರುವುದು ಸಹಜ. ಆಗ ಮುಖ್ಯ ಇಂಜಿನಿಯ್‌ ಆಗಿ 
ಕಾರ್ಯನಿರ್ವಹಿಸುತ್ತಿದ್ದ ಮಗ್ಗುಂ ಅವರ ಮೇಲೆ ಭ್ರಷ್ಟಾಚಾರದ ಕೆಲವು ದೋಷಾರೋಪಣೆಗಳು 
ಬಂದಾಗ ಚೆನ್ನಬಸಪ್ಪನವರು ತಕ್ಷಣ ಮಗ್ಗುಂ ಅವರನ್ನು ಸೇವೆಯಿಂದ ಅಮಾನತ್ತುಗೊಳಿಸಿ 
ವಿಚಾರಣೆಗೆ ಗುರಿಪಡಿಸಿದರು. ಆಗ ಉನ್ನತ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿದ್ದ 
ಜಸ್ಟಿಸ್‌ ಹೊಂಬೇಗೌಡರ ಸಹೋದರರು ಇಪ್ಪತ್ವೆದು ಜನ ಶಾಸಕರೊಂದಿಗೆ ಜತ್ತಿಯವರ ಹತ್ತಿರ 
ಬಂದು, ನೋಡಿ ಸಾರ್‌, ಮಗ್ಗುಂ ಅವರಿಗೆ ಇನ್ನು ಒಂದೂವರೆ ವರ್ಷ ಮಾತ್ರ ಸೇವಾವಧಿ 
ಇದೆ. ನಿವೃತ್ತರಾಗುತ್ತಿರುವ ಸಂದರ್ಭದಲ್ಲಿ ಅವರನ್ನು ಚನ್ನಬಸಪ್ಪನವರು ಹೀಗೆ ಸೇವೆಯಿಂದ 
ಅಮಾನತ್ತುಗೊಳಿಸಿ ವಿಚಾರಣೆಗೊಳಗುಮಾಡಿದ್ದಾರೆ. ತಾವ ಈಗ ಹೊಸದಾಗಿ ಒಂದು ಹುದ್ದೆಯನ್ನು 
ಸೃಷ್ಟಿಸಿ ಅವರಿಗೆ ಅವಕಾಶ ಮಾಡಿಕೊಡಿ ಎಂದು ಕೇಳಿಕೊಳ್ಳುತ್ತಾರೆ. ಆಗ ಮುಖ್ಯಮಂತ್ರಿಗಳಾಗಿದ್ದ 
ಬಿ.ಡಿ. ಜತ್ತಿಯವರು ಎಲ್ಲವನ್ನೂ ಪರಿಶೀಲಿಸಿ, ಚನ್ನಬಸಪ್ಪನವರ ಸ್ವಭಾವವನ್ನು 
ದೃಷ್ಟಿಯಲ್ಲಿಟ್ಟುಕೊಂಡು ಅವರಿಗಾಗಿ ಒಂದು ಸ್ಥಾನ ಕಲ್ಲಿಸಿಕೊಡುವುದಾಗಿ ಆಶ್ಚಾಸನೆ ನೀಡಿದರು. 
ಏನು ಮಾಡುವುದು? ಇಲಾಖೆಯವರ ಸಲಹೆಯನ್ನು ಕೇಳಿದರು. ಈಗ ಕೇಂದ್ರ ಸರ್ಕಾರದವರು 
ಬಹುತೇಕ ರಾಜ್ಯಗಳಲ್ಲಿ ನೀರಿನ ಬವಣೆಯನ್ನು ಗಮನಿಸಿ ಅಂಥ ಜಿಲ್ಲೆಗಳಲ್ಲಿ ಅಂತರ್ಜಲ 
ಪ್ರಮಾಣವನ್ನು ಗುರುತಿಸಿ ಬೋರ್‌ವೆಲ್‌ಗಳನ್ನು ತೆಗೆಸುವ ಯೋಜನೆಯನ್ನು ಹಾಕಿಕೊಂಡು 
ಕರ್ನಾಕದಲ್ಲಿಯೂ ಬೋರ್‌ವೆಲ್‌ಗಳನ್ನು ತೆಗೆಸುವ ಯೋಜನೆಯೊಂದನ್ನು ರೂಪಿಸಿ ಅದಕ್ಕಾಗಿ 
ಕೇಂದ್ರ ಸರ್ಕಾರದಿಂದ ಧನ ಸಹಾಯ (ಗ್ರಾಂಟ್‌) ನೀಡಲಾಗಿತ್ತು. ಈ ಕಾರ್ಯ ನಿರ್ವಹಿಸುವಲ್ಲಿ 
ಮಗ್ಗುಂ ಅವರು ಸಮರ್ಥರೆಂದು ಭಾವಿಸಿ, ಅಲ್ಲಿಗೆ ಮಗ್ಗುಂ ಅವರನ್ನು ಮುಖ್ಯ ಇಂಜಿನಿಯರ್‌ 
ಆಗಿ ನೇಮಿಸಿ ಆದೇಶ ಹೊರಡಿಸಿದರು. ಹೆಚ್‌ .ಎಂ.ಸಿ. ಅವರು ಯಾವುದೋ ಮೀಟಿಂಗ್‌ಗೆಂದು 
ದೆಹಲಿಗೆ ಹೋಗಿದ್ದಾಗ ಅವರ ಅನುಪಸ್ಥಿತಿಯಲ್ಲಿ ಇಷ್ಟೆಲ್ಲಾ ಏರ್ಪಾಟುಗಳು ನಡೆದಿದ್ದವು. ಅವರು 


೧ದ -ಇ 


24 ಹೆಚ್‌.ಎಂ. ಚನ್ನಬಸಪ್ಪ 


ಬೆಂಗಳೂರಿಗೆ ಬಂದ ಕೂಡಲೇ ತನ್ನ ಆದೇಶವನ್ನು ಉಲ್ಲಂಘಿಸಿ, ನನ್ನನ್ನು ಕೇಳದೆ, ಅದೂ ನನ್ನ 
ಅನುಪಸ್ಥಿತಿಯಲ್ಲಿ ಇಷ್ಟೆಲ್ಲ ಏರ್ಪಾಟುಗಳು ನಡೆದಿವೆಯಲ್ಲ ಎಂಬುದನ್ನು ತಿಳಿದು 
ಕೆಂಡಮಂಡಲವಾದರು. ವಿನಾಕಾರಣ ನನ್ನ ಇಲಾಖೆಯಲ್ಲಿ ಹಸ್ತಕ್ಷೇಪ ನಡೆದಿದೆ, ನಾನು ನೀಡಿದ್ದ 
ಆದೇಶದ ಉಲ್ಲಂಘನೆಯಾಗಿದೆ ಎಂದ ಮೇಲೆ ನನ್ನ ಅವಶ್ಯಕತೆಯಾದರೂ ಏನು? ನನ್ನ ಆದೇಶಕ್ಕೆ 
ಬೆಲೆ ಏನು? ಎಂದು ನಿರ್ಧರಿಸಿ ಸ್ವಾಭಿಮಾನಿ ಚನ್ನಬಸಪ್ಪನವರು ತಮ್ಮ ಸಚಿವ ಪದವಿಗೆ 
ರಾಜೀನಾಮೆ ನೀಡಿದರು. ಇಂಥ ಒಂದು ಕೆಲಸವನ್ನು ಇವರು ಮಾಡಿಯಾರು ಎಂದು ಬಾವಿಸಿದ್ದರೋ 
ಏನೊ, ಕೂಡಲೇ ಮುಖ್ಯಮಂತ್ರಿಗಳಾಗಿದ್ದ ಬಿ.ಡಿ. ಜತ್ತಿಯವರು ಹೆಚ್‌.ಎಂ.ಸಿ. ಅವರು 
ವಾಸಿಸುತ್ತಿದ್ದ ಕುಮಾರ ಕೃಪಾಕ್ಕೆ ಬಂದು, ಚನ್ನಬಸಪ್ಪನವರನ್ನು ಖುದ್ದಾಗಿ ಚೇಟಿ ಮಾಡಿ “ಸಾರ್ವಜನಿಕ 
ಸೇವೆಗೆ ಇಳಿದಾಗ ಇಂಥ ಪ್ರಸಂಗಗಳು ಬರುವುದು ಸಾಮಾನ್ಯ. ಹೀಗಿರುವಾಗ ಬಿಗಿಪಟ್ಟು 
ಹಿಡಿಯಬೇಡಿ, ದಯವಿಟ್ಟು ನೀವು ನೀಡಿರುವ ರಾಜೀನಾಮೆ ಪತ್ರವನ್ನು ಹಿಂತೆಗೆದುಕೊಳ್ಳಿ. 
ನೀವು ರಾಜೀನಾಮೆ ಪತ್ರವನ್ನು ಹಿಂತೆಗೆದುಕೊಳ್ಳದಿದ್ದದೆ ಇಡೀ ಮತ್ತಿ ಮಂಡಲವೇ ರಾಜೀನಾಮೆ 
ಕೊಡಬೇಕಾಗುತ್ತದೆ” ಎಂದು ಅಲ್ಲಿ ಅಡಗಿರುವ ಸೂಕ್ಷ ಗಳನ್ನು ವಿವರಿಸಿ ಪ್ರಾರ್ಥಿಸಿಕೊಳ್ಳುತ್ತಾರೆ. 
ಆದರೆ ಹಠವಾದಿಯಾದ ಚನ್ನಬಸಪ್ಪನವರು ಮುಖ್ಯಮಂತ್ರಿ ಬಿ.ಡಿ. ಜತ್ರಿಯವರು ಎಷ್ಟು ಹೇಳಿದರೂ 
ಒಪ್ಪಲಿಲ್ಲ. ವಿಧಿಯಿಲ್ಲದೆ ಹಿಂತಿರುಗಿದ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿದ್ದ ರಾಜಪ್ರಮುಖರಿಗೆ 
ಘೋನ್‌ ಮಾಡಿದ್ದರೆಂದು ಕಾಣಿಸುತ್ತದೆ. ಎಸ್‌. ಗಾಂಧೀಪುಟ್ಟನಂಜಪ್ಪನವರು ಊಟ ಮಾಡಿ 
ಹೆಚ್‌.ಎಂ.ಸಿ. ಅವರ ಕೋಣೆಯಲ್ಲಿಯೇ ಮಲಗಿದ್ದಾರಂತೆ. ಬೆಳಿಗ್ಗೆ ರಾಜ ಪ್ರಮುಖರಿಂದ 
“ಮೈಸೂರಿಗೆ ಬಂದು ನನ್ನನ್ನು ಭೇಟಿ ಮಾಡಿ ಹೋಗಿ” ಎಂದು ಪೋನ್‌ ಮೆಸೇಜ್‌ ಬಂತಂತೆ. 
ಚನ್ನಬಸಪ್ಪನವರು ತಿಂಡಿ ತಿನ್ನುತಿದ್ದಾಗ ಮುಖ್ಯಮಂತ್ರಿ ಜತ್ತಿಯವರು ಬಂದು, ಹೆಚ್‌ .ಎಂ.ಸಿ. 
ಅವರ ಹಿರಿಯ ಮಗ ವಿಶ್ವನಾಥ್‌ ಅವರನ್ನು ಕರೆದು ಜತ್ತಿಯವರು ಬಂದಿದ್ದಾರೆಂದು ಹೇಳಿ 
ಪುಟ್ಟನಂಜಪ್ಪನವರನ್ನು ಹೊರಗೆ ಕರೆತರುವಂತೆ ಹೇಳಿಕಳುಹಿಸುತ್ತಾರೆ. ಹೊರಬಂದ 
ಪುಟ್ಟನಂಜಪುನವರು ಜತ್ತಿಯವರೊಂದಿಗೆ ಒಳ ನಡೆದು ಜೊತೆಯಲ್ಲಿ ತಿಂಡಿ ತಿನ್ನುತ್ತಾರೆ. ಆಗ 
ಬಂದಿದ್ದ ವಿಷಯ ಪ್ರಸ್ತಾಪ ಮಾಡಿ ಕೆಲ ಕಾಲದ ಚರ್ಚಿಯ ನಂತರ ಮುಖ್ಯಮಂತ್ರಿ ಬಿ.ಡಿ. 
ಜತ್ತಿಯವರು “ಚನ್ನಬಸಪ್ಪನವರೆ, ನೀವು ಏನು ಹೇಳುತ್ತೀರಿ ಹಾಗೆ ಮಾಡುತ್ತೇನೆ” ಎಂದು 
ಹೇಳುತ್ತಾರೆ. ನಂತರ ಕಚೇರಿಗೆ ಬಂದ ಮುಖ್ಯಮಂತ್ರಿಗಳು ಚೆನ್ನಬಸಪ್ಪನವರು ಹೇಳಿದ್ದಂತೆ ತಾವೇ 
ಸೃಷ್ಟಿಸಿದ್ದ ಹುದ್ದೆಯನ್ನು ತಾವೇ ಸಸ್ಥೆಂಡ್‌ ಮಾಡುತ್ತಾರೆ. ಇದರಿಂದ ಬೇಸರಗೊಂಡ ಮಗ್ಗುಂ 
`ಅವರು ಹೈಕೋರ್ಟ್‌ನಲ್ಲಿ ರಿಟ್‌ ಅರ್ಜಿ ಸಲ್ಲಿಸುತ್ತಾರೆ. ರಿಟ್‌ ಅನ್ನು ಕೂಡಲೇ ಕೈಗೆತ್ತಿಕೊಂಡ 
ಉನ್ನತ ನ್ಯಾಯಾಲಯ ಕೇವಲ ಒಂಬತ್ತು ದಿನಗಳಲ್ಲಿ ಕೇಸ್‌ನ ವಿಚಾರಣೆ ಮಾಡಿ “ನೀವೇ 
ಕೊಟ್ಟ ಅಧಿಕಾರವನ್ನು ನೀವೇ ಹೇಗೆ ಸಸ್ಪೆಂಡ್‌ ಮಾಡಿದಿರಿ? ಈಗ ಅವರಿಗೆ ನಿವೃತ್ತರಾಗಲು 
ಉಳಿದಿರುವ ಸೇವಾವಧಿಯ ದಿನಗಳನ್ನು ರಜೆಯೆಂದು ಪರಿಗಣಿಸಿ ಅವರನ್ನು ನಿವೃತ್ತರನ್ನಾಗಿ 
ಮಾಡಿಬಿಡಿ” ಎಂದು ಉನ್ನತನ್ಯಾಯಾಲಯ ಸರ್ಕಾರಕ್ಕೆ ಆದೇಶ ನೀಡುತ್ತದೆ. ಮಗ್ಗುಂ ಅವರು 
ಮುಂದೆ ಸುಪ್ರೀಂ ಕೋರ್ಟ್‌ಗೆ ಹೋಗಿ ಗೆದ್ದು ಬಂದರೆಂದು ತಿಳಿದುಬರುತ್ತದೆ. 


ಪ್ರತಿಭಾವಂತ ನಂಸದೀಯ ಪಟು 25 


ಹೆಚ್‌.ಎಂ. ಚನ್ನಬಸಪ್ಪನವರ ಆಡಳಿತ ಬಿಗಿಯಾದ ಆಡಳಿತ. ಅಲ್ಲಿ ಯಾವುದೇ ಕಾರಣಕ್ಕೂ 
ಶೈಧಿಲ್ಕಕ್ಕೆ ಅವಕಾಶವಿರಲಿಲ್ಲ. ಸಾರ್ವಜನಿಕ ಆಡಳಿತ ಹೇಗಿರಬೇಕೆಂಬುದಕ್ಕೆ ಮಾದರಿಯಾಗಿತ್ತು. 
ಅವರ ಆಡಳಿತದ ಒಂದು ಪ್ರಮುಖ ಅಂಶವೆಂದರೆ ಮನುಷ್ಯಶಕ್ತಿ ಎಂದಿಗೂ ಯಾವ ಕಾರಣಕ್ಕೂ 
ದುರುಪಯೋಗವಾಗಬಾರದು, ಸದುಪಯೋಗವಾಗಬೇಕು ಎಂಬ ಸದಾಶಯದಿಂದ ಕೂಡಿತ್ತು. 
ಸಾರ್ವಜನಿಕ ಕಲ್ಮಾಣ ಸಾಧನೆ ಈ ಆಶಯದಲ್ಲಿ ಅಡಗಿತ್ತು. ತಾವು ವಹಿಸಿಕೊಂಡಿದ್ದ ಗೃಹಖಾತೆ 
ರಾಜ್ಯದ ಆಡಳಿತದ ದೃಷ್ಟಿಯಿಂದ, ರಾಜ್ಯದ ಬಿಗಿ ಭದ್ರತೆಯ ದೃಷ್ಟಿಯಿಂದ ಅತ್ಯಂತ ಸೂಕ್ಷ್ಮವಾದ 
ಪ್ರಮುಖವಾದ ಖಾತೆ. ಬಹುಜಾತಿ, ಬಹುಧರ್ಮ, ಬಹುಭಾಷೆ, ಬಹುಸಂಸ್ಕೃತಿಗಳ ಬೀಡಾದ 
ಈ ರಾಜ್ಯದ ಕಾನೂನು ಕಟ್ಟಳೆಗಳು, ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಭದ್ರತೆ ಅಷ್ಟೇಕೆ 
ಇಡೀ ರಾಜ್ಯದ ಸುರಕ್ಷತೆ, ಪ್ರಜಾಕ್ಷೇಮ ಈ ಇಲಾಖೆಯ ಹೊಣೆ. ಅಂಥ ಕಠಿಣವಾದ ಜಟಿಲವಾದ, 
ಬಹುಮುಖೀ ಸಮಸ್ಯೆಗಳ ಆಗರವಾದ ಗೃಹಖಾತೆಯ ರೀತಿ-ನೀತಿಗಳಿಗೆ ಹೊಸ ಚಾಲನೆ ನೀಡಿದರು, 
ಅಲ್ಲಿನ ಆಡಳಿತಕ್ಕೆ ಹೊಸ ತಿರುವು ಕೊಟ್ಟರು. ಬಿ.ಡಿ. ಜತ್ತಿಯವರ ಸಂಪುಟದಲ್ಲಿ 1961ರಲ್ಲಿ ಗೃಹ 
ಸಚಿವರಾಗಿದ್ದಾಗ ಬೆಂಗಳೂರು, ಮೈಸೂರಿನ ಪೊಲೀಸ್‌ ಠಾಣೆಗಳು ಮಾತ್ರವಲ್ಲ, ಇಡೀ ಕರ್ನಾಟಕಕ್ಕೆ 
ತುಕ್ಕು ಹಿಡಿದಿದ್ದ ಪೊಲೀಸ್‌ ಠಾಣೆಗಳೆಲ್ಲ ತಮಗೆ ಹಿಡಿದಿದ್ದ ತುಕ್ಕುಗಳನ್ನೆಲ್ಲ ಬೆಳಗಿ ಸಾಣೆ 
ಹಿಡಿದಂತಾಗಿ ಚುರುಕುಗೊಂಡರೆ ಸಮಾಜದಲ್ಲಿ ಎಂಥ ಶಾಂತಿ, ನೆಮದಿ ಉಂಟಾಗುತ್ತದೆ 
ಎಂಬುದನ್ನು ರಾಚ್ಯಕ್ಕೆ ತೋರಿಸಿಕೊಟ್ಟರು. ತಾವ ಹೇಳುವ ಆದೇಶಿಸುವ ಪ್ರತಿಯೊಂದು ವಿಚಾರವೂ 
ಪೂರ್ವಾಪರ ಪರ್ಯಾಲೋಚನೆಯಿಂದ ಕೂಡಿದ್ದುದರಿಂದ ಅವರ ನಿಶಿತ ಮತಿಯ ಸಾಣೆಯಿಂದ 
ತೀಡಿ ಬಂದ ವಿಷಯವಾದ್ದರಿಂದ ಅವರು ಹೇಳುತ್ತಿದ್ದ ಪ್ರತಿಯೊಂದು ವಾದವನ್ನು ಆದೇಶವನ್ನು 
ಐ.ಪಿ.ಎಸ್‌. ಅಧಿಕಾರಿಗಳು ಮರು ಪ್ರಶ್ನೆಯಿಲ್ಲದೆ ಒಪ್ಪಿಕೊಂಡು ಅತ್ಯಂತ ಶಿಸ್ಪಿನಿಂದ ಆ ಕೆಲಸವನ್ನು 
ಕಾರ್ಯಾನುಷ್ಠಾನಗೊಳಿಸುತ್ತಿದ್ದರು. ಶಿಸ್ತಿಗೆ ಹೆಸರಾದ ಪೊಲೀಸ್‌ ಇಲಾಖೆ (ಪ್ಯಾರಾ ಮಿಲಿಟರಿ 
ಇಲಾಖೆ) ಶಿಸ್ತು ಎಂದರೆ ಏನು ಎಂಬುದನ್ನು ಆಚರಣೆಯಲ್ಲಿ ತೋರಿಸಿತು. ಪೊಲೀಸರಿಗಿಂತಲೂ 
ಶಿಸ್ತುಗಾರರೆನಿಸಿದ್ದ (ಅಂತರ-ಬಾಹ್ಯ ಶಿಸ್ತು) ಹೆಚ್‌.ಎಂ.ಸಿ. ಅವರು ಪೊಲೀಸ್‌ ಇಲಾಖೆಯಲ್ಲಿ 
ಶಿಸ್ನನ್ನು ನೆಲೆಗೊಳಿಸಿದ ಶಿಸ್ತಿನ ಸಿಪಾಯಿಗಳೆನಿಸಿದರು. 


IH. 


ತಾವು ಯಾರ ಸಚಿವ ಸಂಪುಟದಲ್ಲಿ ಕೆಲಸ ಮಾಡಿರಲಿ ಅತ್ಯಂತ ನಿಷ್ಠೆಯಿಂದ 
ಪ್ರಾಮಾಣಿಕವಾಗಿ ದುಡಿದಿದ್ದಾರೆ. ಒಮ್ಮೆಡಿ. ದೇವರಾಜ ಅರಸು ಅವರ ಸಚಿವ ಸಂಪುಟದಲ್ಲಿ 
ಕ್ಯಾಬಿನೆಟ್‌ ದರ್ಜೆ ಸಚಿವರಾಗಿದ್ದಾಗ ಅಂದಿನ ಪ್ರಧಾನ ಮಂತ್ರಿಗಳಾಗಿದ್ದ ಇಂದಿರಾಗಾಂಧಿ 
ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳೂ, ಇಂದಿರಾಗಾಂಧಿಯವರ ಕಟ್ಟಾ ಬೆಂಬಲಿಗರೂ ಆಗಿದ್ದ 
ಡಿ. ದೇವರಾಜ ಅರಸು ಅವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯಗಳುಂಟಾಗಿ ಆ ವಿರಸ ಆತ್ಯಂತ 
ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿತು. ಅವರಿಬ್ಬರ ಬಾಂಧವ್ಯ ಮುರಿದುಬಿದ್ದು ಪಕ್ಷ ಒಡೆಯಿತು. 
ಆದರೆ ಉದ್ದಕ್ಕೂ ತಮನ್ನು ಬೆಂಬಲಿಸಿ ಪ್ರೋತ್ಸಾಹ, ಸಹಕಾರ ನೀಡುತ್ತ ಬಂದಿದ್ದ ಅರಸರನ್ನು 
ತೊರೆಯಲಿಲ್ಲ. ಅರಸರ ಕಟ್ಟಾ ಬೆಂಬಲಿಗರಾಗಿಯೇ ಚನ್ನಬಸಪ್ರನವರು ಅರಸರ ಪರವಾಗಿ, 
ಬೆಂಬಲಿಗರಾಗಿ ನಿಂತರು. ಉದ್ದಕ್ಕೂ ಜೊತೆಯಲ್ಲಿಯೇ ಪರಸ್ತರ ಪೂರಕವಾಗಿ ನಡೆದುಕೊಂಡು 
ಬಂದಿದ್ದ ಅರಸರನ್ನು ನಡುನೀರಿನಲ್ಲಿ ಕೈಬಿಟ್ಟು ಬರಲು ಹೆಚ್‌.ಎಂ.ಸಿ. ಅವರ ಮನಸ್ಸು ಒಪ್ಪಲಿಲ್ಲ. 
1980ರ ಲೋಕಸಭಾ ಚುನಾವಣೆಯಲ್ಲಿ ಅರಸರೊಂದಿಗೆ ನಿಷ್ಠೆ ಪ್ರಾಮಾಣಿಕತೆಯಿಂದ ದುಡಿದರು. 
ಆದರೇಮು? ಚುನಾವಣೆಯಲ್ಲಿ ಅರಸರ ಪಕ್ಷಕ್ಕೆ ಊಹಿಸಲಾರದ ಪರಾಭವ ಉಂಟಾಯಿತು. 
ಇದರಿಂದ ಅರಸರು ಹಿಮೆಟ್ಟಲಿಲ್ಲ, ಬೇಸರ ಪಟ್ಟುಕೊಳ್ಳಲಿಲ್ಲ. ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ 
ರಾಜೀನಾಮೆ ನೀಡಿ ಸಂಪುಟದಿಂದ ಹೊರಬಂದರು. “ಶ್ರೀಮತಿ ಇಂದಿರಾಗಾಂಧಿ ಅವರ 
ಕಾಂಗ್ರೆಸ್ನೇ ನಿಜವಾದ ಕಾಂಜ್ವಿಸ್‌. ಅದಕ್ಕೆ ಜನತೆ ತಮ್ಮ ಸಂಪೂರ್ಣ ಬೆಂಬಲ ನೀಡಿದೆ” ಎಂಬ 
ಹೇಳಿಕೆಯನ್ನು ನೀಡಿದರು. ಆದರೆ ಅದಕ್ಕೆ ವಿರುದ್ಧವಾದ ತಮ್ಮದೇ ಆದ ಬೇರೊಂದು ಹೊಸ ಪಕ್ಷ 
ಕಟ್ಟಲು ಸಿದ್ಧತೆ ನಡೆಸಿದರು. 

ಆದರೆ ಅರಸರು ಹೊಸ ಪಕ್ಷ ಕಟ್ಟುವ ನಿರ್ಧಾರ ಚನ್ನಬಸಪ್ಪನವರಿಗೆ ಸರಿ ಕಾಣಲಿಲ್ಲ. 
ತಾವು ಕೈಕೊಂಡಿರುವ ನಿರ್ಧಾರ ಸರಿಯಲ್ಲ. ಈ ನಿರ್ಧಾರವನ್ನು ಮೊದಲು ಕೈಬಿಡಿ. ಈ 
ಸಂದರ್ಭದಲ್ಲಿ ಹೊಸ ಪಕ್ಷ ಕಟ್ಟುವುದು ಸರಿಯಲ್ಲ. ಇಂದಿರಾಗಾಂಧಿಯವರ ಹೊಸ ಅಲೆಯಲ್ಲಿ 
ಹೊಸ ಪಕ್ಷ ಕಟ್ಟಿದರೂ ಅದು ಬೆಳೆಯುವುದಿಲ್ಲ. ಸಂದರ್ಭದ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಳ್ಳಿ 
ಎಂದು ಎಷ್ಟೇ ಹೇಳಿದರೂ ಆಪ್ತರ ಮಾತನ್ನು ಅರಸರು ಕೇಳಲಿಲ್ಲ. ತಮಗೆ ತಿಳಿದ ಎಲ್ಲ ರೀತಿಯ 
ಉಪಾಯಗಳಿಂದ ಎಲ್ಲ ರೀತಿಯ ಮಾರ್ಗಗಳಿಂದ ಅರಸರ ಮನಸ್ಸನ್ನು ಬದಲಿಸುವ ಕೋಟಿ 
ಪ್ರಯತ್ನಗಳನ್ನು ಮಾಡಿದರು. ಆದರೆ ಅರಸರು ತಾವಿಟ್ಟ ಹೆಜ್ಜೆಯಿಂದ ಹಿಂಜರಿಯಲಿಲ್ಲ. ವಿಧಿಯಿಲ್ಲದೆ 
ದೀರ್ಪಕಾಲದಿಂದ ಅರಸರ ಜೊತೆಯಲ್ಲಿದ್ದ ಚನ್ನಬಸಪ್ಪನವರು ಅವರ ಮನಸ್ಸು ಬದಲಿಸುವ 
ಪ್ರಯತ್ನವನ್ನು ಇನ್ನು ಮಾಡದೆ ಅರಸರಿಂದ ದೂರ ಸರಿದರು. 

ಆಗ ಕರ್ನಾಟಕದ ರಾಜಕೀಯ ಅತ್ಮಂತ ಸಂದಿಗ್ದ ಪರಿಸ್ಪಿಶಿಯಲ್ಲಿ ಸಿಲುಕಿಕೊಂಡಿತು. 
ಒಂದು ಕಡೆ ಪಕ್ಷದ ತತ್ವಾದರ್ಶ, ಇನ್ನೊಂದು ಕಡೆ ವ್ಯಕ್ತಿನಿಷ್ಠ. ಇವೆರಡರ ಸುಳಿಯಿಂದ 
ಕಳಂಕರಹಿತರಾಗಿ ಹೊರಬರುವುದೇ ಅಂದಿನ ಪಕ್ಷದ ಶಾಸಕರಿಗೆ ಸವಾಲಾಗಿ ನಿಂತಿತು. ಇಂಥ 
ಸಂದಿಗ್ದ ಪರಿಸ್ತಿತಿಯಲ್ಲಿ ಕಾಂಗ್ರೆಸ್‌ ಪಕ್ಷಕ್ಕಾಗಿ ಬದುಕಿನುದ್ದಕ್ಕೂ ದುಡಿದುಕೊಂಡು ಬಂದಿದ್ದ 
ಚನ್ನಬಸಪ್ಪನವರು ಸಂಗಾತಿಯಾಗಿ ಬಂದಿದ್ದ ಅರಸರನ್ನು ಒಲ್ಲದ ಮನಸ್ಸಿನಿಂದ ಬಿಟ್ಟು ಪಕ್ಷ 


ಪ್ರತಿಭಾವಂತ ಸಂಸದೀಯ ಪಟು De 


ನಿಷ್ಠೆಗೆ, ಜನಾಭಿಪ್ರಾಯಕ್ಕೆ ಮನ್ನಣೆ ನೀಡುವ ದೃಢ ಸಂಕಲ್ಪ ಮಾಡಿದರು. ಚನ್ನಬಸಪ್ಪನವರ 

ನೇತೃತ್ವದಲ್ಲಿ ಪಕ್ಷದ ಬಹುಪಾಲು ಶಾಸಕರು ಒಂದೆಡೆ ಸೇರಿ, ಒದಗಿ ಬಂದಿದ್ದ ಸಂದರ್ಭದ ಬಗ್ಗೆ 
ದೀರ್ಫ್ಪವಾಗಿ ಚರ್ಚಿಸಿ, ಒಮತಾಭಿಪ್ರಾಯ ಹೊಂದಿ “ನಾವೆಲ್ಲರೂ ಯಾವ ಲಾಂಛನದಡಿಯಲ್ಲಿ 
ಗೆದ್ದು ಬಂದಿದ್ದೇವೋ ಆ ಪಕ್ಷದಲ್ಲಿಯೇ ಇರಬೇಕು” ಎಂದು ನಿರ್ಧರಿಸಿ ಇಂದಿರಾಗಾಂಧಿ ಪಕ್ಷಕ್ಕೆ 
ತಮ್ಮ ನಿಷ್ಠೆಯನ್ನು ತೋರಿಸಿದರು. ಈ ಅಭಿಪ್ರಾಯವನ್ನು ತಿಳಿದ ಅರಸರ ಪಕ್ಷದಿಂದಲೂ ನಮ್ಮ 
ಪಕ್ಷಕ್ಕೆ ನಿಮ್ಮ ನಿಷ್ಠೆಯನ್ನು ತೋರಿಸಬೇಕು” ಎಂಬ ಒತ್ತಡವೂ ಬಂದಿತು. ಆದರೆ ಉಂಡ ಮನೆಗೆ 

ಎರಡು ಬಗೆದು ಪಕ್ಷಕ್ಕೆ ಬ್ರೋಹವೆಸಗಲು ಚನ್ನಬಸಪ್ಪನವರಿಗೆ ಮನಸ್ಸಾಗಲಿಲ್ಲ. ಹೀಗಾಗಿ ಅರಸರ 

ಅದೂರದರ್ಶಿತ್ವ ಹಾಗೂ ದುಡುಕಿನ ಕಾರಣದಿಂದಾಗಿ ಚನ್ನಬಸಪ್ಪನವರು ಅರಸರ ಪಕ್ಷವನ್ನು 
ತ್ಯಜಿಸಿದರೇ ಹೊರತು ಅರಸರ ಮೇಲಿನ ದ್ವೇಷದಿಂದಾಗಲಿ, ಭಿನ್ನಾಭಿಪ್ರಾಯಗಳಿಂದಾಗಲಿ ಅಲ್ಲ 
ಎಂದು ಸಾರಿ ಹೇಳಿದರು. ಅರಸರ ಬಗ್ಗೆ ಚನ್ನಬಸಪ್ಪನವರಿಗೆ ಮಾತ್ರವಲ್ಲ, ಅಂದಿನ ಬಹಳಷ್ಟು 

ಶಾಸಕರಿಗೆ ಅಪಾರ ಗೌರವ, ಪ್ರೀತಿ, ನಂಬಿಕೆಗಳಿದ್ದವು. ಅರಸರ ಸಾಮರ್ಥ್ಯ, ಆಡಳಿತ ವೈಖರಿಯ 

ಬಗ್ಗೆ ಹೆಮ್ಮೆಇತ್ತು. ಸತ್ಯ, ನ್ಯಾಯಗಳ ಮುಂದೆ ವ್ಯಕ್ತಿ ಯಾರೇ ಇರಲಿ, ಎಷ್ಟೇ ಉನ್ನತ ಸ್ಥಾನದಲ್ಲಿಯೇ 

ಇರಲಿ ಚನ್ನಬಸಪ್ಪನವರು ಸೆತ್ಯ-ನ್ಯಾಯಗಳಿಗೆ ಬಾಗುತ್ತಿದ್ದರೇ ಹೊರತು ವ್ಯಕ್ತಿಯ ಪ್ರತಿಷ್ಠೆಗಾಗಿ 

ಎಂದೂ ಮಣಿಯುತಿರಲಿಲ್ಲ. ಅವರು ಯಾರೇ ಇರಲಿ, ಅರಸರಂಥ ಆತ್ಮೀಯ ಒಡನಾಡಿಯೇ 

ಆಗಿರಲಿ, ತಮಗೆ ಸರಿ ಕಾಣದಿದ್ದಲ್ಲಿ ನಿರ್ಧಾಕ್ಷಿಣ್ಯವಾಗಿ ಹೊರ ಬರುತ್ತಿದ್ದ ನಿಷ್ಠುರ ವ್ಯಕ್ತಿತ್ವವುಳ್ಳವರು 

ಚನ್ನಬಸಪ್ಪನವರು ಎಂಬುದನ್ನು ಈ ಪ್ರಕರಣ ತೋರಿಸಿಕೊಟ್ಟಿದೆ. 


ಆಡಳಿತ ವಿಕೇಂದ್ರೀಕರಣ 

ಸ್ಥಾತಂತ್ರ್ಯ ಪೂರ್ವದಲ್ಲಿ ಸುಮಾರು 28 ರಾಜ್ಯಗಳಾಗಿ ವಿಭಕ್ತಗೊಂಡು ಅಷ್ಟು ರಾಜರಿಂದ 
ಆಳಿಸಿಕೊಳ್ಳುತ್ತಿದ್ದ ಭರತಖಂಡವನ್ನು ಆಡಳಿತ ಹಾಗೂ ಭಾಷಾ-ಸಂಸ್ಕೃತಿಯ ಸೌಲಭ್ಯದ 
ದೃಷ್ಟಿಯಿಂದ ಬಹಳ ಕಷ್ಟಪಟ್ಟು ನಾನಾ ರೀತಿಯ ಟೀಕೆ-ಟಿಪ್ಪಣಿಗಳನ್ನು ಎದುರಿಸಿದ ಮೇಲೆ 
ಆರಂಭದಲ್ಲಿ ಹದಿನಾರು ಭಾಷಾವಾರು ಪ್ರಾಂತ್ಮಗಳನ್ನಾಗಿ ವಿಂಗಡಿಸಲಾಯಿತು. ಅದೇ ಸಂದರ್ಭದಲ್ಲಿ 
ರಾಜ್ಯಗಳ ಪುನರ್ಪ್ವಿಂಗಡಣೆಯಾಗಿ ನೆರೆ ಪ್ರಾಂತ್ಯಗಳಾದ ಬೊಂಬಾಯಿ, ಹೈದರಾಬಾದ್‌, 
ಮದರಾಸುಗಳಿಂದ ಅನೇಕ ಬಾಗಗಳು ಈಗಿನ ಕರ್ನಾಟಕಕ್ಕೆ ಸೇರ್ಪಡೆಗೊಂಡವು. ಆಯಾ 
ಪ್ರಾಂತ್ಯಗಳಿಂದ ಅಧಿಕಾರಿಗಳು ಮತ್ತು ಇತರ ಆಡಳಿತ ಸಿಬ್ಬಂದಿಗಳೂ ಬಂದರು. ಇದರಿಂದಾಗಿ 
ಹಾಗೆ ಬಂದ ಅಧಿಕಾರಿಗಳ ಸೇವಾ ಹಿರಿತನ, ಬಡ್ತಿ, ವೇತನ ಶ್ರೇಣಿ ಮುಂತಾದ ವಿಷಯಗಳಲ್ಲಿ 
ಅನೇಕ ಸಮಸ್ಯೆಗಳೂ ಉದ್ದವವಾದವು. ಒಂದು ಪ್ರಾಂತ್ಯದಿಂದ ಮತ್ತೊಂದು ಪ್ರಾಂತ್ಯಕ್ಕೆ ಅಧಿಕಾರಿಗಳ 
ವೇತನ, ಆಡಳಿತ ವಿಧಾನ ಮುಂತಾದ ವಿಷಯಗಳಲ್ಲಿ ಬಹಳ ವ್ಯತ್ಯಾಸ ಇತ್ತು. ಇದರಿಂದಾಗಿ 
ಆಡಳಿತದಲ್ಲಿ ಕೊಂಚ ಗೊಂದಲವುಂಟಾಯಿತು. ಆದರೆ ಆಡಳಿತ ಸುಧಾರಣಾ ಆಯೋಗದ 
ಸದಸ್ಯರೂ, ಕೆಲಕಾಲ ಹಂಗಾಮಿ ಅಧ್ಯಕ್ಷರೂ ಆಗಿ ದುಡಿದಿದ್ದ ಚನ್ನಬಸಪ್ಪನವರು ಪರಿಸ್ಥಿತಿಯನ್ನು 
ಬಹುಬೇಗ ಅರ್ಥಮಾಡಿಕೊಂಡು, ಇಲಾಖೆಯಲ್ಲಿದ್ದ ಅಸಮಾನ ವೇತನ ಶ್ರೇಣಿ 
ಮುಂತಾದವುಗಳಲ್ಲಿದ್ದ ಸಮಸ್ಯೆಗಳನ್ನು ಅರಿತುಕೊಂಡು ತಮ್ಮಲಆಡಳಿತದಲ್ಲಿದ್ದ ಲೋಕೋಪಯೋಗಿ 


28 ಹೆಚ್‌.ಎಂ. ಚನ್ನಬಸಪ್ಪ 


ಇಲಾಖೆಯನ್ನು ಏಕ ವ್ಯವಸ್ಥೆಯಡಿಯಲ್ಲಿ ತರಲು ತೀರ್ಮಾನಿಸಿದರು. ಇದರ ಪರಿಹಾರ ಅಷ್ಟು 
ಸುಲಭದ್ದಾಗಿರಲಿಲ್ಲ. ಪರಿಸ್ತಿಶಿಯ ಗಂಭೀರತೆಯನ್ನರಿತುಕೊಂಡು ಕಷ್ಟ ಸಾಧ್ಯವಾದ ಈ ಸಮಸ್ಯೆಯ 
ಪರಿಹಾರಕ್ಕೆ ಕೂಡಲೇ ಒಂದು ಸಮಿತಿಯನ್ನು ರಚಿಸಿ, ಕಾಲಮಿತಿಯನ್ನು ಗೊತ್ತುಮಾಡಿ ಆ 
ಸಮಿತಿಯಿಂದ ಒಂದು ವರದಿಯನ್ನು ತರಿಸಿಕೊಂಡರು. ಆ ವರದಿಯನ್ನು ಅಮೂಲಾಗ್ರವಾಗಿ 
ಅಧ್ಯಯನ ಮಾಡಿ, ಅದರ ಸಾಧಕ-ಬಾಧಕಗಳನ್ನು, ಪೂರ್ವಾಪರಗಳನ್ನು ಪರಿಶೀಲಿಸಿ 
ಪ್ರತಿಯೊಂದು ತಾಲ್ಲೂಕಿಗೂ ಒಂದೊಂದು ಉಪವಿಭಾಗವನ್ನು ರಚಿಸಿ, ಕಾರ್ಯ 
ಪರಿಮಿತಿಗಳನ್ನಾಧರಿಸಿ, ಜಿಲ್ಲೆಯ ವ್ಯಾಪ್ತಿಯನ್ನು ವಿಸ್ತಾರವನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು 
ಎರಡು-ಮೂರು, ಕೆಲವು ಕಡೆ ನಾಲ್ವೈೆದು ವಿಭಾಗ, ಉಪವಿಭಾಗಗಳನ್ನು ಸೇರಿಸಿ ಒಂದೊಂದು 
ವೃತ್ತವನ್ನಾಗಿ ರಚಿಸಿ ಕಾರ್ಯ ವಿಂಗಡಣೆ ಮಾಡಿ ಅಧಿಕಾರ ವಿಕೇಂದ್ರೀಕರಣ ಮಾಡಿ ಆಡಳಿತ 
ಚುರುಕಾಗಿ ನಡೆಯುವಂತೆ ಮಾಡಿದರು. ಇದರಿಂದ ಇಲಾಖೆಯ ಕಾರ್ಯ ವಿಸ್ತರಿಸುವುದರ 
ಜೊತೆಗೆ ಅನೇಕ ಹೊಸ-ಹೊಸ ಹುದ್ದೆಗಳ ನಿರ್ಮಾಣವೂ ಆಗಿ ನಿರುದ್ಕೋಗ ಸಮಸ್ಯೆಯ ಅಲ್ಪ 
ಪರಿಹಾರವೂ ಆಯಿತು. ಕೈಕೊಂಡ ಕೆಲಸಗಳು ನಿಗದಿತ ಅವದಿಯೊಳಗೆ ಬಹಳ ಬೇಗ 
ಮುಗಿಯುವಂತೆಯೂ ಆಯಿತು. 


ಪ್ರತಿಭಾನಂತ ಸಂಸದೀಯ ಪಟು 29 


Il 

ಲೋಕೋಪಯೋಗಿ ಮತ್ತು ವಿದ್ಯುಚ್ಛಕ್ತಿ ಮಂತ್ರಿಗಳಾಗಿ ಮಾಡಿದ ಸೇವೆ : 

ಉತ್ತರ ಕರ್ನಾಟಕ ಭಾಗದ ಎಂಟು ಜಿಲ್ಲೆಗಳಲ್ಲಿ ಸುಮಾರು 83 ಲಕ್ಷ ಜನ ಭೀಕರ 
ಬರಗಾಲದ ದವಡೆಯಲ್ಲಿ ಸಿಕ್ಕಿ ನರಳುತ್ತಿದ್ದಾರೆ. ಅವರ ಬವಣೆ ನೀಗಲು ಸರ್ಕಾರ ಬೃಹತ್‌ 
ಪ್ರಮಾಣದಲ್ಲಿ ವಿವಿಧ ಹಂತಗಳಲ್ಲಿ ಸಹಸ್ರಾರು ಜನ ಅಧಿಕಾರಿಗಳು ಕೈಗೊಂಡಿರುವ ಪರಿಹಾರ 
ಕಾರ್ಯ ಏನೇನೂ ಸಾಲದು. ಇದು ಬೃಹತ್‌ ಪ್ರಮಾಣದಲ್ಲಿ ಮಾಡಬೇಕಾಗಿರುವ ಕೆಲಸ. 
ಇದನ್ನು ಸರ್ಕಾರ ಒಂದರಿಂದಲೇ ಮಾಡಲು ಸಾದ್ಯವಿಲ್ಲ. ಈ ಬೃಹತ್‌ ಕಾರ್ಯದಲ್ಲಿ ಸಾರ್ವಜನಿಕರು, 
ಈ ಸದನದ ಸದಸ್ಯರು, ವಿಶೇಷವಾಗಿ ವಿರೋಧ ಪಕ್ಷದ ಸದಸ್ಯರು ಸಕ್ರಿಯವಾಗಿ ಸಹಕಾರ 
ಮನೋಭಾವದಿಂದ ಕಾರ್ಯ ನಿರತರಾಗಬೇಕು. ಆಗ ಮಾತ್ರ ಜನರ ಬವಣೆಗಳನ್ನು ಸ್ವಲ್ಪ 
ಮಟ್ಟಿಗಾದರೂ ನಿವಾರಿಸಲು ಸಾಧ್ಯವಾದೀತು ಎಂದು 9.4.73 ರಂದು ನಡೆದ ಚರ್ಚೆಯಲ್ಲಿ 
ಮನವಿ ಮಾಡಿಕೊಂಡಿದ್ದರು. ಬರ ಪರಿಹಾರ ಕಾರ್ಯಗಳನ್ನು ಬೃಹತ್‌ ಪ್ರಮಾಣದಲ್ಲಿ ಕೈಗೊಂಡಾಗ 
ಅನೇಕ ಲೋಪ-ದೋಷಗಳುಂಟಾಗುವುದು ಸಹಜ. ಆದುದರಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ 
ಶ್ರಮಿಸೋಣ ಎಂದು ಸದನಕ್ಕೆ ಮಾಡಿಕೊಂಡ ಮನವಿ ವ್ಯರ್ಥವಾಗಲಿಲ್ಲ. ತಕ್ಷಣ ಸದನದ ಎಲ್ಲ 
ಸದಸ್ಯರು ವಿಶೇಷವಾಗಿ ವಿರೋಧ ಪಕ್ಷಗಳವರು ಒಕ್ಕೂರಲಿನಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ, 
ಸಹಕಾರ ಮನೋಭಾವದಿಂದ ದುಡಿಯೋಣ. ಬರ ಪರಿಹಾರ ಕಾರ್ಯವನ್ನು ಅರ್ಥಪೂರ್ಣವಾಗಿ 
ಮಾಡೋಣ ಎಂದು ನುಡಿದರು. ಕೂಡಲೇ ಕಾರ್ಯಪ್ರವೃತ್ತರಾದ ಹೆಚ್‌.ಎಂ.ಸಿ. ಅವರು 
ಆಡಳಿತ ಪಕ್ಷದಿಂದ ಮೂವರು ಸದಸ್ಯರು, ವಿರೋಧ ಪಕ್ಷದಿಂದ ಆರು ಜನ ಸದಸ್ಯರು ಹಾಗೂ 
ಸ್ವತ ಮಂತ್ರಿಗಳು ಒಟ್ಟು ಹತ್ತು ಸದಸ್ಯರನ್ನೊಳಗೊಂಡ ಸಮಿತಿಯನ್ನು ನೇಮಿಸಿ ಸಚಿವರ ನೇತೃತ್ವದಲ್ಲಿ 
ಬರಪೀಡಿತ ಜಿಲ್ಲೆಗಳಲ್ಲಿ, ಅತ್ಮಂತ ತೀವ್ರ ಬವಣೆಗೊಳಗಾಗಿದ್ದ ಬೀದರ್‌, ಗುಲ್ಬರ್ಗ, ಬಿಜಾಪುರ 
ಮತ್ತು ಬೆಳಗಾವಿ ಕೆಲವು ಭಾಗಗಳು ಹೀಗೆ ನಾಲ್ಕು ಜಿಲ್ಲೆಗಳಲ್ಲಿ ಮಾತ್ರ ಈ ಸಮಿತಿ ಪ್ರವಾಸ 


ಕೈಗೊಂಡಿತು. 


ಈ ಬರ ಪರಿಹಾರ ಸಮಿತಿಯ ತಂಡ ತಾವು ಕೈಗೊಂಡ ವಾಲ್ಕು ದಿನಗಳ ಬರ ಪೀಡಿತ 
ಪ್ರದೇಶಗಳ ಪ್ರವಾಸ ಕಾಲದಲ್ಲಿ ಪರಿಹಾರ ಕಾರ್ಯದಲ್ಲುಂಟಾಗಿದ್ದ ಎಲ್ಲ ರೀತಿಯ 
ಲೋಪ-ದೋಷಗಳ ಕೂಲಂಕಷ ಅಧ್ಯಯನ ನಡೆಸಿತು. ಭಾಲ್ಕಿ, ಬಸವಕಲ್ಯಾಣ, 
ಹುಮಾನಾಬಾದ್‌, ಗುಲ್ಬರ್ಗ, ಬಿಜಾಪುರ, ಇಂಡಿ, ಸಿಂಧಗಿ, ಅಥಣಿಗಳನ್ನೊಳಗೊಂಡಂತೆ 
ಬೀದರ್‌ನಿಂದ ಬೆಳಗಾವಿ ವಿಮಾನ ನಿಲ್ದಾಣದವರೆಗಿನ ಪ್ರದೇಶಗಳಿಗೆ ಭೇಟಿಕೊಟ್ಟು ಕಾರಂಜಿ 
ಯೋಜನೆ, ಅಮರಜ ಯೋಜನೆ, ಬೆಣ್ಣೆತೊರೆ ಯೋಜನೆ ಮತ್ತು ಕೊರಳಿ, ಮೊಸಳಿ ಮತ್ತು 
ಗೋಗಿ ತಾಂಡ ಸ್ಥಳಗಳಲ್ಲಿನ ಕೃಷ್ಣಾ ಮೇಲ್ದಂಡೆ ಕಾಲುವೆಗಳ ಕಾರ್ಯ ವಿಧಾನಗಳನ್ನು ಪರಿಶೀಲಿಸಿತು. 
ಬೀದರಿನ ಬಂದೀಖಾನೆಗೂ ಈ ತಂಡ ಭೇಟಿಕೊಟ್ಟು ಅಲ್ಲಿನ ಸಮಸ್ಯೆಗಳನ್ನು ತಿಳಿದುಕೊಂಡಿತು. 


30 ಹೆಚ್‌.ಎಂ. ಚನ್ನಬಸಪ್ಪ 


ಸಮಸ್ಯೆಗಳ ಪ್ರಮಾಣದ ಅರಿವಾದ ನಂತರ ಪರಿಹಾರ ಕಾರ್ಯವನ್ನು ಎರಡು ರೀತಿಯಲ್ಲಿ 
ಹಂಚಿಕೊಂಡು ಚರ್ಚಿಸಿತು. 1. ಕೆಲಸಗಳ ಅವಕಾಶಗಳು, ಕೊಡುವ ಕೂಲಿಯ ಸ್ವರೂಪ 
ರಚನೆ, ಹಣ ಪಾವತಿಸುವ ರೀತಿ, ಕೂಲಿಕಾರರ ಸೌಲಭ್ಯಗಳು, ನೀರಾವರಿ ಬಾವಿಗಳಿಗಾಗಿ 
ಸಹಾಯ ಮುಂತಾದವನ್ನು ಒದಗಿಸುವುದು; 2. ಆಹಾರ, ಮೇವು ಮತ್ತು ಕುಡಿಯುವ ನೀರು 
ಒದಗಿಸುವುದು. 

ಈ ಬರ ಪರಿಹಾರ ತಂಡ ಮೇಜರ್‌ ಮತ್ತು ಮೈನರ್‌ ಪ್ರಾಜೆಕ್ಟ್‌ಗಳಲ್ಲಿ ನಡೆಯುತ್ತಿದ್ದ 
ಕಾರ್ಯವಿಧಾನ, ನೀಡುತ್ತಿದ್ದ ಕೂಲಿ ಹಣದ ಮೊತ್ತ, ಕೊಟ್ಟ ಹಣದ ಲೆಕ್ಕ-ಪತ್ರ, ಕೆಲಸಗಾರರಿಗೆ 
ಒದಗಿಸುತ್ತಿದ್ದ ಸೌಕರ್ಯಗಳು, ಕೂಲಿಯನ್ನು ಸರಿಯಾಗಿ ವಿತರಿಸಲಾಗುತ್ತಿದೆಯೇ ಇಲ್ಲವೆ, ಇದರಲ್ಲಿ 
ಏನಾದರೂ ಲೋಪ-ದೋಷಗಳಿವೆಯೆ ಎಂದು ಮುಂತಾದ ವಿಷಯಗಳನ್ನು ಪರಿಶೀಲಿಸಿ, 
ಕೆಲಸಗಾರರನ್ನು ನೇರವಾಗಿ ಪ್ರಶ್ತಿಸಿ, ವಿತರಣೆಯ ಬಗ್ಗೆ ಮಾಹಿತಿ ಪಡೆದು ಇಲ್ಲಿ ಯಾವುದೇ 
ರೀತಿಯ ಅವ್ಯವಹಾರ ನಡೆಯುತ್ತಿಲ್ಲ ಎಂಬುದನ್ನು ಖಾತರಿ ಪಡಿಸಿಕೊಂಡು ಮುಂದೆ ಮುಂದೆ 
ನಡೆಯುತ್ತಿತ್ತು. ಸೇವಾ ಮನೋಭಾವನೆಯಿಂದ ಕೆಲನ ಮಾಡಬೇಕು, 
ತೊಂದರೆಗೊಳಗಾಗಿರುವವರಿಗೆ ಬೇಕಾದ, ಸರ್ಕಾರ ನೀಡುತ್ತಿರುವ ಎಲ್ಲ ಸೌಲಭ್ಯಗಳೂ ಪ್ರತಿಯೊಬ್ಬ 
ಬರಪೀಡಿತ ವ್ಯಕ್ತಿಗೂ ದೊರಕುವಂತೆ ವಿತರಿಸಬೇಕು ಎಂದು ತಾಕೀತು ಮಾಡುತ್ತ 
ಮುಂದುವರಿಯುತ್ತಿತ್ತು. 

ಸರ್ಕಾರ ಲೋಕೋಪಯೋಗಿ ಇಲಾಖೆಯ ಮೂಲಕ ಬ್ರಹತ್‌ ಪ್ರಮಾಣದಲ್ಲಿ ಬರ 
ಪರಿಹಾರ ಕಾರ್ಯವನ್ನು ಕೈಕೊಂಡು ಕೆಲಸ ಮಾಡುವವರಿಗೆ ಹೆಚ್ಚಿನ ಅವಕಾಶಗಳನ್ನು 
ಕಲ್ಪಿಸಿಕೊಟ್ಟಿತು. ಸರ್ಕಾರ ಕೈಗೊಂಡ ಕಾರ್ಯವನ್ನು ಮುಂದೆ ಹೇಳಿರುವಂತೆ ವಿಂಗಡಿಸಿಕೊಳ್ಳಲಾಗಿದೆ: 


|. ರಸ್ತೆ ಕೆಲಸ: (ಅ) ರಾಷ್ಟ್ರೀಯ ಹೆದ್ದಾರಿಗಳನ್ನೊಳಗೊಂಡಂತೆ ಲೋಕೋಪಯೋಗಿ ಇಲಾಖೆಯ 
ಎಲ್ಲ ವರ್ಗದ ರಸ್ವೆಗಳ ದುರಸ್ತಿ, ಅಭಿವೃದ್ಧಿ ಮತ್ತು ಅಗಲ ಮಾಡುವುದು. (ಆ) ಹೊಸ ರಸ್ತೆಗಳ 
ನಿರ್ಮಾಣ ಮತ್ತು (ಇ) ಜಲ್ಲಿ ಕಟ್ಟುವುದು, ಒಡೆಯುವುದು; 

॥. ನೀರಾವರಿ ಕೆಲಸಗಳು: (ಅ) ಲಿಫ್ಟ್‌ಇರಿಗೇಷನ್‌ ಒಳಗೊಂಡಂತೆ ಸಣ್ಣ ಪ್ರಮಾಣದ ನೀರಾವರಿ 
ಕೆಲಸಗಳು; (ಅ) ಕಾಲುವೆ ತೆಗೆಯುವುದೂ ಸೇರಿ ಮಧ್ಯಮ ಮತ್ತು ಜೊಡ್ಡ ಪ್ರಮಾಣದ ನೀರಾವರಿ 
ಕೆಲಸಗಳು; i 


ಗ. ಭೂ (ಮಣ್ಣು) ಸಂರಕ್ಷಣೆ ಮತ್ತು ಅರಣ್ಯೀಕರಣ: ೪) ವಿದ್ಯೂಚ್ಛಕ್ತಿ 
ಯೋಜನೆಗಳು-ಕಾಳಿನದಿ-ವರಾಹಿ ಮತ್ತು ಬೇಡ್ತಿ; ೪) ನೀರಾವರಿ ಬಾವಿಗಳು ಮತ್ತು ಗೋಕಟ್ಟೆಗಳನ್ನು 
ಆಳಕ್ಕಿಳಿಸುವುದು ಮತ್ತು ಹೂಳು ತೆಗೆಯುವದು ಮತ್ತು ೪/) ಗುರುತಿಸಿ ನಿಗದಿಪಡಿಸಿದ ಸ್ಥಳಗಳಿಂದ 
ಹಳ್ಳಿಗಳಿಗೆ ಮತ್ತು ಕೂಲಿಕಾರರಿಗೆ ನೀರು ಸರಬರಾಜು ಮಾಡಲು ಸ್ಥಳೀಯ ಎತ್ತಿನ ಗಾಡಿಗಳನ್ನು 
ಬಾಡಿಗೆಗೆ ತೆಗೆದುಕೊಳ್ಳುವುದು. ಹೀಗೆ ಪರಿಹಾರ ಕಾರ್ಯವನ್ನು ನಾನಾ ಭಾಗಗಳಾಗಿ ಹಂಚಿ 
ಆಯಾ ವಿಭಾಗದಲ್ಲಿ ಕೆಲಸ ಮಾಡಿಸುವುದರ ಮೂಲಕ ಜನರ ಬವಣೆಯನ್ನು ನೀಗುತ್ತ ಸಾರ್ವಜನಿಕ 


ಪ್ರತಿಭಾವಂತ ಸಂಸದೀಯ ಪಟು 31 


ಕಾರ್ಯಗಳನ್ನು ಅಗುಮಾಡುವುದಕ್ಕಾಗಿ ನೇಮಿಸಿಕೊಂಡ ಕೆಲಸಗಾರರ ಸಂಖ್ಯೆ, 9.8 ಲಕ್ಷ ಬೇಕೆಂದು 
ಗೊತ್ತು ಮಾಡಿದ್ದರೂ, 7.3 ಲಕ್ಷ ಮಾತ್ರ. ಏಪ್ರಿಲ್‌ ಕೊನೆ ಹೊತ್ತಿಗೆ ಈ ಸಂಖ್ಯೆ 10.76 ಲಕ್ಷಕ್ಕೆ 
ಏರುವ ನಿರೀಕ್ಷೆ ಇದೆ. 


ಬರಪೀಡಿತ ಜನರಿಗೆ ವಿತರಿಸಲೆಂದು ಸಂಗ್ರಹಿಸಲಾಗುತಿದ್ದ ಆಹಾರ ಧಾನ್ಯಗಳ 
ಸರಬರಾಜಿನಲ್ಲಿ ಕೇಂದ್ರ ಸರ್ಕಾರ 500 ಟನ್‌ ಗೋದಿ ಖೋತಾ ಮಾಡಿದೆ. 15.4.73 
ರಂದು ಈ ನಾಲ್ಕು ಜಿಲ್ಲೆಗಳಲ್ಲಿ ಸಂಗ್ರಹವಾಗಿರುವ ಭಾನ್ಯ 3435 ಟನ್‌ ಮಾತ್ರ. ಇದರ ಜೊತೆಗೆ 
ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ನಿರ್ದೇಶಕರು 5000 ಟನ್‌ ದಾನ್ಯ-ಅಕ್ಕಿ, 
ಜೋಳ ಅಥವಾ ಮುಸುಕಿನ ಜೋಳ ಯಾವುದು ಸಿಗುವುದೊ ಅದನ್ನು ಸುವ್ಯವಸ್ಥೆ ಮಾಡುತಿದೆ. 
ಇಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪೋನು ಮಾಡಿ 5000 ಟನ್‌ ಅಧಿಕ 
ಗೋಧಿ ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಈ ನಾಲ್ಕು ಜಿಲ್ಲೆಗಳಲ್ಲಿ ವಿತರಿಸಲು 22685 ಟನ್‌ಗಳಷ್ಟು 
ಧಾನ್ಯವನ್ನು ಸಂಗ್ರಹಿಸಲು ಮಿಂಚಿನ ವೇಗದಲ್ಲಿ ಕಾರ್ಯ ನಿರ್ವಹಿಸಲಾಗುತ್ತಿದೆ. ಹಳ್ಳಿಗಳಿಗೆ 
ಮತ್ತು ಕೆಲಸಗಾರರ ಕ್ಯಾಂಪ್‌ಗಳಿಗೆ ನೀರು ಸರಬರಾಜು ಕೆಲಸವನ್ನು ಚುರುಕುಗೊಳಿಸಲಾಗಿದೆ. 
31.3.1973ಕ್ಕೆ 68 ಲಕ್ಷ ರೂ. ಖರ್ಚು ಮಾಡಿ 658 ಬೋರವೆಲ್‌ಗಳನ್ನು ತೆಗೆಸಲಾಗಿದೆ. 2 
ಕೋಟಿ ರೂ. ಖರ್ಚು ಮಾಡಿ ಶೀಘ್ರವಾಗಿ ಕೊರೆಯುವ 19 ಡ್ರಿಲ್ಲಿಂಗ್‌ ರಿಗ್‌ಗಳಿಗೆ ವ್ಯವಸ್ಥೆ 
ಮಾಡಲಾಗಿದೆ. ಸದ್ಯದಲ್ಲಿಯೇ ಕಾರ್ಯಾರಂಭ ಮಾಡಲಿದೆ. 28 ಲಕ್ಷ ರೂ. ವೆಚ್ಚದಲ್ಲಿ 955 
ಟ್ಯಾಂಕರ್‌ಗಳಿಗೆ ವ್ಯವಸ್ತೆ ಮಾಡಲಾಗಿದೆ. 400 ಟ್ರಕ್‌ಗಳಿಗೆ ಆದೇಶ ನೀಡಲಾಗಿದೆ. 31.3.73ಕ್ಕೆ 
ಒಂದು ಕೋಟಿ ವೆಚ್ಚದಲ್ಲಿ 145 ಟ್ರಕ್ಕುಗಳನ್ನು ಈಗಾಗಲೇ ಕೊಳ್ಳಲಾಗಿದೆ. ಜೊತೆಗೆ 200 ಟ್ರಾಕ್ಷರ್ಸ್‌ 
ಮತ್ತು 200 ಟ್ವಿಲರ್‌ಗಳನ್ನು, ನೀರು ಸರಬರಾಜು ಮಾಡಲು, ಕೊಳ್ಳುವ ಅಂಬಾಜು ಮಾಡಲಾಗಿದೆ. 
ಈ ಎಲ್ಲಕಾರ್ಯಗಳನ್ನು ಶೀಘ್ರವಾಗಿ ನೆರವೇರಿಸುವಂತೆ ಅಧಿಕಾರಿಗಳನ್ನು ಚುರುಕುಗೊಳಿಸಲಾಗಿದೆ. 
ಈ ಕೆಲಸಗಳ ಜೊತೆ ಜೊತೆಗೆ ಕೊಯ್ದಾ ಅಣೆಕಟ್ಟೆಯಿಂದ 600 ಕ್ಯೂಸೆಕ್ಸ್‌ ನೀರನ್ನು ಮೂರು 
ಹಂತಗಳಲ್ಲಿ ಕೃಷ್ಣಾ ನದಿಗೆ ಬಿಟ್ಟುಕೊಡುವಂತೆ ಕೋರಲಾಗಿದೆ. 17.4.73 ರಂದು ಮೊದಲ 
ಕಂತಾಗಿ ಒಂದು ದಿನಕ್ಕೆ ಒಂದು ಸಾವಿರ ಕ್ಕೂಸೆಕ್ಸ್‌ ನೀರನ್ನು ಬಿಡುವಂತೆ ಮಹಾರಾಷ್ಟ್ರದ 
ಸಂಗೊಳ್ಳಿ ವಿಭಾಗದ ಎಕ್ಷಿಕ್ಕೂಟಿವ್‌ ಇಂಜಿನಿಯರ್‌ಗೆ ಆದೇಶಿಸಲಾಗಿದೆ. ಅಲ್ಲಿಂದ ಒಂದೆರಡು 
ದಿನಗಳಲ್ಲಿ ನೀರು ಕೃಷ್ಣಾ ನದಿಯನ್ನು ಸೇರಲಿದೆ. ಇದಕ್ಕೆ ಬದಲಾಗಿ ಮೈಸೂರು ಮಹಾರಾಷ್ಟಕ್ಕೆ | 
ಮತ್ತು ॥| ಕಂತುಗಳಲ್ಲಿ ಅನುಕ್ರಮವಾಗಿ ಏಪ್ರಿಲ್‌, ಮೇ 73ರಂದು ವಿದ್ಯುಚ್ಛಕ್ತಿಯನ್ನು ನೀಡಲು 
ಒಪ್ಪಿಕೊಂಡಿದೆ. 


ಈ ಕಲ್ಲುಕುಟ್ಟಿಗರಿಗೆ ವಸತಿ ಸೌಲಭ್ಯಗಳನ್ನು ಒದಗಿಸಿ ಅವರಿಗೆ ನೀಡುತ್ತಿದ್ದ, ಗಂಡಾಳಿಗೆ 
2ರೂ, ಹೆಣ್ಣಾಳಿಗೆ 1.50ಕ್ಕೂ ಕಡಿಮೆ ಕೊಡುತ್ತಿದ್ದು, ಕೂಲಿಯನ್ನು ಗಂಡಾಳಿಗೆ 2.50 ರೂ. ಮತ್ತು 
ಹೆಣ್ಣಾಳಿಗೆ 1.50 ರೂ.ಗಿಂತ ಹೆಚ್ಚು ಕೊಡುವಂತೆ ಮಾಡಲಾಯಿತು. ಇದರ ಜೊತೆಗೆ ವಾರಾಂತ್ಯದ 
ಒಟ್ಟು ಕೂಲಿಯ ಶೇ. 12 12 ಯಷ್ಟರಿಂದ ಶೇ. 20ರಷ್ಟು ಹೆಚ್ಚು ಪ್ರೋತ್ಸಾಹ ಧನ ನೀಡುವಂತೆಯೂ 
ಆದೇಶಿಸಲಾಗಿದೆ. 


32 ಹೆಚ್‌.ಎಂ. ಚನ್ನಬಸಪ್ಪ 


ಅಮರಜ ಯೋಜನೆಯಲ್ಲಿ ಕೆಲಸಗಳಿಗೆ ಒಳ್ಳೆಯ ಅವಕಾಶಗಳಿವೆ. ಇದರ ಸುತ್ತ ಮುತ್ತ 
ಹಳ್ಳಿಗಳು ಅಧಿಕ ಸಂಖ್ಯೆಯಲ್ಲಿವೆ. ಸ್ಥಳದ ಆಯ್ಕೆಯಾಗದೆ ಕೆಲಸ ಪ್ರಾರಂಭವಾಗಿಲ್ಲ. ಆದುದರಿಂದ 
ಕೂಡಲೆ ಬೇರೆ ಸ್ಥಳವನ್ನು ಆಯ್ಕೆ ಮಾಡಿ ಅಲ್ಲಿನ ಜನರಿಗೆ ಕೆಲಸ ಒದಗಿಸಬೇಕೆಂದೂ 
ಆದೇಶಿಸಲಾಯಿತು. 


ಮುಂಬರುವ ತಿಂಗಳುಗಳಲ್ಲಿ ಕೆಲಸಕ್ಕಾಗಿ ಒತ್ತಡ ಹೆಚ್ಚಾಗುವ ನಿರೀಕ್ಷೆ ಇದೆ. ಅದಕ್ಕೆ 
ಮೊದಲೇ ಕೆಲಸಗಳಿಗೆ ಅವಕಾಶ ಮಾಡಿಕೊಡುವುದು ಸರ್ಕಾರದ ಕರ್ತವ್ಯ. ಆದುದರಿಂದ 
ಮುಂದೆ ಉಲ್ಲಣವಾಗಬಹುದಾದ ಸಮಸ್ಥೆಯನ್ನು ಮನಗಂಡು ಮಧ್ಯಮ ಮತ್ತು ಭಾರಿ ಪ್ರಮಾಣದ 
ನೀರಾವರಿ ಇಲಾಖೆ ಮುಖ್ಯ ಇಂಜಿನಿಯರ್‌ಗಳನ್ನು ಕರೆಸಿ ಸರ್ವೆ ಕಾರ್ಯವನ್ನು ತೀವ್ರಗೊಳಿಸಿ 
ಎಲ್ಲೆಲ್ಲಿ ಕಾಲುವೆಗಳನ್ನು ತೆಗೆಸಬೇಕು? ಕಾಲುವೆಗಳ ಆಳ-ಅಗಲ-ದೂರಗಳೆಷ್ಟಿರಬೇಕೆಂಬುದರ 
ನಕ್ಷೆ ತಯಾರಿಸಿ ಕಾರ್ಯೋನುಖರಾಗಲು ಸಿದ್ಧರಿರಬೇಕೆಂದು ಆದೇಶ ನೀಡಲಾಯಿತು. 

ಮೇವ ಸಂಗ್ರಹಣೆ ಮತ್ತು ವಿತರಣೆ ತಲೆನೋವಿನ ಕೆಲಸ. ಅದನ್ನು ಸಹಕಾರಿ ಸಂಸ್ಥೆಗಳು, 
ತಾಲ್ಲೂಕು ಮಂಡಳಿಗಳು ಮತ್ತು ಪಂಚಾಯತಿಗಳಿಗೆ ವಹಿಸಿಕೊಡಲಾಯಿತು. ಇದನ್ನು 
ಜನಪ್ರಿಯಗೊಳಿಸುವಂತೆ ಆಯಾ ವಿಬಾಗಾಧಿಕಾರಿಗಳಿಗೆ ತಾಕೀತು ಮಾಡಲಾಯಿತು. 

ಈ ಸಂದರ್ಭದಲ್ಲಿ ಗಂಜಿ ಕೇಂದ್ರಗಳನ್ನು ನಡೆಸುತ್ತಿದ್ದ ಸ್ವಯಂ ಸೇವಾ ಸಂಸ್ಥೆಗಳಿಗೆ 
ಸಹಾಯ ನೀಡಲಾಗುತಿದೆ. ಭೂಸಾರ ಸಂರಕ್ಷಣೆಗಾಗಿ ತಾಂತ್ರಿಕ ಸಿಬ್ಬಂದಿ ತಯಾರು ಮಾಡಲು 
ತರಬೇತಿ ಸಂಸ್ಥೆಗಳನ್ನು ತೆರೆದು ಎಂಜಿನಿಯರ್‌ಗಳಿಗೆ ತರಬೇತಿ ನೀಡಲಾಗುತ್ತಿದೆ. ಕೃಷಿ ಕಾರ್ಯ 
ಸರಿಯಾಗಿ ನಡೆಯುವಂತೆ ಮಾಡಲಾಗುತಿದೆ. ವಿದ್ಯಾರ್ಥಿಗಳಿಗೆ ಫ್ರೀಷಿಪ್‌, ಸ್ಕಾಲರ್‌ಷಿಪ್‌ 
ವ್ಯವಸ್ಥೆ ಮಾಡಲಾಗುತಿದೆ. ಈ ಎಲ್ಲ ಕಾರ್ಯಗಳು ಸುಗಮವಾಗಿ ನಡೆಯಲು ಕಾಲಕಾಲಕ್ಕೆ ಹಣ 
ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಉದ್ಭವಾಗಿದ್ದ ಬರಪೀಡಿತ ಜನರಿಗೆ ಸರ್ಕಾರ ಎಲ್ಲರ 
ಸಹಕಾರದಿಂದ ಕೈಗೊಂಡಿದ್ದ ಬರ ಪರಿಹಾರ ಕಾರ್ಯಗಳ ವಿವರವಾದ ವರದಿಯನ್ನು ಹೆಚ್‌ .ಎಂ.ಸಿ. 
ಅವರು ಸದನದ ಮುಂದಿಡುತ್ತಾರೆ. ಹೀಗೆ, ತಮ್ಮ ಕಟು ಟೀಕಾಕಾರರೂ ಮೆಚ್ಚುವಂತೆ ಬರ 
ಪರಿಹಾರಕ್ಕಾಗಿ ಸರ್ಕಾರ ಕೈಕೊಂಡಿರುವ ಅಧಿಕ ಪ್ರಮಾಣದ ಕಾರ್ಯ ವಿಧಾನವನ್ನು ವಿವರ 
ವಿವರವಾಗಿ ಎಳೆ ಎಳೆಯಾಗಿ ಪೂರ್ಣ ಮಾಹಿತಿ, ಅಂಕಿ-ಅಂಶಗಳೊಂದಿಗೆ ಸದನದ ಮುಂದೆ 
ಮಂಡಿಸಿರುವ ವಿಧಾನ, ಅವರ ಮಾಗಿದ ಬುದ್ಧಿ ಕೆಲಸ ಮಾಡುವ-ಮಾಡಿಸುವ ರೀತಿ, ಹಾಗೆ 
ಮಾಡುವಲ್ಲಿ ತೋರಿರುವ ಜಾಣ್ಮೆ ಮೆರೆದಿರುವ ಪ್ರಾಮಾಣಿಕತೆ, ಕಷ್ಟದಲ್ಲಿರುವವರ ಬಗ್ಗೆ 
ತೋರುವ ಮಾನವೀಯ ಅನುಕಂಪ, ಕಾರ್ಯದಕ್ಷತೆ ಮುಂತಾದವುಗಳನ್ನು ಸೂಚಿಸುತ್ತದೆ. 

ಹೆಚ್‌.ಎಂ.ಸಿ. ಅವರು ಹಲವಾರು ಇಲಾಖೆಗಳಲ್ಲಿ ಸಲ್ಲಿಸಿರುವ ಸೇವೆ ಅನುಪಮ, 
ಗಣನೀಯ. ಆದರೆ ಇವೆಲ್ಲಕ್ಕೂ ಮಿಗಿಲಾಗಿ ವಿದ್ಯುತ್‌ ಇಲಾಖೆಯನ್ನು ಕೈಗೆ ತೆಗೆದುಕೊಂಡ 
ಮೇಲೆ ವಿದ್ಯುತ್‌ ಉತ್ಪಾದನೆಯ ಅನೇಕ ಯೋಜನೆಗಳನ್ನು ರೂಪಿಸಿಕೊಂಡು ಅನುಷ್ಠಾನಗೊಳಿಸಿದ್ದ 
ಅವರ ಅಪಾರವಾದ ಜನಪರ ಕಾರ್ಯಗಳಿಗೆ, ನಾಡಿನ ಅಭಿವೃದ್ಧಿಯಲ್ಲಿ ಅವರಿಗಿದ್ದ ಕಳಕಳಿ, 


ಪ್ರತಿಭಾವಂತ ಸಂಸದೀಯ ಪಟು 33 


ಉತ್ಸಾಹಗಳಿಗೆ ಸಾಕ್ಷಿ ನುಡಿಯುತ್ತವೆ. ಅದುವರೆಗೆ ವ್ಯವಸ್ಥಿತವಾಗಿ ಉತ್ಪಾದನೆ, ವಿತರಣ 
ಇಲ್ಲವಾಗಿತ್ತು. ಅದರಿಂದಾಗಿ ವಿದ್ಯುತ್‌, ಉತ್ಪಾದನೆ ಹಾಗೂ ವಿತರಣೆ ವ್ಯವಸ್ಥಿತವಾಗಿ ನಡೆಯಲು 
ವಿದ್ಯುಚ್ಛಕ್ತಿ ಉತ್ಪಾದನೆಗಾಗಿಯೇ ನಿರ್ಮಾಣಗೊಂಡಿದ್ದ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ 
(ಕೆ.ಪಿ.ಸಿ) ಆರಂಭಾವಸ್ಥೆಯಲ್ಲಿಯೇ ಅನೇಕ ಕಷ್ಟ-ತೊಂದರೆಗಳಿಂದ ನಲುಗಿತ್ತು. ನಾಡಿನ ಸಮಗ್ರ 
ಅಭಿವೃದ್ಧಿಗೆ ಬೇಕಾಗುವ ವಿದ್ಯುತ್ತನ್ನು ಉತ್ಪಾದಿಸಿ ವಿತರಿಸುವಲ್ಲಿ ಅನೇಕ ಎಡರು-ತೊಡರುಗಳನ್ನು 
ಅನುಭವಿಸಿತ್ತು. ಆದರೆ ಹಾಗೆ ಒದಗಿ ಬಂದ ಅಡ್ಡಿ ಆತಂಕಗಳನ್ನು ಸರಳವಾಗಿ, ಸುಲಭವಾಗಿ 
ವ್ಯಾವಹಾರಿಕ ರೀತಿಯಲ್ಲಿ ಪರಿಹೆರಿಸಿ ರಾಜ್ಯದ ಭವಿಷ್ಯಕ್ಕೆ ಭದ್ರ ಬುನಾದಿಯಾದ ವಿದ್ಯುಚ್ಛಕ್ತಿಯನ್ನು 
ಉತ್ಪಾದಿಸಲು ಸುಗಮ ಮಾರ್ಗವನ್ನು ನಿವರ್ಕಾಣ ಮಾಡಿದರು. ನಾಡಿನಲ್ಲಿ 
ಔದ್ಯೋಗಿಕ-ಆರ್ಥಿಕ-ಸಾಮಾಜಿಕವಾಗಿ ಉಂಟಾಗಬಹುದಾದ ಬದಲಾವಣೆಗಳನ್ನು 1970ಕ್ಕಿಂತ 
ಮೊದಲೆ ಮನಗಂಡು ಮುಂದಾಲೋಚನೆ ಮಾಡಿ ವಿದ್ಯತ್‌ ಯೋಜನೆಗಳ ಅನುಷ್ಠಾನದಲ್ಲಿ 
ಅವಿಶ್ರಾಂತವಾಗಿ ದುಡಿಯುತ್ತ ಹೋರಾಟ ನಡೆಸುತ್ತ ಇದರ ಜ್ವಲಂತ ಸಮಸ್ಯೆಗಳನ್ನು ಬಗೆ 
ಹರಿಸುವಲ್ಲಿ ಯಶಸ್ವಿಯಾದರು. 

ಚನ್ನಬಸಪ್ಪನವರು ಮೂಲತಃ ವಿಜ್ಞಾನದ ಪದವೀಧರರು, ಇಂಜಿನಿಯರಿಂಗ್‌ನಂಥ 
ತಾಂತ್ರಿಕ ವಿಷಯಗಳಲ್ಲಿಯೂ ನಿಖರವಾದ ಜ್ಞಾನವನ್ನು ಪಡೆದಿದ್ದರು. ಬಾರತ ಹಳ್ಳಿಗಳ ದೇಶ, 
ಅವಿದ್ಯಾವಂತರಿಂದ ತುಂಬಿಕೊಂಡಿರುವ ದೇಶ. ಕೃಷಿ ಇಲ್ಲಿನ ಪ್ರಧಾನ ಕಸುಬು. ಆದುದರಿಂದ 
ಗಾಂಧೀಜಿ ಗುಡಿಕ್ಕೆಗಾರಿಕೆಗೆ, ಅದರ ಬೆಳವಣಿಗೆಗೆ ಹೆಚ್ಚು ಒತ್ತು ಕೊಟ್ಟಿದ್ದರು. ಈ ಕೃಷಿಯ 
ಜೊತೆಯಲ್ಲಿಯೇ ಕೈಗಾರಿಕಾ ಬೆಳವಣಿಗೆಗೂ ಆದ್ಯತೆ ನೀಡಿದರೆ ಸಮೃದ್ದ ಕರ್ನಾಟಕ ಬೆಳವಣಿಗೆ 
ಸಾಧ್ಯ ಎಂಬ ಕನಸು ಕಂಡಿದ್ದರು ಚನ್ನಬಸಪ್ಪನವರು 1971-72 ಕ್ಕಿಂತ ಮೊದಲೇ. ಆದ್ದರಿಂದ 
ಹೆಚ್‌.ಎಂ.ಸಿ. ಅವರು ವಿದ್ಯುಚ್ಛಕ್ತಿ ಉತ್ಪಾದನೆಯಷ್ಟೇ ಪ್ರಾಧಾನ್ಯವನ್ನು ನೀರಾವರಿಗೂ ನೀಡಿದರು. 


ಹೆಚ್‌.ಎಂ.ಸಿ. ಅವರು 1971-72ರ ಸಾಲಿನಲ್ಲಿ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದ 
ಅಧ್ಯಕ್ಷರಾಗಿದ್ದರು. ಈ ಪದವಿ ಅವರ ಕನಸು ನನಸು ಮಾಡಲೆಂದೇ ಅವರಿಗೆ ಒಲಿದು ಬಂದಿತ್ತು. 
ಕೂಡಲೇ ಕಾರ್ಯಪ್ರವೃತ್ತರಾದ ಶ್ರೀಯುತರು ಈ ನಿಗಮದ ಮುನ್ನಡೆಗೆ ಮಾರ್ಗದರ್ಶನ ನೀಡುತ್ತ 
ಕಾಳಿ ಜಲ-ವಿದ್ಯುತ್‌ ಯೋಜನೆಯನ್ನು ಈ ನಾಡಿನ ಜನತೆಗೆ ಕಾಣಿಕೆಯಾಗಿ ಅರ್ಪಿಸಿದರು. 

ಶರಾವತಿ ಯೋಜನೆ ಮತ್ತು ಕಾಳಿ ಯೋಜನೆಗಳು ಚನ್ನಬಸಪ್ಪನವರ ಎರಡು ಕಾ್ದಗಳಾಗಿದ್ದರೆ 
ವಿದ್ಯುಚ್ಛಕ್ತಿ ಅವರ ಉಸಿರಾಗಿತ್ತು. ನಿರ್ಣಯ ಮತ್ತು ಛಲಗಾರಿಕೆ ಎರಡು ಕಾಲುಗಳಾಗಿದ್ದರೆ, 
ರಚನಾತಕ್ರ ಕೆಲಸ ಹಾಗೂ ಹೋರಾಟ ಅವರ ಕೈಗಳಾಗಿದ್ದವ. ಅವರು ಕೇವಲ ವ್ಯಕ್ತಿಯಾಗಿರಲಿಲ್ಲ, 
ಶಕ್ತಿಯಾಗಿದ್ದರು-ಸಿದ್ದಾಂತವಾಗಿದ್ದರು. ಹೋರಾಟವೇ ಅವರ ಬದುಕು, ಸಂಘರ್ಷವೇ ಜೀವನ. 
ಪ್ರವಾಹದ ವಿರುದ್ಧ ಈಜುವುದೇ ಚನ್ನಬಸಪ್ಪನವರ ಹವ್ಕಾಸ. ಇವರ ಪರಿಶ್ರಮದ ಫಲವಾಗಿ 
ಕಗ್ಗತ್ತಲೆಯಲ್ಲಿ ಮುಳುಗಿದ್ದ ಹಳ್ಳಿಗಳು ಬೆಳಕು ಕಂಡವು. ಮನೆ ಮನೆಗಳಲ್ಲಿ ವಿದ್ಯುತ್‌ ದೀಪ 
ಬೆಳಗಿದವು. 


ಟು 
NN 


ಹೆಚ್‌.ಎಂ. ಚನ್ನಬಸಪ್ಪ 


pA 


IV 
ನೀರಾವರಿ ಕ್ಷೇತ್ರದಲ್ಲಿ ಮಾಡಿರುವ ಸೇವೆ 

ಹೆಚ್‌ .ಎಂ.ಚನ್ನಬಸಪ್ಪನವರು ತಮ್ಮ ಆಳವೂ ವಿಶಾಲವೂ ಆದ ಅಧ್ಯಯನ 
ಅಮಭವಗಳಿಂದಾಗಿ ನೀರಾವರಿ ಕ್ಷೇತ್ರದಲ್ಲಿ ಅವರು ಸಲ್ಲಿಸಿರುವ ಸೇವೆ ಅಮೋಘವಾದುದು. 

ಸದಿ ನೀರಿನ ಹೆಂಚಿಕೆಯ ವಿಷಯದಲ್ಲಿ ನೀರಾವರಿ ವಿಷಯದಲ್ಲಿ ಅವರಿಗಿದ್ದ ತಿಳಿವಳಿಕೆ 
ಹಾಗೂ ಅನುಭವದಿಂದಾಗಿ ನೀರಿನ ವಿಷಯದಲ್ಲಿ ತಮ್ಮಅವಧಿಯಲ್ಲಿ ಒಂದು ಹೊಸ ಮನ್ನಂತರವನ್ನೇ 
ಸ್ಥಾಪಿಸಿದರು. ಹೊಸದಾದ ಅಧ್ಯಯನವನ್ನೇ ಆರಂಭಿಸಿದರು. ಅಂತರರಾಜ್ಯ ನದಿ ನೀರಿನ ಹಂಚಿಕೆಯ 
ವಿಷಯದಲ್ಲಿ ಹೊಸ ದೃಷ್ಟಿ ಬೀರಿದರು. ಆ ವಿಷಯದಲ್ಲಿ ಅವರು ಒಂದು ವಿಶ್ವಕೋಶವಾಗಿದ್ದರೆಂದರೆ 
ಅತಿಶಯೋಕ್ತಿಯಾಗಲಾರದು. ಅಂತರರಾಜ್ಯ ನದೀ ನೀರಿನ ಹಂಚಿಕೆ ಒಪ್ಪಂದಗಳ ವಿಷಯದಲ್ಲಿ 
ಆವರು ಮೈಗೂಡಿಸಿಕೊಂಡಿದ್ದ ನಿಖರವಾದ, ನಿರ್ದಿಷ್ಟವಾದ ಜ್ಞಾನದಿಂದಾಗಿ ಅವರು ಕೇವಲ 
ನೀರಾವರಿ ಸಚಿವರು ಮಾತ್ರರಾಗಿರಲಿಲ್ಲ, ನೀರಾವರಿ ವಿಷಯದಲ್ಲಿ ಪಡೆದಿದ್ದ ಪರಿಣತಿಯಿಂದಾಗಿ 
ಅವರು ನೀರಾವರಿ ಪ್ರಾಧ್ಯಾಪಕರಾಗಿದ್ದರು. 

ಕಾವೇರಿ, ಕೃಷ್ಣ, ಗೋದಾವರಿ, ನರ್ಮದಾ, ಮಹಾನದಿ ಮುಂತಾದ ಅಂತರರಾಜ್ಯ 
ನದಿಗಳ ಹಂಚಿಕೆಯ ವಿಷಯದಲ್ಲಿ ಐದ್ದಿದ್ದ ವಿವಾದಗಳ ಸುಳಿಯಲ್ಲಿ ಸಿಕ್ಕ ಹೆಚ್‌.ಎಂ.ಸಿ. ಅವರು 
ಅವುಗಳ ಪರಿಹಾರಗಳನ್ನು ಕಂಡುಕೊಂಡು ಮೇಲೆದ್ದು ಬಂದು, ಈ ಸಮಸ್ಯೆಗಳ ಪರಿಹಾರ 
ಅತಂತ ಸರಳ, ಆದರೆ ಅದನ್ನು ಕಗ್ಗಂಟನ್ನಾಗಿ ಮಾಡಿಬಿಟ್ಟಿದ್ದೇವೆ. ರಾಜಕೀಯ ಪರಿಹಾರಗಳನ್ನು 
ಮರೆತು, ಪ್ರಾಂಜಲ ಮನಸ್ಸಿನಿಂದ ಇಡೀ ರಾಷ್ಟ್ರಕ್ಕೇ ಅನ್ವಯವಾಗುವಂಥ "ರಾಷ್ಟ್ರೀಯ ಜಲನೀತಿ” 
ಯೊಂದನ್ನು ರೂಪಿಸಬೇಕು. ಈ ಅಂತರರಾಜ್ಯ ನದೀ ನೀರಿನ ಹಂಚಿಕೆಗೆ ಸಂಬಂಧಿಸಿದ ಸಮಸ್ಯೆಗಳ 
ಪರಿಹಾರ ರಾಷ್ಟ್ರೀಯ ಜಲನೀತಿಯೊಂದರಿಂದಲೇ ಸಾಧ್ಯ. ಅದಿಲ್ಲದೆ ಈ ಸಮಸ್ಯೆ ಸಮರ್ಪಕವಾಗಿ 
ಪರಿಹಾರವಾಗದಿರುವುದಿರಲಿ, ಮತ್ತಷ್ಟು ಸಮಸ್ಯೆಗಳನ್ನು ಹುಟ್ಟು ಹಾಕುತ್ತದೆ, ರಾಜ್ಯ ರಾಜ್ಯಗಳ 
ನಡುವಣ ನೆಮ್ಮದಿ ಹಾಳಾಗುತ್ತದೆ, ಜನಮನದ ಶಾಂತಿ ಕದಡುತ್ತದೆ. ಪರಿಸ್ತಿತಿ ವಿಕೋಪಕ್ಕೆ 
ತಿರುಗಿ ರಕ್ತಪಾತವಾಗುತ್ತದೆ ಎಂದು 1959 ರಷ್ಟು ಹಿಂದೆಯೇ ಖಡಾಖಂಡಿತವಾಗಿ ಕಂಚಿನ 
ಕಂಠದಿಂದ ಭವಿಷ್ಯ ನುಡಿದಿದ್ದರು. ಇಂದು ವಿನಾಗುತ್ತಿದೆ! ಅಂದು ರಾಷ್ಟ್ರೀಯ ಜಲನೀತಿಗಾಗಿ 
ಪ್ರಾರಂಭ ಮಾಡಿದ ಹೋರಾಟ ಇಂದಿಗೂ ನಡೆಯುತಿದೆ. ಸಮಗ್ರವಾದ ಸಮರ್ಪಕವಾದ 
ರಾಷ್ಟ್ರೀಯ ಜಲನೀತಿಯನ್ನು ರೂಪಿಸದೆ ಟ್ರಿಬ್ಬುನಲ್‌ ರಚಿಸಿದರೆ ಅದು ಉದ್ದವವಾಗಿರುವ 
ಸಮಸ್ಯೆಯನ್ನು ಪರಿಹರಿಸುವುದಿರಲಿ, ಅದು ಮತ್ತಷ್ಟು ಉಲ್ಬಣಗೊಳ್ಳಲು ಕಾರಣವಾಗುತ್ತದೆ 
ಎಂದೂ ಎಚ್ಚರಿಸಿದ್ದರು. "The tribunal system for setting the river disputes will 
prove to be a failure in the absence of the guidelines in the form of national 
water poy" ಎಂದು ಆಂದು ಅವರು ಹೇಳಿದ್ದ ಮಾತು ಇಂದು ನಿಜವಾಗಿದೆ. ಇದು ಕೃಷ್ಣಾ 
ನದೀ ನೀರಿನ ಹಂಚಿಕೆಯ ಬಗ್ಗೆ ಇರಬಹುದು, ಕಾವೇರಿ ನದೀ ನೀರಿನ ಹಂಚಿಕೆಯ ಬಗ್ಗೆ 
ಇರಬಹುದು, ನದಿ ಯಾವುದೇ ಆಗಿರಲಿ, ನದೀ ನೀರಿನ ಹಂಚಿಕೆಯ ವಿವಾದಗಳನ್ನು ಸಂಬಂಧಪಟ್ಟ 
ರಾಜ್ಯಗಳು ಒಂದೆಡೆ ಕಲೆತು, ಒಟ್ಟಾಗಿ ಪರಾಮರ್ಶೆ ಮಾಡಿ, ಅದರ ಬಗ್ಗೆ ಒಮತಾಭಿಪ್ರಾಯಕ್ಕೆ 


ಪ್ರತಿಭಾವಂತ ಸಂಸದೀಯ ಪಟು 3೨ 


ಬಂದು ನೀರು ಹಂಚಿಕೆ ಮಾಡಿಕೊಳ್ಳುವುದು ಒಳ್ಳೆಯದು. ಏಕೆಂದರೆ ಈ ಎಲ್ಲಾ ರಾಜ್ಯಗಳು 
ಭಾರತ ಸಂವಿಧಾನವನ್ನು ಒಪ್ಪಿಕೊಂಡು, ಪ್ರಜಾಪ್ರಭುತ್ವ ಪದ್ಧತಿಯನ್ನು ಒಪ್ಪಿಕೊಂಡು ಸಂಸದೀಯ 
ಪದ್ಧಶಿಯನ್ನು ಅನುಸರಿಸುತ್ತಿರುವುದರಿಂದ ಕೊಟ್ಟು-ತೆಗೆದುಕೊಳ್ಳುವ ನೀತಿಯನ್ನು ಪಾಲಿಸುವುದು 
ರಾಜ್ಯದ, ರಾಷ್ಟ್ರದ ಹಿತದೃಷ್ಟಿಯಿಂದ, ಅಭಿವೃದ್ದಿಯ ದೃಷ್ಟಿಯಿಂದ ವಿಹಿತಮಾದುದೆಂದು ಹೇಳಿಕೊಂಡು 
ಬಂದವರು. 


ಕೃಷ್ಣಾ, ಗೋದಾವರಿ ನದಿ ನೀರಿನ ಹಂಚಿಕೆಯನ್ನು ಕುರಿತು ಕೇಂದ್ರ ಸರ್ಕಾರವೇ ನೇಮಿಸಿದ್ದ 
ಹೆಚ್‌.ಡಿ.ಗುಲ್ದಾಟಿ ಕಮಿಷನ್‌ ಸಲ್ಲಿಸಿದ ವರದಿಯಲ್ಲಿ ಹೇಳಿದ್ದ ಅಂಶಗಳನ್ನು ಗಾಳಿಗೆ ತೂರಿ, 
ಅಂದಿದ್ದ ತನ್ನ ಪ್ರಭಾವ, ವರ್ಚಸ್ಥಿನಿಂದಾಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಆಂದ್ರ 
ಮತ್ತು ಕೇಂದ್ರ ಸರ್ಕಾರಗಳು ಜಾರಿಗೆ ತಂದ ಕ್ರಮವನ್ನು ಕಂಡಿದ್ದ ಚನ್ನಬಸಪ್ಪನವರು ಕೇಂದ್ರ 
ಸರ್ಕಾರದ ಆ ಧೋರಣೆ, ನಿಲವನ್ನು ಕಂಡು ಬೇಸತ್ತಿದ್ದರು. ಕೃಷ್ಣಾ ಟ್ರಿಬ್ಮುನಲ್‌ ಆರ್ಡ್‌ರ್‌ 
ಬಂದ ಮೇಲೆ ಅದನ್ನು ಓದಿದ ಮೇಲಂತೂ ಕೆಂಡಮಂಡಲವಾದ ಚನ್ನಬಸಪ್ಪನವರು 
“There are many points which are likely to become the basis for fresh 
tigation” ಎಂದು ಕೆಂಡ ಕಾರಿದರು. ಇಂದಿನ ಪರಿಸ್ಥಿತಿಯನ್ನು, ಕೃಷ್ಣಾ ಕಾವೇರಿ ನದೀ ನೀರಿನ 
ಹಂಚಿಕೆಯ ವಿಷಯವನ್ನು ಕುರಿತು ಎದ್ದಿರುವ ವಿವಾದವನ್ನು ತೆಗೆದುಕೊಂಡು ಸರ್ವೋನ್ನತ 
ನ್ಯಾಯಾಲಯದ ಮೆಟ್ಟಿಲು ಹತಿರುವುದನ್ನು ನೋಡಿದಾಗ ಅಂದು ಅವರು ಹೇಳಿದ್ದ ಮಾತುಗಳು 
ಎಷ್ಟೊಂದು ಸತ್ಯ ಎಂಬುದು ಮನವರಿಕೆಯಾಗದಿರದು. 1959 ರಲ್ಲಿಯೇ ರಾಜ್ಯದ ರಾಷ್ಟ್ರದ 
ಎಲ್ಲಾ ನದಿಗಳ ನೀರಿನ ಬಳಕೆಗೆ ಸಮಗ್ರವಾದ ಸಮರ್ಪಕವಾದ ರಾಷ್ಟ್ರೀಯ ಜಲ ನೀತಿಯನ್ನು 
ರೂಪಿಸುವಂತೆ ಆಗ್ರಹಪಡಿಸಿದರು. ಅದು ರೂಪಿತವಾಗದ ಹೊರತು ಯಾವುದೇ 
ಅಣೆಕಟ್ಟೆಯನ್ನಾಗಲೀ, ವಿದುತ್‌ ಉತ್ಪಾದನಾ ನೆಲೆಗಳನ್ನಾಗಲೀ ನಿರ್ಮಿಸಬಾರದು, ಅದರಲ್ಲೂ 
ಗೋದಾವರಿ ನದೀ ನೀರು ಸರಿಯಾಗಿ ಬಳಕೆಯಾಗುವವರೆಗೆ ನಾಗಾರ್ಜುನ ಸಾಗರದ ಅಣೆಕಟ್ಟು 
ನಿರ್ಮಾಣ ಕಾರ್ಯವನ್ನು ಸ್ಥಗಿತಗೊಳಿಸಬೇಕು ಎಂದು ಉಗ್ರವಾಗಿ ಹೇಳಿದರು. ಆದರೆ ಅಂದು 
ರಾಷ್ಟ್ರದ ನೀರಾವರಿ ಸಚಿವರಾಗಿದ್ದ ಕೆ.ಎಲ್‌ .ರಾವ್‌ ಈ ಪ್ರಸ್ತಾವವನ್ನು ಒಪ್ಪಲಿಲ್ಲ. ನಾಗಾರ್ಜುನ 
ಯೋಜನೆಯ ಕಾಮಗಾರಿಯನ್ನು ಮುಂದುವರಿಸಿದರು. ಆದರೆ ಹಠವಾದಿಯಾಗಿದ್ದ ಚನ್ನಬಸಪ್ಪನವರು 
ತಾವು ಕೈಗೊಂಡ ನಿರ್ಣಯಗಳಲ್ಲಿ ಅಡ್ಡಿ ಆತಂಕಗಳು ಅಡ್ಡ ಬಂದರೆ ಅವುಗಳನ್ನು ಪಕ್ಕಕ್ಕೆ ಸರಿಸಿ 
ಛಲದಿಂದ ಕಾರ್ಯ ಸಾಧಿಸುತಿದ್ದವರಾದುದರಿಂದ ಆ ವಿಷಯದಲ್ಲಿ ಕಠಿಣವಾಗಿ ವರ್ತಿಸಿ ಇತರ 
ವಿಷಯಗಳು ಜಾರಿಗೆ ಬರುವಂತೆ ಮಾಡುವುದರಲ್ಲಿ ಯಶಸ್ವಿಯಾದರು. 


ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದ ನೀರಾವರಿ ಯೋಜನೆಗಳಾದ ಮಲಪ್ರಭಾ, 
ಘಟಪ್ರಭಾ, ತುಂಗಭದ್ರಾ ಮುಂತಾದ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಹಾಗೂ ಕೃಷ್ಣಾ ನದಿ 
ನೀರಿನ ಹಂಚಿಕೆ ಮುಂತಾದ ಯೋಜನೆಗಳ ವಿಷಯದಲ್ಲಿ ನೆರೆಯ ರಾಜ್ಯಗಳಾದ ಆಂದ್ರ ಪ್ರದೇಶ, 
ಮಹಾರಾಷ್ಟಗಳೊಂದಿಗೆ ವಿವಾದ ಉಂಟಾಯಿತು. ಆಗ ನಮಲ್ಲಿ ಈ ನದಿಗಳ ಬಗ್ಗೆ ಸಾಕಷ್ಟು 
ಮಾಹಿತಿಗಳು ಇರಲಿಲ್ಲ. ಆ ಸಂದರ್ಭದಲ್ಲಿ ಕೇಂದ್ರ ಜಲ ಆಯೋಗದಲ್ಲಿ ಕೆಲಸ ಮಾಡುತಿದ್ದ 


36 ಹೆಚ್‌.ಎಂ. ಚನ್ನಬಸಪ್ಪ 


ದಿವಂಗತ ಬಾಳೇಕುಂದ್ರಿ ಅವರು ಈ ನದಿಗಳ ವಿಚಾರವಾಗಿ ಅನೇಕ ಮಾಹಿತಿಗಳನ್ನು ಒದಗಿಸಿದರು. 
ಈ ಯೋಜನೆಗಳು ನಾಡಿನ ನೀರಾವರಿ ಮಾತ್ರವಲ್ಲದೆ ಸರ್ವತೋಮುಖ ಅಭಿವೃದ್ದಿಯಲ್ಲಿ 
ಪ್ರಮುಖ ಪಾತ್ರ ವಹಿಸುತ್ತವಾದ್ದರಿಂದ ಚನ್ನಬಸಪ್ಪನವರು ಅತ್ಯಂತ ತೀವ್ರ ಕಾಳಜಿ ವಹಿಸಿ ಈ 
ನದಿಗಳ ಬಗ್ಗೆ ಬೇಕಾಗುವ ಎಲ್ಲ ಮಾಹಿತಿಯನ್ನು ಕುರಿತು ಅಧ್ಯಯನ ಮಾಡಿ ಈ ನದೀ ನೀರಿನ 
ಹಂಚಿಕೆಯ ವಿಷಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸುದೀರ್ಪವಾದ ಪತ್ರವೊಂದನ್ನು ಬರೆದರು, 
ಮಾತ್ರವಲ್ಲದೆ, ಈ ವಿಚಾರವಾಗಿ ಅಮೂಲಾಗ್ರವಾಗಿ ಪರೀಕ್ಷಿಸಿ ಪುನರ್ವಿಮರ್ಶಿಸಬೇಕೆಂದು 
ವಿನಂತಿಸಿಕೊಂಡರು. ಆದರೆ ಕೇಂದ್ರ ಸರ್ಕಾರ ರಾಜಕೀಯ ದೃಷ್ಟಿಯಿಂದ ಇದನ್ನು 
ಪುನರ್ವಿಮರ್ಶಿಸಲು ಹಿಂಜರಿಯಿತು. ಆದರೂ ಪಟ್ಟು ಬಿಡದ ಚನ್ನಬಸಪ್ಪನವರು ಸತತ 
ಪ್ರಯತ್ನಮಾಡಿ ಕೃಷ್ಣಾನದಿ ನೀರಿನ ಹಂಚಿಕೆಯ ವಿಷಯಕ್ಕೆ ಸಂಬಂಧಪಟ್ಟ ರಾಜ್ಯಗಳ ಒಂದು 
ಸಭೆಯನ್ನು ದೆಹಲಿಯಲ್ಲಿ ಕರೆಯುವಂತೆ ಕೇಂದ್ರ ನೀರಾವರಿ ಮಂತ್ರಿಗಳು ಏರ್ಪಾಟು ಮಾಡುವಂತೆ 
ಮಾಡಿದರು. ಅಂದು ನಡೆದದ್ದು ನದೀ ನೀರಿನ ಹಂಚಿಕೆಯ ವಿಷಯದಲ್ಲಿ ನಡೆದ ಅತ್ಯಂತ 
ಮಹತ್ವದ ಸಭೆ. 

ಅಂದು ದೆಹಲಿಯಲ್ಲಿ ನಡೆದ ಆ ಮಹತ್ವದ ಸಭೆಯಲ್ಲಿ ಕೇಂದ್ರ ನೀರಾವರಿ ಮಂತ್ರಿಗಳು, 
ಕೇಂದ್ರ ಯೋಜನಾ ಆಯೋಗದ ಅಧಿಕಾರಿಗಳು, ನೆರೆರಾಜ್ಯದ ಮುಖ್ಯಮಂತ್ರಿಗಳು 
ಭಾಗವಹಿಸಿದ್ದರು. ಆ ಸಭೆಯಲ್ಲಿ ಪಾರ್ಣ ತಯಾರಿ ನಡೆಸಿಕೊಂಡು ಬಂದಿದ್ದ ಚನ್ನಬಸಪ್ಪನವರು 
ವಿಚಾರ ಪೂರಿತವಾದ ಭಾಷಣ ಮಾಡಿದರು. ಕೃಷ್ಣಾ ನದೀ ನೀರಿನ ಹಂಚಿಕೆಯ ವಿಷಯದಲ್ಲಿ 
ಸಮಗ್ರ ಮಾಹಿತಿಯೊಂದಿಗೆ ಭಾವಾವೇಶದಿಂದ ಮಂಡಿಸಿದ ಅವರ ಮಾತುಗಳನ್ನು ಕೇಳಿದ, 
ಅಂದಿನ ಸಭೆಯಲ್ಲಿ ಹಾಜರಿದ್ದ ಎಲ್ಲರೂ ಹಂಚಿಕೆಯಲ್ಲಿದ್ದ ನ್ಯೂನತೆ ಮತ್ತು ಕರ್ನಾಟಕ ರಾಜ್ಯಕ್ಕೆ 
ಆಗಿದ್ದ ಅನ್ಮಾಯವನ್ನು ಮನಗಂಡರು. ಇಷ್ಟಾದರೂ ರಾಜಕೀಯ ಕಾರಣಗಳಿಂದಾಗಿ ಅಂದಿನ 
ಸಭೆಯಲ್ಲಿ ಯಾವ ಶೀರ್ಮಾನವನ್ನೂ ತೆಗೆದುಕೊಳ್ಳಲು, ಅದು ಯಾವುದೇ ರಾಜ್ಯದ್ದಾಗಲಿ, 
ನಾಡಿನ ಹಿತದೃಷ್ಟಿಯಿಂದ ನ್ಯಾಯಬದ್ಧ ಬೇಡಿಕೆ ಬಂದಾಗ ಅದರಲ್ಲಿ ರಾಜಕೀಯವನ್ನು ಬೆರೆಸುವುದು 
ಆತ್ಮದ್ರೋಹ ಮಾತ್ರವಲ್ಲ ರಾಷ್ಟ್ರದ್ರೋಹವೂ ಆಗುತ್ತದೆಂಬುದನ್ನು ಸಂಬಂಧಪಟ್ಟವರು ಎಷ್ಟು 
ಬೇಗ ಅರಿತುಕೊಂಡರೆ ಅಷ್ಟು ರಾಷ್ಟಕ್ಕೆ ಒಳ್ಳೆಯದು. ಚನ್ನಬಸಪ್ಪನವರ ವಿಚಾರಪೂರಿತ ಭಾಷಣವನ್ನು 
ಕೇಳಿದ ಇತರ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಷಣ ಮಾಡದೆ ಮಂತ್ರಮುಗ್ಗಧಾಗಿ ಕುಳಿತರು. 
ತಮ್ಮಅಬಿಪ್ರಾಯಗಳನ್ನು ತಿಳಿಸಲು ಹಿಂಜರಿದರು. ಆದರೂ ಚೆನ್ನಬಸಪ್ಪನವರು ಅಂದಿನ ಯೋಜನಾ 
ಆಯೋಗದ ಸದಸ್ಯರಾಗಿದ್ದ ಸಿ.ಎಂ.ತ್ರಿವೇದಿಯವರನ್ನು ಭೇಟಿಯಾಗಿ ಕೃಷ್ಣಾ ನದೀ ನೀರಿನ 
ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಆಗಿರುವ ಅನ್ಯಾಯವನ್ನು ವಿವರಿಸಿದರು. ಸಮಗ್ರ ಮಾಹಿತಿಯೊಂದಿಗೆ 
ಮುಂದಿದ್ದ ನೀರಿನ ಹಂಚಿಕೆಯ ವಿಷಯದಲ್ಲಿ ಉಂಟಾಗಿದ್ದ ಸಮಸ್ಯೆಯನ್ನು ಕುರಿತು ಎಳೆ ಎಳೆಯಾಗಿ 
ಬಿಡಿಸಿ ವಿವರಿಸಿ ಹೇಳಿದರೂ ತ್ರಿವೇದಿಯವರು ಈ ವಿಚಾರದಲ್ಲಿ ನಿರೀಕ್ಷಿಸಿದ್ದಂತೆ ಉತ್ಸಾಹ 
ತೋರಲಿಲ್ಲ. ಇದರಿಂದ ಕಸಿನಿಸಿಗೊಂಡ ಚನ್ನಬಸಪ್ಪನವರು ತಮ್ಮ ಏರಿದ ಧ್ವನಿಯಲ್ಲಿ "್ಯ. 
Trivedi, Ihave not come here for begging. | am representing the people of 


ಪ್ರತಿಭಾವಂತ ಸೆಂಸದೀಯ ಪಟು 37 


Karnataka and my duty is to safeguard the interest of our people" oದು 
ಹೇಳಿದರು. ಇದರಿಂದ ಗಾಬರಿಗೊಂಡ ತ್ರಿವೇದಿಯವರು ತಕ್ಷಣ ಈ ವಿಷಯವಾಗಿ ಕೇಂದ್ರ 
ನೀರಾವರಿ ಮಂತ್ರಿಗಳೊಂದಿಗೆ ಕೂಲಂಕಷವಾಗಿ ವಿಮರ್ಶೆ ಮಾಡಿ ತೀರ್ಮಾನ ತೆಗೆದುಕೊಳ್ಳವುದಾಗಿ 
ತಿಳಿಸಿದರು. ಅದರಂತೆ ಮುಂದಿನ ಸಮಾಲೋಚನೆಗೆ ಬೆಂಗಳೂರಿಗೆ ಬರಲು ಒಪ್ಪಿದರು. 
ಚನ್ನಬಸಪ್ರನವರು ಅಂತರರಾಜ್ಯದ ನದೀ ನೀರಿನ ವಿಷಯವಾಗಿ ಅದರಲ್ಲೂಮುಖ್ಯವಾಗಿ 
ಕೃಷ್ಣಾ ನದೀ ನೀರಿನ ಹಂಚಿಕೆಯ ವಿಚಾರದಲ್ಲಿ ಗಮನಿಸಬೇಕಾದ, ಇರಬೇಕಾದ ಎಲ್ಲಾ ರೀತಿಯ 
ಮಾಹಿತಿಗಳನ್ನು ಸಂಗ್ರಹಿಸಿ, ದೃಢೀಕರಿಸಿ ಸುದೀರ್ಪವಾದ ಮನವಿಯನ್ನು ಸಿದ್ಧಪಡಿಸಿದರು. . 
ಇದರ ಜೊತೆಗೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನದಿ ಹರಿಯುವ ಪ್ರದೇಶವನ್ನು ಸರ್ವೆ 
ಮಾಡಿದ ಭೂಪಠಗಳು ಹಾಗೂ ನಕ್ಷೆಗಳನ್ನು ಮುಂದಿಟ್ಟುಕೊಂಡು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ 
ಕೇಂದ್ರ ನೀರಾವರಿ ಸಚಿವರಿಗೆ ಕೃಷ್ಣಾ ನದಿ ನೀರಿನ ಹಂಚಿಕೆಯಲ್ಲಿ ಗಮನಿಸಲೇಬೇಕಾದ ಅನೇಕ 
ವಿಷಯಗಳನ್ನು ವಿವರವಾಗಿ ತಿಳಿಯುವಂತೆ ವಿವರಿಸಿ, ನೀರಿನ ಹಂಚಿಕೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ 
ಆಗಿರುವ ಅವ್ಯಾಯವನ್ನು ಸ್ಪಷ್ಟವಾಗಿ ಖಚಿತವಾಗಿ ತಿಳಿಯಪಡಿಸಿದರು. ಅದುವರೆಗೆ ನದೀ 
ನೀರಿನ ಹಂಚಿಕೆಯ ವಿಷಯದಲ್ಲಿ ತಪ್ಪು ಮಾಹಿತಿಯಿಂದಾಗಿ ಡೋಲಾಯಮಾನ ಮನಸ್ಯರಾಗಿದ್ದ 
ಕೇಂದ್ರ ನೀರಾವರಿ ಮಂತ್ರಿಗಳು ಕರ್ನಾಟಕಕ್ಕೆ ಆಗಿರುವ ಅನ್ಯಾಯವನ್ನು ಮನಗಂಡರು. ಹಾಗೆ 
ಚನ್ನಬಸಪ್ಪನವರು ಅತ್ಯಂತ ಪ್ರಭಾವಶಾಲಿಯಾಗಿ ಪರಿಣಾಮಕಾರಿಯಾಗಿ ತಾವು ಸಂಗ್ರಹಿಸಿದ್ದ 
ಖಚಿತ ಮಾಹಿತಿಗಳ ಮೂಲಕ ಅವರಿಗೆ ಮನಗಾಣಿಸುವಲ್ಲಿ ಯಶಸ್ವಿಯಾದರು. ಆದರೆ ಕೇಂದ್ರ 
ನೀರಾವರಿ ಮಂತ್ರಿಗಳು ತಾವ ಈ 'ವಿಷಯದಲ್ಲಿ ಕರ್ನಾಟಕದ ವಾದವನ್ನು ಒಪ್ಪಿದರೂ ಈ 
ವಿಚಾರದಲ್ಲಿ ಉಳಿದ ರಾಜ್ಯದವರು ಒಂದು ಒಮ್ಮತದ ಒಪ್ಪಂದಕ್ಕೆ ಬರುವಂತೆ ಮನವೊಲಿಸುವಲ್ಲಿ 
ಅಸಮರ್ಥರಾದರು. ಮುಂದೆ ಈ ನೀರಿನ ಹಂಚಿಕೆ ಸಮಸ್ಯೆ ಟ್ರಿಬ್ಕುನಲ್‌ಗೆ ಹೋಗಿ ಅಲ್ಲಿ 
ಇತ್ಯರ್ಥವಾಯಿತು? ಆದರೆ ಈ ಟ್ರಿಬ್ಬುನಲ್‌ನ ಕೊಡುಗೆಯಿಂದಾಗಿ ನಾಡಿನಲ್ಲಿ ಉಂಟಾದ 
ರಕ್ತಪಾತದ ಘಟನೆಯನ್ನು ಮಾತ್ರ ಯಾರೂ ಮರೆಯುವಂತಿಲ್ಲ. ಅಂದರೆ ಹಿಂದೆಯೇ 
ಚನ್ನಬಸಪ್ಪನವರು ಹೇಳಿರುವಂತೆ ಟ್ರಿಬ್ಕುನಲ್‌ ವ್ಯವಸ್ಥೆ ಸಮಸ್ಯೆಗೆ ಪರಿಹಾರವಲ್ಲ ಎಂತಲೇ 
ಈಗ ಸಂಬಂಧಪಟ್ಟ ರಾಜ್ಯಗಳು ನ್ಯಾಯಾಲಯದ ಮೆಟ್ಟಿಲು ಹತ್ತಿವೆ! ಚನ್ನಬಸಪ್ಪನವರು ಅಂದು 
ನದಿ ನೀರಿನ ಹಂಚಿಕೆಯ ವಿಷಯದಲ್ಲಿ ದೃಢ ನಿರ್ಧಾರ ತೆಗೆದುಕೊಳ್ಳದೇ ಹೋಗಿದ್ದರೆ ನಾಡಿನಲ್ಲಿ 
ನೀರು ಹಂಚಿಕೆಯ ವ್ಯವಸ್ಥೆ ಮತ್ತಷ್ಟು ಹದಗೆಡುತ್ತಿತ್ತು. ಕರ್ನಾಟಕಕ್ಕೆ ಮತ್ತಷ್ಟು ಅನ್ಯಾಯವಾಗುತ್ತಿತ್ತು. 


ಶರಾವತಿ ವಿದ್ಭುಚ್ಛಕ್ತಿ ಯೋಜನೆ 


ಶರಾವತಿಯ ಕರ್ಮಕಾಂಡವೆಂದೇ ಹೆಸರು ಪಡೆದು ಪ್ರಚಾರಗೊಂಡಿದ್ದ ಶರಾವತಿಯ 
ವಿದೃುಚ್ಛಿಕ್ತಿ ಯೋಜನೆ ಹೆಚ್‌.ಎಂ.ಸಿ.ಯವರು ಕೈಗೆತ್ತಿಕೊಂಡಿದ್ದ ಮತ್ತೊಂದು ಯೋಜನೆ. ಈ 
ಯೋಜನೆಯನ್ನು ಕಾಲಬದ್ಧಗೊಳಿಸಿ ಆದಷ್ಟು ಬೇಗ ಮುಗಿಸಬೇಕೆಂಬ ಬಯಕೆಯಿಂದ 
ಚನ್ನಬಸಪ್ಪನವರು ಇದಕ್ಕಾಗಿ ಪ್ರತ್ನೇಕವಾಗಿ ಮುಖ್ಯ ಇಂಜಿನಿಯರ್‌ ಮತ್ತು ಅದಕ್ಕೆ ಬೇಕಾದ 


38 ಹೆಚ್‌.ಎಂ. ಚನ್ನಬಸಪ್ಪ 


ಸಿಬ್ಬಂದಿ ವರ್ಗವನ್ನು ನೇಮಿಸಿದರು. ಆದರೆ ಈ ಯೋಜನೆ ನಾನಾ ಕಾರಣಗಳಿಂದಾಗಿ ಆಮೆ 
ಗತಿಯಲ್ಲಿ ಸಾಗಿತು. ಶರಾವತಿ ಕಾಮಗಾರಿಯಲ್ಲಿ ಗುತ್ತಿಗೆದಾರರಿಗೆ ಮಹಿಸಿದ ಕೆಲಸ ಸಮರ್ಪಕವಾಗಿ 
ವಡೆಯುತಿಲ್ಲವೆಂದು ಹಲವು ರಾಜಕಾರಣಿಗಳು ಸಚಿವರನ್ನು ದೂರಿದರು. ಈ ವಿಷಯ ವಿಧಾನ 
ಸಭೆಯಲ್ಲಿ ವ್ಯಾಪಕ ಚರ್ಚೆಗೊಳಗಾಯಿತು. 


1972 ರಲ್ಲಿ ದೇವರಾಜ ಅರಸರು ಮುಖ್ಯ ಮಂತ್ರಿಗಳಾಗಿದ್ದರು. ಆಗ 
ಹೆಚ್‌.ಎನ್‌ .ನಂಜೇಗೌಡರು ನೀರಾವರಿ ಸಚಿವರಾಗಿದ್ದರು. ನಂಜೇಗೌಡರಿಗೂ 
ಚಿನ್ನಬಸಪ್ಪ್ರನವರಿಗೂ ತಂದೆ ಮಗನ ಸಂಬಂಧವಿತ್ತು. ಹಾಗೆಂದು ನಂಜೇಗೌಡರೇ ಹೇಳಿಕೊಂಡಿದ್ದಾರೆ. 
ಅಷ್ಟೇ ಅಲ್ಲ ಅವರನ್ನು ತಮ್ಮ ರಾಜಕೀಯ ಗುರು ಎಂದೇ ಭಾವಿಸುತ್ತಾರೆ. ನನಗೆ ಕರ್ನಾಟಕ 
ರಾಜ್ಯದ ನಕ್ಷೆಯನ್ನು ಮುಂದಿಟ್ಟುಕೊಂಡು ತೋರಿಸುತ್ತ ರಾಜದ ಮೂಲೆ ಮೂಲೆಯಲ್ಲಿರುವ 
ನೀರಾವರಿ ಯೋಜನೆಯ ಸ್ಥಳಗಳ ಸೂಕ್ಷ್ಮಾತಿ ಸೂಕ್ಷ್ಮ ಪರಿಚಯ ಮಾಡಿಕೊಟ್ಟ ಗುರು 
ಚನ್ನಬಸಪ್ಪನವರು. ಶಾಸಕರ ಭವನದ ಅವರ ಕೊಠಡಿಯಲ್ಲಿ ನಾನು ಅವರೊಂದಿಗಿರುತ್ತಿದ್ದೆ. 
ಬೆಳಗಿನ ದಿನಚರಿಯಂತೆ ಅವರು ನನ್ನನ್ನು ತಮ್ಮ ಎದುರಿಗೆ ಕೂರಿಸಿಕೊಂಡು, ಪಕ್ಕದಲ್ಲೊಂದು 
ಕೋಲು ಇಟ್ಟುಕೊಂಡು ನನಗೆ ನೀರಾವರಿ ವಿಷಯದಲ್ಲಿ ಪಾಠ ಹೇಳಿಕೊಡುತ್ತಿದ್ದರು. ಅವರೇ 
ನನಗೆ ರಾಜಕೀಯ ಮಾರ್ಗದರ್ಶನ, ಮಾಹಿತಿ ಜ್ಞಾನ ನೀಡಿ ಬೆಳೆಸಿದ ಗುರು ಎನ್ನುತ್ತಾರೆ, 
ನಂಜೇಗೌಡರು. ಇದೇ ಸಂದರ್ಭದಲ್ಲಿ ಶಾಸಕರ ಭವನದಲ್ಲಿದ್ದುಕೊಂಡು, ಚನ್ನಬಸಪ್ಪನವರ 
ಬಳಿಗೆ ಬಂದು, ನೀರಾವರಿ ಯೋಜನೆಗಳನ್ನು ಕುರಿತಂತೆ ಮಾಹಿತಿ ಜ್ಞಾನ ಪಡೆದುಕೊಂಡ 
ಮತ್ತೊಬ್ಬ ವ್ಯಕ್ತಿ, ಮಾಜಿ ಪ್ರಧಾನಿ ಹೆಚ್‌.ಡಿ.ದೇವೇಗೌಡರು. ಬಹುಶಃ ಕರ್ನಾಟಕದ ರಾಜಕೀಯ 
ಪಟುಗಳಲ್ಲಿ ಕರ್ನಾಟಕದ ನದೀ ನೀರಿನ ಹಂಚಿಕೆ ಹಾಗೂ ನೀರಾವರಿ ಯೋಜನೆಗಳ ಬಗ್ಗೆ 
ಸಮಗ್ರವಾದ ಮಾಹಿತಿ ಹಾಗೂ ಪರಿಚಯ ಪಡೆದಿದ್ದ ವ್ಯಕ್ತಿಗಳೆಂದರೆ, ಚನ್ನಬಸಪ್ಪ್ರನವರನ್ನು 
ಬಿಟ್ಟರೆ ನಂಜೇಗೌಡರು ಹಾಗೂ ದೇವೇಗೌಡರು ಎಂದು ಹೇಳಬಹುದು. 

ನಂಜೇಗೌಡರು ಮೊದಲ ಬಾರಿಗೆ ಹೆಚ್‌.ಎಂ.ಚೆನ್ನಬಸಪ್ಪನವರನ್ನು ಭೇಟಿಯಾದ ಹಾಗೂ 
ಅವರ ಆಶೀರ್ವಾದ ಪಡೆದು ಮುಂದೆ ಬಂದ ಪ್ರಸಂಗ ಅತ್ಯಂತ ಸ್ವಾರಸ್ಯಕರವಾಗಿದೆ. ಅದನ್ನು 
ಇಲ್ಲಿ ನಿರೂಪಿಸುವುದು ಇವರಿಬ್ಬರ ವ್ಯಕ್ತಿತ್ವ ಹಾಗೂ ನಿಕಟ ಸಂಬಂಧದ ದೃಷ್ಟಿಯಿಂದ ಉಚಿತ 
ಎಂದು ಭಾವಿಸಿ ಆ ಪ್ರಸಂಗವನ್ನು ನಂಜೇಗೌಡರ ಮಾತಿನಲ್ಲೇ ಹೇಳ 'ಬಯಸುತ್ತೇನೆ:” ಹೆಚ್‌.ಎಂ.ಸಿ. 
ಅವರನ್ನು ನಾನು ಪ್ರಥಮ ಬಾರಿ ಭೇಟಿ ಮಾಡಿದಾಗ, ಅದೊಂದು ವಿಶೇಷ ಅನ್ನುವ, ಜೊತೆಗೆ 
ನನ್ನ ರಾಜಕೀಯ ಜೀವನದ ನಿರ್ದಿಷ್ಟ ದಿಕ್ಲೂಚಿಯನ್ನು ಕಂಡುಕೊಂಡ ದಿನ ಎಂದು ಹೇಳಬೇಕು. 
ತಾರೀಖು ನೆನಪಿಲ್ಲ ಆದರೆ ಅವರನ್ನು ಬೇಟಿ ಆದದ್ದು ಫೆಬ್ರುವರಿ 1967. ಅಲ್ಲಿಯವರೆಗೆ ನಾನು 
ಅವರನ್ನು ಮುಖತಃ ನೋಡಿದ್ದಿಲ್ಲ ಆದರೆ ಅವರ ಬಗ್ಗೆ ತಿಳಿದಿದ್ದೆ. ಬಹಳ ಜನರು ಅವರ ಬಗ್ಗೆ 
ಗೌರವ ಪೂರ್ವಕವಾಗಿ ಪ್ರಸ್ವಾಪಿಸುವುದನ್ನು ಕೇಳಿದ್ದೆ. ಆ ವೇಳೆಗಾಗಲೇ ಶ್ರೀಮಾನ್‌ ಕೆಂಗಲ್‌ 
ಹನುಮಂತಯ್ಯನವರ ಪ್ರಶಂಸೆಗೆ ಪಾತ್ರನಾಗಿದ್ದ ನಾನು ಕೆಲವು ಬಾರಿ ಅವರ ಬಾಯಿಂದ 
ಹೆಚ್‌.ಎಂ.ಸಿ. ಅವರ ಬಗ್ಗೆ ಗೌರವಪೂರ್ವಕವಾದ ಮಾತುಗಳನ್ನು ಕೇಳಿದ್ದೆ. 


ಪ್ರತಿಭಾವಂತ ಸಂಸದೀಯ ಪಟು 39 


ಅವರಿದ್ದ ಗ್ರಾಮಾಂತರ ಸಭೆಗಳಲ್ಲಿ ಅವರ ಅಪ್ಪಣೆಯಿಲ್ಲದೆ ಯಾರೂ ತುಟಪಿಟಕ್ಕೆಂದದ್ದು 
ನನ್ನ ಗಮವಕ್ಕೆ ಬರಲೇ ಇಲ್ಲ. ನಾನು ಮೊದಲ ದಿನ ಅವರನ್ನು ಭೇಟಿ ಮಾಡಿದ್ದ ಅನುಭವ 
ಎಂದೂ ಅವರ ಮುಖವನ್ನು ನೋಡದಿದ್ದ ನಾನು ಕಂಪ್ಲಾಪುರದಲ್ಲಿದ್ದಾರೆಂದು ಕೇಳಿದ ನಾನು 
ಅಲ್ಲಿಗೆ ಹೋದೆ. ಹೋದ ಉದ್ದೇಶ ಅವರನ್ನು, ನಾನು ಸ್ಪರ್ಧಿಸಿದ್ದ ಅರಕಲಗೂಡು ಕ್ಷೇತ್ರಕ್ಕೆ 
ಕರೆತಂದು ಅಸೆಂಬ್ಲಿ ಅಭ್ಯರ್ಥಿಯಾಗಿದ್ದ ನನ್ನ ಬಗ್ಗೆ ಕ್ಷೇತ್ರದ ಜನರಲ್ಲಿ ಶಿಫಾರಸ್ಸು 
ಮಾಡಿಸಿಕೊಳ್ಳುವುದಾಗಿತ್ತು. ಕಾರಣ, ಅರಕಲಗೂಡು ಕ್ಷೇತ್ರದ ಜನರಿಗೆ ಅವರೆಂದರೆ ತುಂಬಾ 
ಗೌರವ ಮತ್ತು ಬೆಂಗಾಡಾಗಿದ್ದ ಅರಕಲಗೂಡು ತಾಲ್ಲೂಕಿಗೆ ನೀರಾವರಿ ಆಗುವುದಿದ್ದರೆ 
ಹೆಚ್‌.ಎಂ.ಸಿ. ಅವರಿಂದ ಮಾತ್ರ ಸಾಧ್ಯ ಎಂಬ ನಂಬಿಕೆ ಆ ವೇಳೆಗಾಗಲೇ ಜನರಲ್ಲಿ 
ಒಡಮೂಡಿತ್ತು. 1962ರ ಅಸೆಂಬ್ಲಿ ಚುನಾವಣೆಯಲ್ಲಿ ಕಡಿಮೆ ಅಂತರದಿಂದ ಸೋಲನ್ನು 
ಅನುಭವಿಸಿದ್ದ ನಾನು ಏನೇ ಆದರೂ ಗೆಲ್ಲಲೇಬೇಕೆಂಬ ಹಂಬಲದಿಂದ ಅವರ ಆಶೀರ್ವಾದ 
ಪಡೆದು, ಅವರನ್ನು ಕರೆತಂದು ನನ್ನ ಪರ ಜನರಿಗೆ ಶಿಫಾರಸ್ಸು ಮಾಡಿಸಲು ಉದ್ದೇಶಪಟ್ಟು 
ಹೋದೆ. ಕಂಪಲಾಪುರದ ಶಾಲೆಗೆ ಹೋದಾಗ ಶಾಲಾ ಒಳ ಆವರಣದಲ್ಲಿ ಜನ ದಟ್ಟೈಸಿ 
ತುಂಬಿತ್ತು. ಹೆಚ್‌.ಎಂ.ಸಿ. ಅವರೂ 62ರ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿದ್ದರು. ವೇದಿಕೆ 
ಎನಿಸಿಕೊಂಡ ಕಡೆ ಐದಾರು ಜನರು ಕುಳಿತುಕೊಂಡಿದ್ದರು. ಹೆಚ್‌.ಎಂ.ಸಿ. ಅವರಿದ್ದರೋ 
ಏನೋ ವನಗೆ ತಿಳಿದಿರಲಿಲ್ಲ. ಒಬ್ಬದು ನನ್ನನ್ನು ಕುರಿತು “ಏವಾಗಬೇಕಿತ್ತು” ಎಂದು ಕೇಳಿದರು. 
“ನಾನು ಹೆಚ್‌.ಎಂ.ಸಿ. ಅವರನ್ನು ಕಾಣಬೇಕು” ಎಂದೆ. ಆ ವ್ಯಕ್ತಿ “ಬನ್ನಿ, ಕುಳಿತುಕೊಳ್ಳಿ, 
ನೋಡುವಿರಂತೆ” ಎಂದರು. ನಾನು ಆ ವ್ಯಕ್ತಿಯ ಕಾರಿನಲ್ಲೇ ಕುಳಿತುಕೊಂಡು ಪಿರಿಯಾಪಟ್ಟಣಕ್ಕೆ 
ಹೊರಟೆ. ಕಂಪಲಾಪುರದಿಂದ ಪಿರಿಯಾಪಟ್ಟಣಕ್ಕೆ ಇದ್ದ ನಾಲ್ಕು ಮೈಲಿ ಪ್ರಯಾಣದಲ್ಲಿ ಅವರು 
ಏನೂ ಕೇಳಲಿಲ್ಲ. ನಾನೂ ಏನೂ ಮಾತನಾಡಲಿಲ್ಲ. ಪಿರಿಯಾಪಟ್ಟಣಕ್ಕೆ ಹೋದ ಮೇಲೆ 
ಹೆಚ್‌.ಎಂ.ಸಿ. ಅವರ ಚುವಾವಣಾ ಕಚೇರಿಯ ಬಳಿ ಕಾರು ನಿಂತಿತು. ನಿಂತ ನಂತರ ಜನರಲ್ಲಿ 
ಗುಜು ಗುಜು ಪ್ರಾರಂಭವಾಯಿತು. ಹೆಚ್‌.ಎಂ.ಸಿ. ಬಂದರು. ಹೆಚ್‌.ಎಂ.ಸಿ. ಬಂದರು 
ಎಂಬ ಗುಜುಗುಜು ನನಗೆ ಆಗ ಅರ್ಥವಾಯಿತು ನಾನು ಬಂದದ್ದು ಹೆಚ್‌.ಎಂ.ಸಿ. ಅವರ 
ಜೊತೆಯಲ್ಲಿಯೇ ಎಂದು. ಒಂದು ವಿಧವಾದ ಭಯಮಿಶ್ರಿತ ಆನಂದವುಂಟಾಯಿತು. ಮೆಲ್ಲನೆ 
ಅವರನ್ನು ಹಿಂಬಾಲಿಸಿ ಅವರ ಚುನಾವಣಾ ಪ್ರಚಾರದ ಕಚೇರಿಯೊಳಕ್ಕೆ ಕಾಲಿಟ್ಟೆ. ಅವರು 
ನನ್ನನ್ನು “ಕುಳಿತುಕೊಳ್ಳಿ” ಎಂದು ಹೇಳಿ ನಾನು ಕುಳಿತ ನಂತರ, “ಹೆಚ್‌.ಎಂ.ಸಿ. ನಾನೇ, 
ಏನಾಗಬೇಕಿತ್ತು” ಎಂದು ಕೇಳಿದರು. ನನಗೆ ಏನೋ ಒಂದು ರೀತಿ ಭಯಮಿಶ್ರಿತ ಭಾವನೆ; 
ನಾನು ಉತ್ತರಿಸಲು ತಡವರಿಸಿದೆ. (ಆ ವೇಳೆಗಾಗಲೇ ನನ್ನ ಪರಿಚಯ ಮಾಡಿಕೊಂಡಿದ್ದೆ) 
“ನೀವು ಅರಕಲಗೂಡು ಕ್ಷೇತ್ರದ ಅಭ್ಯರ್ಥಿ, ನಿಮ್ಮ ಪರ ಪ್ರಚಾರಕ್ಕಾಗಿ ನನ್ನನ್ನು ಕರೆಯಲು 
ಬಂದಿದ್ದೀರಾ” ಎಂದು ಅವರೇ ಕೇಳಿದರು. ನಾನು ಬಾಲ ಮುದುರಿಕೊಂಡು ಮೆಲ್ಲಗೆ “ಹೌದು” 
ಎಂದೆ. “ಅದಾಗದು, ಶಪಥ ಮಾಡತಕ್ಕದ್ದು, ಹಾಗಿದ್ದರೆ ಮಾತ್ರ ಬರುವೆ” ಎಂದರು. ನಾನು 
“ಅದೇನು ಶಪಥ ಮಾಡಬೇಕು, ಹೇಳಿ ಸಾರ್‌ ಎಂದೆ.” ಕಾವೇರಿ, ಕೃಷ್ಣಾ ನದಿಗಳ ನೀರಿನ 


೧5.4 


40 ಹೆಚ್‌.ಎಂ. ಚನ್ನಬಸಪ್ಪ 


ವಿಚಾರದಲ್ಲಿ ಮೈಸೂರು ರಾಜ್ಯದ (ಆಗ ಆ ಹೆಸರಿತ್ತು) ಹಿತವನ್ನು ಕಾಯುವುದರಲ್ಲಿ ನಿನ್ನ ಜೊತೆ 
ಇರುತ್ತೇನೆಂದು ಶಪಥ ಮಾಡಿ” ಎಂದರು. ನಾನು ಅದರಂತೆ ನದೀ ನೀರಿನ ವಿಚಾರದಲ್ಲಿ ಅಷ್ಟೇ 
ಅಲ್ಲ, ಎಲ್ಲಾ ವಿಷಯಗಳಲ್ಲೂ ಅವರ ಮಾರ್ಗದರ್ಶನ ಪಡೆಯುವುದಾಗಿ ಶಪಥ ಮಾಡಿದ್ದಲ್ಲದೆ, 
ನಿಮ್ಮಚಿರಂಜೀವಿಗಳಲ್ಲಿ ಒಬ್ಬರೆಂದು ನನ್ನನ್ನು ಪರಿಗಣಿಸಬೇಕೆಂದು ಹೇಳಿ ಅವರಿಗೆ ನಮಸ್ಕರಿಸಿದ. 
ಅವರು “ತಥಾಸ್ತು” ಎಂದು ಹೇಳಿ ಆಶೀರ್ವಾದ ಮಾಡಿದರು. 


ಅನಂತರ ಅವರು ಅರಕಲಗೂಡು ಕ್ಷೇತ್ರಕ್ಕೆ ಬಂದು ಕೆಲವು ಸಭೆಗಳಲ್ಲಿ ನನ್ನ ಪರ 
ಮಾತನಾಡಿದರು. ಅಲ್ಲಿ “ ಹಾರಂಗಿ ಆಗತಕ್ಕದ್ದು, ಹೇಮಾವತಿ ಆಗತಕ್ಕದ್ದು, ಕಂಬದ ಕಡ 
ಆಗತಕ್ಕದ್ದು. ಅವುಗಳನ್ನು ಆಗುಮಾಡಬೇಕಾದರೆ, ನನ್ನ ಹೋರಾಟದಲ್ಲಿ ಬಲಭುಜವಾಗಿ 
ಹೋರಾಡಲು ಈ ಹುಡುಗನನ್ನು ಗೆಲ್ಲಿಸತಕ್ಕದ್ದು” ಎಂದು ಹೇಳಿದರು. ಅವರ ಭಾಷಣದ 
ಪರಿಣಾಮವಾಗಿ ಆ ಚುನಾವಣೆಯಲ್ಲಿ ನಾನು ಗೆಲುವನ್ನು ಸಾಧಿಸಿದೆ. (ರಾಜಾಜಿ ಅವರ 
"ಸ್ವತಂತ್ರಪಕ್ಷ' ದ ಅಭ್ಯರ್ಥಿ ನಾನಾಗಿದ್ದೆ. ಹೆಚ್‌.ಎಂ.ಸಿ. ಅವರು ಪಕ್ಷೇತರರಾಗಿ ಆಯ್ಕೆಯಾಗಿದ್ದರು) 
ಇದರಿಂದ ಹೆಚ್‌.ಎಂ.೩. ಅವರು ಕೇವಲ ಘವವಂತ ಧೀಮಂತ ವ್ಯಕ್ತಿಗಳಾಗಿದ್ದರು ಮಾತ್ರವಲ್ಲ 
ನಾಡಿನ ಸಮಗ್ರ ಅಭಿವೃದ್ಧಿ ಅವರ ಜೀವದ ಉಸಿರಾಗಿತ್ತು ಎಂಬುದು ಸ್ಪಷ್ಟಪಡುತ್ತದೆ. 

1972 ರಲ್ಲಿ ದೇವರಾಜ ಅರಸರು ಮುಖ್ಯಮಂತ್ರಿಯಾಗಿದ್ದು, ನಂಜೇಗೌಡರು ನೀರಾವರಿ 
ಮಂತ್ರಿಗಳಾಗಿದ್ದಾಗ ಚನ್ನಬಸಪ್ಪನವರು ಯಾವುದೆ ಸಮಿತಿ ನಿಷ್ಕಿ$ಯವಾಗದಂತೆ 
ನೋಡಿಕೊಂಡಿದ್ದರು. ಅದರಲ್ಲೂ ನೀರಾವರಿ ಯೋಜನೆಗಳು ಅನುಷ್ಠಾನಗೊಳ್ಳಬೇಕಾದ ವಿಷಯದಲ್ಲಿ 
ಚನ್ನಬಸಪ್ಪನವರು ಮೇಲಿಂದ ಮೇಲೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತಿದ್ದರು. 


ಈ ವೇಳೆಗಾಗಲೇ ಚನ್ನಬಸಪ್ಪನವರಿಂದ ಸಂಪೂರ್ಣವಾಗಿ ಪ್ರಭಾವಿತರಾಗಿದ್ದ 
ನಂಜೇಗೌಡರು ನೀರಾವರಿಯ ವಿಷಯದಲ್ಲಿ ಸಾಕಷ್ಟು ಮಾಹಿತಿ ಹಾಗೂ ಜ್ಞಾನವನ್ನು 
ಸಂಪಾದಿಸಿಕೊಂಡಿದ್ದು, ಹೇಮಾವತಿ ನದೀ ನೀರಿನ ಬಳಕೆಯಿಂದ ಕಡಿಮೆ ಜಮೀನಿಗೆ ನೀರು 
ಹರಿಯುತ್ತದೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಅನುಷ್ಠಾನಕ್ಕೆ ತರುವುದರಿಂದ ಲಕ್ಷಾಂತರ 
ಎಕರೆ ಜಮೀನಿಗೆ ನೀರಾವರಿ ಸೌಲಭ್ಯ ಒದಗಿಸಬಹುದು ಎಂಬುದನ್ನು ಚನ್ನಬಸಪ್ರನವರಿಂದ 
ತಿಳಿದುಕೊಂಡರು. ಅಲ್ಲದೆ ವಾರಾಹಿ ಯೋಜನೆ, ಭದ್ರಾ ಜಲಾಶಯ ಹಾಗೂ ಹೇಮಾವತಿ 
ನದಿಗಳ ನೀರಿನ ವಿಷಯದ ಬಗ್ಗೆಯೂ ಕೂಲಂಕಷ ಚರ್ಚೆ ನಡೆಸಿ ಹೆಚ್ಚಿನ ಮಾಹಿತಿಗಳನ್ನು 
ಪಡೆದರು. 

ಈ ನಿಟ್ಟಿನಲ್ಲಿ ಚನ್ನಬಸಪ್ಪನವರಿಗೂ ನಂಜೇಗೌಡರಿಗೂ ಸ್ವಲ್ಪ 
ಭಿನ್ನಾಭಿಪ್ರಯವಂಟಾಯಿತೆಂದು ಬಾವಿಸುತ್ತಾರೆ. ಆದರೆ ಈ ಸಂದರ್ಭದಲ್ಲಿ ನೀರಾವರಿ ತಜ್ನರಾಗಿದ್ದ 
ವಿ.ಆರ್‌. ಬಾಳೇಕುಂದ್ರಿ ಅವರು ಮಧ್ಯೆ ಪ್ರವೇಶಿಸಿ ಹಲವಾರು ಯೋಜನೆಗಳ ಬಗ್ಗೆ ತಾಂತ್ರಿಕ 
ಹಾಗೂ ಶೈಕ್ಷಣಿಕ ಸಲಹೆಗಳನ್ನು ನೀಡಿ ಉಂಟಾಗಿದ್ದ ಭಿನ್ನಾಭಿಪ್ರಾಯಗಳನ್ನು ಶಮನಗೊಳಿಸಿ 


ಸಮತೋಲನವನ್ನು ತಂದರು. ಈ ಹಿನ್ನೆಲೆಯಲ್ಲಿ ನೀರಾವರಿ ಯೋಜನೆಗಳ ನೀತಿ ಸಂಹಿತೆ, 


ಪ್ರತಿಭಾವಂತ ಸಂಸದೀಯ ಪಟು 4] 


ಕಾನೂನು ಕಟ್ಟಳೆ ಹಾಗೂ ನೀರಿನ ಬಳಕೆಯ ತಾಂತ್ರಿಕತೆಗಳನ್ನು ಚನ್ನಬಸಪ್ಪನವರಿಂದ ಕಲಿತುಕೊಂಡೆ 
ಎಂದು ನಂಜೇಗೌಡರು ಹೇಳುತ್ತಾರೆ. 


ವಕ್ತಿತ್ವ: ಅಗಲವಾದ ಹಣೆ, ನೀಳವಾದ ಮೂಗು, ಉದ್ದನೆಯ ಕೆನ್ನೆ, ತೀಕ್ಷಣವಾದ ಚುರುಕಾದ 
ಕಣ್ಣುಗಳು, ವಿಶಾಲವಾದ ಎದೆ, ಅಜಾನುಬಾಹು, ಹತ್ತಿರ ಹತ್ತಿರ ಆರು ಅಡಿ ಎತ್ತರ, ಕೆಂಪು 
ಮಿಶ್ರಿತ ಬಿಳಿ ಬಣ್ಣ ಕಾಲಿಗೆ ಗಾಂಧಿಯನ್‌ ಚಪ್ಪಲಿ, ಶುಭ್ರವಾದ ಖಾದಿ ಕಚ್ಬೆಪಂಚಿ, ಖಾದಿ ಬಿಳಿ 
ರೌಂಡ್‌ನೆಕ್‌ ಅಂಗಿ, ಮೊಣಕಾಲು ಕೆಳಗಿನವರೆಗೆ ಇಳಿಬಿದ್ದ ಕ್ಲೋಸ್‌ ಕಾಲರ್‌ ಕೋಟು, 
ಮೂರ್ತಿಗೆ ಕಳಶವಿಟ್ಟಂತೆ ತಲೆಯ ಮೇಲೆ ಕಾಂಜೈಿಸ್‌ ಗುರುತಾದ ಶುಭ್ರ ಧವಳ ಕಾಂಗೆಸ್‌ 
ಟೋಪಿ. ಅಡಿಯಿಂದ ಮುಡಿವರೆಗೆ ಅಪ್ಪಟ ಖಾದಿಧಾರಿ. ಗಾಂಧೀಜಿಯವರ ಮೂಸೆಯಿಂದ 
ಮೂಡಿ ಬಂದ ಗಾಂಧಿವಾದಿ. ಮೊದಲಿಂದ ಕೊನೆಯವರೆಗೆ ಅಪ್ಪಟ ಕಾಂಗೈೆಸ್‌ವಾದಿ. 


ಕೆಂಪಗೆ ಎತ್ತರವಾಗಿ ಬೆಳದಿದ್ದ ಹೆಚ್‌ .ಎಂ.ಸಿ. ಹೊರನೋಟಕ್ಕೆ ಅತ್ಯಂತ ಗಂಭೀರ, 
ನಿಷ್ಠುರವಾದಿ, ನಿರ್ಧಾಕ್ಷೀ್ಯ ಪ್ರವೃತಿಯ, ಹಠಮಾರಿ ಸ್ವಭಾವದ ವ್ಯಕ್ತಿ. ಆದರೆ ಅಂತರಂಗಿಕವಾಗಿ 
ತದ್ದಿರುದ್ಧ. ಕಷ್ಟದಲ್ಲಿರುವವರನ್ನು ಕಂಡರೆ ಮರುಕ, ಅದು ಕೇವಲ ತೋರಿಕೆಯ 
ಮರುಕವಾಗಿರಲಿಲ್ಲ ಸಹಾಯ ಹಸ್ತದಿಂದ ಕೂಡಿದ ಮರುಕ. ಅಸಹಾಯಕರಲ್ಲಿ ಅಪಾರವಾದ 
ಕರುಣೆ. ಮಾನವೀಯ ಮೌಲ್ಯಗಳನ್ನು ಹೊಂದಿದ್ದ ಮನುಷ್ಯ. ಮಾನವೀಯ ಗುಣಗಳ ಜೊತೆಗೆ 
ನಿರ್ಲಪ್ತ ಸ್ವಭಾವ ಬೇರೆ. ಉದಾ: ಹೆಚ್‌ .ಸಿದ್ಧವೀರಪ್ಪನವರು ಇವರ ಜೊತೆಯಲ್ಲಿಯೇ ಇವರ 
ಪಕ್ಷದಲ್ಲಿಯೇ ಸಚಿವರಾಗಿದ್ದ ಪ್ರಭಾವೀ ವ್ಯಕ್ತಿ, ಸಹೋದ್ಯೋಗಿ. ಸದನದಲ್ಲಿ ಸಚಿವ ಸಂಪುಟದಲ್ಲಿ 
ಸಮ-ಸಮನಾಗಿ ಮಾತನಾಡುತ್ತಿದ್ದ ಒಮ್ಮೊಮ್ಮೆ ಪರಸ್ಪರ ವಿರುದ್ಧವಾಗಿ ನಿಲುತ್ತಿದ್ದ ಪ್ರಭಾವಿ 
ಮಂತ್ರಿಗಳು. ಅಂಥ ಸಿದ್ಧವೀರಪ್ಪನವರು ಒಮ್ಮೆ ಮೈಸೂರಿನಿಂದ ಬೆಂಗಳೂರಿಗೆ ಬರುತ್ತಿರುವಾಗ 
ದಾರಿಯಲ್ಲಿ ಕಾರು ಕೆಟ್ಟು ನಿಂತಿತು. ಡ್ರೈವರ್‌ ರಿಪೇರಿ ಮಾಡಲು ಸತತ ಪ್ರಯತ್ನ ಮಾಡುತ್ತಿದ್ದ 
ಆದರೆ ಕಾರು ಸರಿಹೋಗುವ ಲಕ್ಷಣಗಳು ಕಂಡು ಬರುತ್ತಿರಲಿಲ್ಲ. ಅದೇ ಸಮಯಕ್ಕೆ ಹಿಂದಿನಿಂದ 
ಬಂದ ಚೆನ್ನಬಸಪ್ಪನವರು ತಮ್ಮ ಕಾರನ್ನು ನಿಲ್ಲಿಸಿ ಆ ಕಾರು ರಿಪೇರಿ ಮಾಡುವಂತೆ ತಮ್ಮ 
ಡ್ರೈವರ್‌ಗೆ ಹೇಳಿ ಕಳುಹಿಸುತ್ತಾರೆ. ಡ್ರೈವರ್‌ ಕಾರಿಂದ ಇಳಿದು ಹೋಗಿ ಸಿದ್ಧವೀರಪ್ಪನವರ 
ಕಾರನ್ನು ರಿಪೇರಿ ಮಾಡಿ ಬಂದು ಕಾರಲ್ಲಿ ಕುಳಿತಾಗ ಚನ್ನಬಸಪುನವರು ಸಹೋದ್ಯೋಗಿ 
ಸಚಿವರೊಂದಿಗೆ ಯಾವ ಮಾತನ್ನೂ ಆಡದೆ ಅಲ್ಲಿಂದ ಹೊರಟುಬಿಡುತ್ತಾರೆ. ಇದನ್ನು ಕಂಡ 
ಸಿದ್ಧವೀರಪ್ಪನವರು “ಇವರೆಂಥ ವಿಲಕ್ಷಣ ವ್ಯಕ್ತಿ. ನನಗೆ ಇಂಥ ಸಹಾಯ ಮಾಡಿದ್ದಾರೆ. ನಾನು 
ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲೂ ಅವಕಾಶ ಕೊಡದೆ ಮಾತೂ ಆಡದೆ ಹೊರಟುಬಿಟ್ಟರಲ್ಲಾ! 
ಎಂಥ ನಿಷ್ಠುರ ನಿರ್ದಾಕ್ಷಿಣ್ಯ ಪ್ರವೃತ್ತಿ, ನಿರ್ಲಿಪ್ತ ಸ್ವಭಾವ?” ಎಂದರಂತೆ ಬೇರೆ ಯಾರಾದರೂ 
ಆಗಿದ್ದಿದ್ದರೆ ನಾನು ಮಾಡಿದ್ದು ಎಷ್ಟು ಎಷ್ಟು ದೊಡ್ಡ ಸಹಾಯ ಎಂದು ಬೀಗಿ ಅವರು ಹೇಳುವ 
ಕೃತಜ್ಞತೆಗಳನ್ನು ಸ್ಟೀಕರಿಸಿ, ಅಷ್ಟಕ್ಕೇ ನಿಲ್ಲದೆ ವಿಧಾನ ಸೌಧದಲ್ಲೆಲ್ಲ ಹೇಳಿಕೊಂಡು ಬರುತ್ತಿದ್ದರೋ 
ಏನೋ? ಆದರೆ ಚನ್ನಬಸಪ್ಪನವರ ಬಾಹ್ಯಾಭ್ಯಂತರ ಪ್ರವೃತ್ತಿಗಳು ಹೇಗಿದ್ದವು ಎಂಬುದನ್ನು 
ಇಂಥದಲ್ಲಿ ಸ್ಪಷ್ಟವಾಗಿ ಗುರುತಿಸಬಹುದು. 


42 ಹೆಚ್‌.ಎಂ. ಚನ್ನಬಸಪ್ಪ 


ಅಪ್ಪಟ ಗಾಂಧೀವಾದಿಯಾದ ಹೆಚ್‌.ಎಂ.ಸಿ. ಗ್ರಾಮೀಣಾಭಿವೃದ್ಧಿಯ ಕನಸು ಕಂಡು 
ಅದನ್ನು ನನಸಾಗಿಸಿದ್ದರು. ಬಡವರ ತುಳಿತಕ್ಕೊಳಗಾದವರ ಅದರಲ್ಲೂ ರೈತಾಪಿ ವರ್ಗದವರ 
ಕಷ್ಟ-ಕಾರ್ಪಣ್ಯಗಳನ್ನು ನೀಗಿ ಬಡವರ ಬಂಧು ಎನಿಸಿಕೊಂಡವರು. ಪಟ್ಟಣ-ನಗರ ವಾಸಿಗರ 
ತೊಂದರೆಗಳನ್ನೂ ನಿವಾರಿಸಿದ ವ್ಯಕ್ತಿ. ಒಟ್ಟಾರೆ ನಾಡಿನ ಸರ್ವತೋಮುಖವಾದ ಏಳಿಗೆಗಾಗಿ 
ಅಹರ್ನಿಶಿ ದುಡಿದು ನಾಡಿನ ಅಭಿವೃದ್ಧಿಯನ್ನು ಸಾಧಿಸಿದ ಹರಿಕಾರ, ಸದನದಲ್ಲಿ ನಡೆಯುತ್ತಿದ್ದ 
ನಾಡಿನ ಅಭಿವೃದ್ದಿಯ ಬಗ್ಗೆ ಚರ್ಚಿಸುತ್ತಿದ್ದ ವಿಷಯದಲ್ಲಿ ನೇರವಾಗಿ ವಿಷಯಕ್ಕೆ ಪ್ರವೇಶಿಸಿ, 
ಸದನದ ಸಮಯವನ್ನು ವ್ಯರ್ಥವಾಗಿಸದೆ ಅರ್ಥಪೂರ್ಣವಾಗಿ ಚರ್ಚಿಸುವುದರಲ್ಲಿ 
ಮಗ್ಗರಾಗಿರುತ್ತಿದ್ದುದಲ್ಲದೆ ಇಡೀ ಸದನ ಸಂಪೂರ್ಣವಾಗಿ ಚರ್ಚಿಸುತ್ತಿದ್ದ ವಿಷಯದಲ್ಲಿ ಮಾತ್ರ 
ತೊಡಗುವಂತೆ ಮಾಡುತ್ತಿದ್ದ ಹಿರಿಯ ಪ್ರತಿಭಾನ್ನಿತ ಸಂಸದೀಯ ಪಟು, ಹಿಡಿದ ಕೆಲಸವನ್ನು 
ಅದು ಎಷ್ಟೇ ಕಠಿಣವಾಗಿರಲಿ ಅಡ್ಡಿ ಆತಂಕಗಳಿಂದ ಕೂಡಿರಲಿ ಅವೆಲ್ಲವನ್ನೂ ನಿವಾರಿಸಿಕೊಂಡು 
ಕ್ಲುಪ್ತ ಕಾಲದಲ್ಲಿ ಹಿಡಿದ ಪಟ್ಟು ಬಿಡದೆ ಆ ಕೆಲಸವನ್ನು ಮಾಡಿ ಮುಗಿಸುತ್ತಿದ್ದ ಛಲವಾದಿ. ಸತ್ಯ, 
ನ್ಯಾಯ, ಧರ್ಮ, ಪ್ರಾಮಾಣಿಕತೆಗಳಿಂದ ರಾಜಕೀಯ ಬದುಕನ್ನು ಪವಿತ್ರವಾಗಿಸಬಹುದು, 
ರಾಜಕೀಯದಲ್ಲಿಯೂ ಪ್ರಮಾಣಿಕವಾಗಿ ಕಾರ್ಯ ನಿರ್ವಹಿಸಬಹುದು ಎಂಬುದನ್ನು ತಾವು 
ಬದುಕಿ ತೋರಿಸಿದ ಪ್ರಾಮಾಣಿಕ ವ್ಯಕ್ತಿ. ಸಾರ್ವಜನಿಕರ ಹಿತ ಕಾಯಬೇಕೆಂದೇ ಸಾರ್ವಜನಿಕ 
ಬದುಕಿನಲ್ಲಿ ಗುರುತಿಸಿಕೊಂಡು ಸಾರ್ವಜನಿಕರ ಒಳಿತಿಗಾಗಿಯೇ ತಮನ್ನು ಸಮರ್ಪಿಸಿಕೊಂಡು 
ಮಿಂದೆದ್ದ ನಿಷ್ಣುರ ಸತ್ಯವಾದಿ. 

ಸಮಯವನ್ನು ವ್ಯರ್ಥವಾಗಿ ಕಳೆಯದೆ, ಸಮಯವನ್ನು ಬಂಗಾರವೆಂದು ಭಾವಿಸಿ, ಸಮಯಕ್ಕೆ 
ಬೆಲೆಕೊಟ್ಟು, ನಿರ್ಧಿಷ್ಟ ಅವಧಿಯೊಳಗೆ ಹಮಿಶೊಂಡಿದ್ದ ಕಾರ್ಯಗಳನ್ನು ಪೂರೈಸಿ ನಾಡಿನ 
ಅಭಿವೃದ್ಧಿಯನ್ನು ಸಾಧಿಸಿ, ರಾಜ್ಯದ ಆಡಳಿತದಲ್ಲಿ ತನ್ನ ಛಾಪು ಒತ್ತಿ, ನೀರಾವರಿ ಕ್ಷೇತ್ರದಲ್ಲಿ 
ಅದ್ಭುತವಾದ ಸಾಧನಿ ಮಾಡಿ ಅಂತರ ರಾಜ್ಯ ನೀರಿನ ಹಂಚಿಕೆಯಲ್ಲಿ ಅನುಕರಣೀಯವಾದ 
ತಳಹದಿ ಹಾಕಿ ನಾಡಿನ ಹಿತ ಕಾಪಾಡಿದ ನೀರಾವರಿ ರೂವಾರಿ. ಸದನದಲ್ಲಿ ಸತ್ಸಂಪ್ರದಾಯಗಳನ್ನು 
ಹುಟ್ಟುಹಾಕಿದ ಹಿರಿಯ ಪ್ರತಿಭಾವಂತ ಸಂಸದೀಯ ಪಟು. ಇಂದು ನಾಡಿನ ವಿವಿಧ ಇಲಾಖೆಗಳಲ್ಲಿ 
ಏನೇನು ನಡೆಯುತಿದೆ ಅದನ್ನೆಲ್ಲ ಹಿಂದೆಯೇ ಭವಿಷ್ಯವೆಂಬಂತೆ ನುಡಿದ ಅನುಭವೀ ದೂರದರ್ಶಿ 
ಹರಿಕಾರ. ಅಷ್ಟರಮಟ್ಟಿಗೆ ನಾಡಿನ ಸಮಸ್ಯೆಗಳನ್ನು ಅವುಗಳ ಪರಿಹಾರೋಪಾಯಗಳನ್ನು ಅರಿತು 
ಕಂಡುಕೊಂಡಿದ್ದ ಮುತ್ತದ್ದಿ ಹೀಗೆ ಎಂಭತ್ತು ವರ್ಷಗಳ ಸಾರ್ಥಕ ಬದುಕು ನಡೆಸಿದ ಪುಣ್ಯಜೀವಿ 
ಧನ್ಯತೆ ಕಂಡ ವ್ಯಕ್ತಿ ಹೆಚ್‌.ಎಂ.ಚನ್ನಬಸಪ್ಪನವರು. 


ಭಾಗ - ಎರಡು 
ಶಾಸನ ಸಭೆಯಲ್ಲಿ ಹೆಚ್‌.ಎಂ. ಚನ್ನಬಸಹ್ನನವರು 


ಪ್ರತಿಭಾವಂತ ಸೆಂಸದೀಯ ಪಟು 45 


ಭಾಗ - ೨ 
ಶಾಸನ ಸಭೆಯಲ್ಲಿ ಹೆಚ್‌.ಎಂ. ಚೆನ್ನಬಸಪ್ಪನವರು 


ಸದನ ನಾಡಿನ ಜನತೆಯ ನಾಡಿ. ನಾಡಿನ ಜನರ ಭಾವನೆಗಳಿಗೆ, ಅಗತ್ಯಗಳಿಗೆ ಮಿಡಿವ 
ಸ್ಪಂದಿಸುವ ದಿವ್ಯ ದೇವಾಲಯ. ಜನ ಪ್ರತಿನಿಧಿಗಳು ಒಟ್ಟಿಗೆ ಕಲೆತು ಪ್ರಜಾಹಿತ ಚಿಂತನೆ 
ಮಾಡುವ ಪ್ರಜಾಪ್ರಭುತ್ವದ ವೇದಿಕೆ. ಅದು ಅಪವಿತ್ರವಾಗಬಾರದು, ಅದರ ಸಮಯ 
ವ್ಯರ್ಥವಾಗಬಾರದು, ಉದ್ದೇಶ ಈಡೇರಬೇಕು, ಜನಹಿತಕಾರ್ಯ ಸಾಧಿತವಾಗಬೇಕೆಂಬ 
ಆಶಯವುಳ್ಳದ್ದು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕರೆಯುವ ವಿಧಾನ ಸಭೆಯಲ್ಲಿ 
ನಡೆಯುವ ಚರ್ಚೆಯಲ್ಲಿ ಕೇವಲ ಸೆಕೆನ್‌ಗಳನ್ನು ಓದುವುದರಲ್ಲಿಯೇ ಲಭ್ಯವಾಗಿರುವ ಅಮೂಲ್ಯ 
ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು. ಸಮಯದ ಬೆಲೆಯನ್ನರಿತು ಉದ್ದೇಶಿತ 
ವಿಷಯಗಳನ್ನು ಕುರಿತು ನೇರವಾಗಿ ಚರ್ಚಿಸಬೇಕು, ಕೂಲಂಕಷವಾದ ಪರಿಶೀಲನೆ ಮಾಡಬೇಕು. 
ವಿಷಯದ ಗಾಂಭೀರ್ಯವನ್ನು ಅರ್ಥಮಾಡಿಕೊಂಡು ವಿಷಯದ ಬಗ್ಗೆ ತಲಸ್ಪರ್ಶಿಯಾದ ಚರ್ಚಿ 
ನಡೆಸಿ, ಉಂಟಾಗಬಹುದಾದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಜನಪರ ಕಾರ್ಯಗಳನ್ನು 
ಆಗುಮಾಡಬೇಕು ಎಂಬುದು ಸದನದಲ್ಲಿ ನಡೆಯುವ ಚರ್ಚೆಗಳ ಉದ್ದೇಶ. 

ಚಿನ್ನಬಸಷ್ಟನವರು ಸಮಯಕ್ಕೆ ಹೆಚ್ಚು ಬೆಲೆ ಕೊಡುತಿದ್ದವರು. ಹಾಗಾಗಿ ಸಬೆಯಲ್ಲಿ, 
ಸದನದಲ್ಲಿ ನಡೆಯುವ ಚರ್ಚೆಗಳು ನೇರವಾಗಿ ಉದ್ದೇಶಿತ ವಿಷಯಗಳ ಬಗ್ಗೆ ತಲಸ್ಪರ್ಶಿಯಾದ 
ಚರ್ಚಿ ನಡೆಯಬೇಕು. ನಡೆದ ಚರ್ಚಿ ಜನತೆಯ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನಾಡಿನ 
ಅಭಿವೃದ್ಧಿಯಲ್ಲಿ ಸಹಕಾರಿಗಳಾಗಿರಬೇಕು ಎಂದು ಕೇವಲ ದೇಶೋನ್ನತಿಯನ್ನು ಮಾತ್ರ 
ದೃಷ್ಟಿಯಲ್ಲಿಟ್ಟುಕೊಂಡು ಮಾತನಾಡುತ್ತಿದ್ದರು. ಚಂಗಲರಾಯ ರೆಡ್ಡಿಯವರು ಮುಖ್ಯ 
ಮಂತ್ರಿಗಳಾಗಿದ್ದು, ಹೆಚ್‌. ಸಿದ್ದಯ್ಯನವರು ಅಧ್ಯಕ್ಷರಾಗಿದ್ದಾಗ 4.9.1950ರಂದು ಸದನದಲ್ಲಿ 
ನಡೆಯುತಿದ್ದ ಚರ್ಚೆಯಲ್ಲಿ ಚರ್ಚೆ ಪೇಲವವಾಗಿ ದಾರಿ ತಪುತ್ರಿದ್ದಾಗ ಚನ್ನಬಸಪ್ಪನವರು ಎದ್ದು 
ನಿಂತು - "Sir, | rise a point of order the time of the House cannot be wasted 
in reading on sections” ಎಂದು 1950ರಷ್ಟು ಹಿಂದೆಯೇ ಅವರು ಹೇಳಿದ ಮಾತು, 
ಸದನ, ಸದನದಲ್ಲಿ ನಡೆಯುವ ಚರ್ಚೆಗಳು ಮತ್ತು ಅವುಗಳ ಉದ್ದೇಶಗಳ ಬಗ್ಗೆ ಅವರಿಗಿದ್ದ 
ಗೌರವ ಭಾವನೆ, ಸಮಯ ಪ್ರಜ್ಞೆ. ಒಂದು ಕಡೆಯಾದರೆ, ಕೀವಲ ಚರ್ಚಿಗಿಂತ ನಾಡಿನ ಅಭಿವೃದ್ಧಿಯ 
ಬಗೆಗೆ ಅವರಿಗಿದ್ದ ಕಾಳಜಿ ಎಂಥದು ಎಂಬುದನ್ನು ಅರಿತುಕೊಳ್ಳಬಹುದು. 

ಸದನದಲ್ಲಿ ವಿಷಯ ಮಂಡನೆಯ ವಿಷಯದಲ್ಲಿಯೂ ಕಾಲಮಿತಿ ಮುಖ್ಯ ಎಂಬುದನ್ನು 
ಪ್ರತಿಪಾದಿಸುತ್ತಿದ್ದರು. ಮಂಡಿಸಬೇಕೆಂದಿರುವ ವಿಷಯದ ಪೂರ್ಣ ಅರಿವು ಸದಸ್ಕರಿಗಿರಬೇಕು. 
ಹಾಗಿದ್ದಾಗ ಸಂಕ್ಷಿಪ್ತವಾಗಿ ಆದರೆ ಸಮಗ್ರವಾಗಿ ಕ್ಲುಪ್ತವಾದ ಕಾಲದಲ್ಲಿ ಮಂಡಿಸುವುದು ಸಾಧ್ಯ. 
ಆದುದರಿಂದ ವಿಷಯ ಮಂಡಿಸುವವರಿಗೆ ಕಾಲಮಿತಿ ಹಾಕುವುದು ಒಳ್ಳೆಯದು. ಇದರಿಂದ 
ಸೂಕ್ತ ರೀತಿಯಲ್ಲಿ ವಿಷಯ ಮಂಡನೆಯೂ ಆಗುತ್ತದೆ, ಅದರ ಬಗ್ಗೆ ತಲಸ್ಪರ್ಶಿಯಾದ ಚರ್ಚೆ 


46 ಹೆಚ್‌.ಎಂ. ಚನ್ನಬಸಪ್ಪ 


ನಡೆಯಲೂ ಸಾಧ್ಯವಾಗುತ್ತದೆ ಎಂದು ನಂಬಿದ್ದರು ಮಾತ್ರವಲ್ಲ, ಅದನ್ನು ಸದನದಲ್ಲಿ ಸಭಾಧ್ಯಕ್ಷರಿಗೆ 
ಮಾತ್ರವಲ್ಲ ಇತರ ಸದಸ್ಯರಿಗೂ, ವಿಶೇಷವಾಗಿ ವಿಷಯ ಮಂಡನೆ ಮಾಡುವವರಿಗೂ ಮೇಲಿಂದ 
ಮೇಲೆ ಹೇಳುತ್ತಿದ್ದರು. ತಾವೂ ಅದರಂತೆ ನಡೆದುಕೊಳ್ಳುತ್ತಿದ್ದರು. ಹೆಚ್‌.ಎಂ.ಸಿ. ಅವರು 
ನೀಡುತ್ತಿದ್ದ ಇಂಥ ಸಲಹೆ-ಸೂಚನೆಗಳು ಸರ್ವಾನುಮತದಿಂದ ಅಂಗೀಕಾರವಾಗುತಿದ್ದವು. ಇದಕ್ಕೆ 
31.8.50 ರಂದು ಸದನದಲ್ಲಿ ನಡೆದ ಚರ್ಚೆಗಳೇ ಸಾಕ್ಷಿ. ಶ್ರೀಯುತರು ತಮಗೆ ಕೊಟ್ಟ ಕಾಲವನ್ನು 
ಅರ್ಥಪೂರ್ಣವಾಗಿ ಉಪಯೋಗಿಸಿಕೊಳ್ಳುತ್ತಿದ್ದುದು, ಉಳಿದಂತೆ ಇತರ ಸದಸ್ಯರು 
ಮಾತನಾಡಲು, ಚರ್ಚಿಸಲು ಅನುವು ಮಾಡಿಕೊಡುತಿದ್ದುದು ಅವರ ಆಂತರಿಕ ಮಾನಸಿಕ 
ಶಿಸ್ತಿನ ಸಂಕೇತ. 


ಆರ್ಥಿಕ ಭದ್ರತೆಯ ದೃಷ್ಟಿಯಿಂದ ಜಿಲ್ಲೆಗಳ ಸಂಖ್ಯೆಯನ್ನು ಹೆಚ್ಚು ಮಾಡುವುದು ಸರಿಯಲ್ಲ 
ಎಂಬುದನ್ನು 22-3-1952ರಂದು ಸದನದಲ್ಲಿ ಮಂಡಿಸಿ ನಡೆಸಿದ ಚರ್ಚೆಯ ವಿಧಾನವನ್ನು 
ಗಮನಿಸಬಹುದು. D.M. Siddaiah: "It is not Administratively economical to 
reduce the number of Districts?" H. Siddaiah, | cannot accept it." ಅದಕ್ಕೆ 
ಹೆಚ್‌.ಎಂ.ಸಿ ಅವರು "Are Government aware that the time is ripe for 
enforcing economy measures of this kind?" ಹೆಚ್‌.ಎಂ.ಸಿ. ಅವರು 
ಪ್ರಶ್ನಾರ್ಥಕವಾಗಿ ಸಂಕ್ಷಿಪವಾಗಿ, ಆದರೆ ಸಮಗ್ರವಾಗಿ ಹೇಳಿದ ಈ ಮಾತು ಆರ್ಥಿಕ 
ತೊಂದರೆಯನ್ನನುಭವಿಸುತ್ತಿದ್ದ ಸರ್ಕಾರಕ್ಕೆ ಆಡಳಿತ ನಡೆಸುವಾಗ ಪ್ರಭಾವಗಳಿಗೆ ಬಗ್ಗದೆ, 
ತೊಂದರೆಗಳಿಗೆ ಜಗ್ಗದೆ ಹೇಗೆ ದಿಟ್ಟ ನಿಲವನ್ನು ತಳೆಯಬೇಕೆಂಬುದನ್ನು ಮಾರ್ಮಿಕವಾಗಿ 
ತಿಳಿಸುವುದು ಅವರ ಪಕ್ಷಗೊಂಡಿದ್ದ ಆಡಳಿತ ಜ್ಞಾನಕ್ಕೆ ಸಾಕ್ಷಿ. 

ಹೆಚ್‌.ಎಂ.ಸಿ. ಅವರು ಲೋಕೋಪಯೋಗಿ ಮತ್ತು ವಿದ್ಯುಚ್ಛಕ್ತಿ ಮಂತ್ರಿಗಳಾಗಿದ್ದಾಗ, 
ಎಸ್‌.ಆರ್‌. ಕಂಠಿ ಅವರು ಸಭಾಧ್ಯಕ್ಷರಾಗಿದ್ದಾಗ 19-11-1958ರಿಂದ ಆರಂಭವಾದ ಚರ್ಚೆ 
14ನೇ ದಿನದಂದು ನಡೆಯುತ್ತಿದ್ದ ಚರ್ಚೆ ಕಾನೂನು ಇಂದಿನಿಂದಲೇ ಜಾರಿಗೆ ಬಂದಿದೆ ಎಂದಾಗ 
ಬಂದ ಪ್ರಶ್ನೆಗಳಿಗೆ ಕೊಟ್ಟ ಉತ್ತರಗಳು ಸಂಕ್ಷಿಪ್ತವಾಗಿದ್ದವು. ಕೇಳುವ ಪ್ರಶ್ನೆಗಳು 
ಸಂಕ್ಷಿಪ್ತವಾಗಿರಬೇಕೆಂದು ತಾಕೀತು ಮಾಡಿದ್ದರು. ಅದರಂತೆಯೇ ಪ್ರಶ್ನೋತ್ತರಗಳೆರಡೂ 
ಸಂಕ್ತಿಪ್ತವಾಗಿದ್ದವು. ಕೇಳಿದ ಪ್ರಶ್ನೆಗೆ ಚುಟುಕು ಉತ್ತರ ೩) Yes. Rs. 138 lakhs c) 20,000 
೩೦೪s ಶೋರಾಪುರ ವಿ. ಕುಮಾರನಾಯಕ್‌ ಕೇಳಿದ ಪ್ರಶ್ನೆಗಳಿಗೆ 4) yes 6) The project 
(ಬೆಣ್ಣೆತೊರೆ) has not been included in the second five year plan. ಕಾರಣ ಕೇಳಿದ್ದಕ್ಕೆ 
- "The reasons are that it is not remunerative. The return is only 9 per 
cent and that important villages like mahagaon village will be submerged 
andthatthe submersion is disproportionate to the area that comes under 
irrigation. These are some of the important reasons for not including it in 
the said plan as disclosed from the records. 


ಪ್ರತಿಭಾವಂತ ಸಂಸದೀಯ ಪಟು 47 


ಈ ಯೋಜನೆಗೆ 21-9-1949ರಲ್ಲಿ ಎಸ್ಪಿಮೇಟ್‌ ಮಾಡಲಾಗಿತ್ತು. ಮಹಗಾಂ ಹಳ್ಳಿಯ 
ಕೆಳಭಾಗವೇ ಈ ಯೋಜನೆಗೆ ಸೂಕ್ತ ಎಂಬುದನ್ನು ಆಧಾರ ಸಹಿತವಾಗಿ ವಿವರಿಸಿದ್ದಾರೆ. ಆದರ 
ವಿವರ ಹೀಗಿದೆ. "“॥ is not possible. Investigations have been made and 
they disclose that above Gurwadi village no site is possible, because 
the space is very little and below gurwadi and mahagaon village. The 
river takes a circutous course and passes through ghal. By means ofa 
channel it will have to be taken through several miles without any irrigable 
area and therefore unremunerative and therefore a site has to be 
selected between mahagaon village and Bennur. Three sites have been 
investigated 1. Near mahagaon, 2. near siradan and 3. near matki- 
Near sirdan the site was examined and found to be unsuitable because 
it will submerge Humnabad and Gulbarga Road and therefore of all the 
three sites that have been investigated the one below mahagaon village 
is considered to be most suitable and the best." 

ಸದನದಲ್ಲಿ ಹೆಚ್‌.ಎಂ.ಸಿ ಅವರು ನೀಡಿರುವ ಈ ಹೇಳಿಕೆ ಸಂಕ್ಷಿಪುವಾಗಿದೆ, ತಿಳಿಸಬೇಕಾಗಿದ್ದ 
ಅಂಶಗಳನ್ನೊಳಗೊಂಡು ಸಮಗ್ರವಾಗಿದೆ. ಪ್ರಶ್ನೆ ಕೇಳಿದವರಿಗೆ ಸೂಕ್ತ ಉತ್ತರ ತೃಪ್ತಿಕರವಾಗಿ 
ಸಿಕ್ಕಿದೆ. ಉತ್ತರ ಅತ್ಯಂತ ಅರ್ಥಪೂರ್ಣವಾಗಿ, ಜವಾಬ್ದಾರಿಯುತವಾಗಿದೆ. ಉತ್ತರ ಕೊಡುವ 
ಮುನ್ನ ಉದ್ಭವಿಸಬಹುದಾದ ಪ್ರಶ್ನೆಗಳನ್ನು ಮನಗಂಡು ಅವುಗಳಿಗೆ ತೃಪ್ತಿಕರವಾದ ಉತ್ತರ 
ಕೊಡಲೆಂದು ಅವರು ಮಾಡಿಕೊಂಡು ಬಂದಿದ್ದ ಸಿದ್ಧತೆ, ಹೋಂ ವರ್ಕ್‌ ಮೆಚ್ಚತಕ್ಕದ್ದಾಗಿದೆ. 
ಪ್ರಶ್ನೆ ಕೇಳುವ ಉತ್ತರ ನೀಡಬೇಕಾಗುವ ಇತರ ಸದಸ್ಯರಿಗೆ ಕೈಪಿಡಿಯಂತಿದೆ. ಸದನದ ಸಮಯ, 
ಸಾರ್ಥಕ ಚರ್ಚೆ, ಸೂಕ್ತ ಉತ್ತರ, ಮಾಡಿರುವ ಮಾಡಬೇಕಾಗಿರುವ ಕೆಲಸಕ್ಕೆ ಮಾರ್ಗ 
ಸೂಚಿಯಾಗಿದೆ. 


48 ಹೆಚ್‌.ಎಂ. ಚನ್ನಬಸಪ್ಪ 


ಸೇವಾ ವಿಲೀನೀಕರಣ ಮತ್ತು ಆಹಾರ ನೀತಿ ಕುರಿತ ಚರ್ಚೆ * 


ಶ್ರೀಮಾನ್‌ ಮಹಾರಾಜರವರು ನೆನ್ನೆಯ ದಿನ ಮಾಡಿದ ಭಾಷಣಕ್ಕಾಗಿ ವಂದನಾರ್ಪಣೆ 
ಸೂಚಿಸತಕ್ಕ ನಿರ್ಣಯವನ್ನು ಸಮರ್ಥಿಸುತ್ತ ನಾಲ್ಕು ಮಾತುಗಳನ್ನು ಹೇಳಬೇಕೆಂದು ಅಪೇಕ್ಷಿ 
ಪಡುತ್ತೇನೆ. ಶ್ರೀಮಾನ್‌ ಮಹಾರಾಜರವರು ಪ್ರಚುರಪಡಿಸಿರತಕ್ಕ ಅಂಶಗಳಲ್ಲಿ ನಮಗೆ 
ಸಂಬಂಧಪಟ್ಟಂತೆ ಬಹು ಮುಖ್ಯವಾಗಿ ಎರಡು ಅಂಶಗಳು ಎದ್ದು ಕಾಣುತ್ತವೆ. ಮತ್ತು ಆ 
ವಿಚಾರಗಳ ಮೇಲೆ ಬಹಳ ಹೆಚ್ಚನ ಚರ್ಚೆ ಕೂಡ ಈ ಸಭೆಯಲ್ಲಿ ಆಗುತ್ತಾ ಇದೆ. ಇದುವರೆಗೂ 
ಭಾಷಣ ಮಾಡಿದಂಥವರು ಕೇವಲ ವಾಗ್ದಿವಾದ ಮಾಡಿ ಘರ್ಷಣೆ ಮಾಡತಕ್ಕ ರೀತಿಯಲ್ಲಿ 
ಕೆಲವು ಮಾತುಗಳನ್ನು ಆಡಿದರೇ ವಿನಾ ವಾಸ್ತವಾಂಶಗಳನ್ನು ಹಿಡಿದು ದೇಶದ ಅಭಿವೃದ್ದಿಯನ್ನು 
ದೃಷ್ಟಿಯಲ್ಲಿಟ್ಟುಕೊಂಡು ಕಾರ್ಯ ನೆರವೇರತಕ್ಕ ರೀತಿಯಲ್ಲಿ ಮಾತನಾಡಿದ್ದು ಅಷ್ಟಾಗಿ ಎದ್ದು 
ಕಂಡು ಬರಲಿಲ್ಲ. ಅದರಲ್ಲಿ ಶ್ರೀ ಗುಂಡಪ್ಪಗೌಡರು ಬಹಳ ಅಮೋಘವಾದ ಸಲಹೆಗಳನ್ನು 
ಕೊಟ್ಟರು. ಜನಾಬ್‌ ಮಹಮದ್‌ ಇಮಾಂರವರು ಅನೇಕ ವಿಷಯಗಳನ್ನು ಪ್ರಸ್ತಾಪಿಸುತ್ತಾ 
ಅನೇಕ ಟೀಕೆಗಳನ್ನು ಮಾಡಿದರು. ಅವುಗಳ ಜೊತೆಗೆ ಸಮರ್ಪಕವಾದ ರೀತಿಯಲ್ಲಿ ಸಲಹೆಗಳನ್ನು 
ಸಹ ಕೊಟ್ಟಿದ್ದರೆ ಬಹಳ ಚನ್ನಾಗಿರುತ್ತಿತ್ತು. ಮುಖ್ಯವಾಗಿ ನನ್ನ ಗಮನ ಸೆಳೆದಿರುವುದು ಎರಡು 
ವಿಷಯಗಳು. ಅವೇನೆಂದರೆ ಮೊದಲನೆಯದು ವಿಲೀನೀಕರಣದ ವಿಚಾರದಲ್ಲಿ ಸರ್ಕಾರದ 
ನೀತಿ ಹೇಗೆ ಇರಬೇಕಾಗಿತ್ತು ಎಂಬುದು. ಆ ವಿಚಾರ ಕೊಂಚಮಟ್ಟಿಗೆ ವಿಪುಲವಾಗಿ ಚರ್ಚೆಯಾಗಿದೆ. 
ಎರಡನೆಯದಾಗಿ, ದೇಶದಲ್ಲಿ ಆಹಾರದ ನೀತಿ ಯಾವ ರೀತಿ ಇದೆ ಎಂಬುದು. ಈ ವಿಚಾರದಲ್ಲಿ 
ಕೊಂಚೆ ಭಿನ್ನಾಭಿಪ್ರಾಯಗಳಿದ್ದವು. ಒಟ್ಟಿನಲ್ಲಿ ನಾವು ವಾಸ್ತವಾಂಶಗಳನ್ನು ಸರಿಯಾದ ದೃಷ್ಟಿಯಲ್ಲಿ 
ನೋಡುವುದಕ್ಕೆ ಯಾರೂ ಹಿಂತೆಗೆಯಬಾರದು. ಪ್ರಜಾಪ್ರಭುತ್ವದಲ್ಲಿ ಸರ್ಕಾರವನ್ನು ನಡೆಸತಕ್ಕವರು 
ಕೂಡ ವಾಸ್ತವಾಂಶಗಳನ್ನು ಸರಿಯಾದ ದೃಷ್ಟಿಯಲ್ಲಿ ನೋಡಿ ಅದಕ್ಕೆ ತಕ್ಕ ಪರಿಹಾರವನ್ನು ಯೋಚನೆ 
ಮಾಡತಕ್ಕವರಾಗಿರಬೇಕೇ ವಿನಾ ವಾಸ್ತವಾಂಶಗಳನ್ನು ಬದಿಗಿಟ್ಟು ಯಾವುದೋ ಒಂದು 
ಪ್ರತಿಷ್ಠೆಯನ್ನು ಪ್ರತಿಪಾದಿಸುವ ರೀತಿಯಲ್ಲಿ ಹೋಗಬಾರದು ಎಂಬುದು ಪ್ರಜಾಪ್ರಭುತ್ವದ 
ಸಿದ್ಧಾಂತ. ಅದನ್ನು ನಾನು ಹೇಳಬೇಕಾಗಿಲ್ಲ. 

ಈಗ ಇಂಡಿಯಾ ದೇಶದ ಸಂಸ್ಥೆಯೊಂದು ಇದೆ. ಅದರಲ್ಲಿ ನಮ್ಮ ನೌಕರರನ್ನು 
ಸೇರಿಸಬೇಕೆಂಬ ವಿಚಾರ ಬಹಳ ಮುಖ್ಯವಾದುದು. ಈ ಸಂಬಂಧವಾಗಿ ಈ ಸಬೆಯವರನ್ನು 
ಕೇಳಿ ಮಾಡುವುದಕ್ಕೆ ಏನು ಅಡ್ಡಿ ಆತಂಕ ಇತ್ತು ಎಂಬುದಾಗಿ ಕೆಲವರು ಕೇಳಿದರು. ನಾನೂ 
ಕೇಳಿದೆ. ಬಹಳ ಮಹತ್ವದ ವಿಷಯವಾದ ಪಕ್ಷದಲ್ಲಿ ವಿಚಾರ ಮಾಡಿ ಕೆಲಸ ಮಾಡುವುದಕ್ಕೆ 
ಸಾಧ್ಯವಿಲ್ಲ. ಇದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅನೇಕ ದೃಷ್ಟಾಂತಗಳಿವೆ. ಇಂಥಾ ಮಹತ್ತರವಾದ 
ವಿಚಾರಗಳಲ್ಲಿ ಸರ್ಕಾರದವರು ಮೊದಲೇ ಕಾರ್ಯಕ್ರಮ ಹಾಕಿಕೊಂಡು ಆಮೇಲೆ ಸಭೆಯ 
ಮುಂದಿಡುವ ಒಂದು ನೀತಿ ಕೂಡ ಇದೆ. ಅದು ಎಂಥಾ ಕಾಲ ಎಂಬುದನ್ನು ಯೋಚನೆ 


* ವಿಧಾನ ಸಭೆಯ ನಡವಳಿಕೆ ದಿನಾಂಕೆ 29ನೇ ಆಗಸ್ಟ್‌ 1950 


ಪ್ರತಿಭಾವಂತ ಸೆಂಸದೀಯ ಪಟು 49 


ಮಾಡಬೇಕು. ಕೊರಿಯಾ ಯುದ್ಧ ಪ್ರಾರಂಭವಾದಾಗ ಅಂದು ತೀರ್ಮಾನ ತೆಗೆದುಕೊಳ್ಳುವುದು 
ಜರೂರಾಗಿತ್ತು. ಆ ರೀತಿ ತೀರ್ಮಾನ ತೆಗೆದುಕೊಂಡು ಸಕ್ಕುರಿಟಿ ಕೌನ್ಸಿಲ್‌ ಮುಂದೆ ಇಟ್ಟರು. ಆ 
ರೀತಿ ಮಾಡುವುದು ಸ್ವಾಭಾವಿಕ. ವಿಲೀನೀಕರಣದ ವಿಚಾರ ಬಹಳ ವಿವೇಚನೆಯಿಂದ ಯೋಚನೆ 
ಮಾಡಬೇಕಾಗುತ್ತದೆ ಎಂಬ ವಿಷಯ ಪ್ರಪಂಚಕ್ಕೆ ಗೊತಿದೆ. ಈ ವಿಷಯದಲ್ಲಿ ಬೇಕಾದಷ್ಟು ಕೆಟ್ಟ 
ಪರಿಣಾಮವಾಗುತ್ತದೆ. ಇದನ್ನೆಲ್ಲಾ ದೃಷ್ಟಿಯಲ್ಲಿಟ್ಟುಕೊಂಡು ಇದನ್ನು ಹೊರಗೆ ಬಿಡದೆ ಒಂದು 
ನೀತಿಯನ್ನು ಪ್ರತಿಪಾದಿಸಿ ಆಮೇಲೆ ದೇಶದ ಒಂದು ಅಭಿಮತ ಪಡೆಯಬೇಕು. ನಾನೊಂದು 
ಪ್ರಶ್ನೆ ಕೇಳುತ್ತೇನೆ. ಇಂಟಗ್ರೇಷನ್‌ ಆಫ್‌ ಸರ್ವೀಸಸ್‌ನಲ್ಲಿ ಏನು ಅಂಥಾ ಪ್ರಮಾದ ಇತ್ತು? 
ಇವತ್ತು ಆಗುವುದು ನಾಳೆ ಆಗುತ್ತಿತ್ತು. ಅಂಥ ದೊಡ್ಡ ತೊಂದರೆಯೇನೂ ಇರಲಿಲ್ಲ. ಈಗ ಈ 
ಸವ್ವೀಸಸ್‌ನಲ್ಲಿ ಅತ್ವಪ್ತಿ ಅಸಮಾಧಾನ ಉಂಟಾದರೆ ಅದು ಸರ್ವೀಸ್‌ನಲ್ಲಿರತಕ್ಕೆವರಿಗೆ ಮಾತ್ರ 
ಪರಿಣಾಮವಾಗುವುದಿಲ್ಲ. ಅದನ್ನು ಯೋಚನೆ ಮಾಡಬೇಕು. ದೇಶದ ಆಡಳಿತದಲ್ಲಿ ಅಶಾಂತಿ 
ತಲೆದೋರಿದರೆ ಅದರ ಕಾರ್ಯ ನಡೆಸತಕ್ಕ ನೌಕರರಲ್ಲಿ ದಕ್ಷತೆ ಕಡಿಮೆಯಾದರೆ ದೇಶದ ಮೇಲೆ 
ಎಂತಹ ಪರಿಣಾಮವಂಟಾಗುತ್ತದೆ ಎಂಬುದನ್ನು ್ಲಿ ದೃಷ್ಟಿಯಲ್ಲಿಟ್ಟು ಕೊಳ್ಳಬೇಕು. ಎರಡನೆಯದಾಗಿ 
ಸರ್ಕಾರಿ ನೌಕರರಲ್ಲಿನೌಕರಿ ಭದ್ರತೆಯ ಭರವಸೆ, ಶಾಂತಿ, ಸಮಾಧಾನ ಇದ್ದರೆ ಸರ್ಕಾರದ ರೀತಿ 
ನೀತಿಗಳು ಸರಿಯಾಗಿ ನಡೆದುಕೊಂಡು ಹೋಗುತ್ತವೆ. ಈ ಸಂದರ್ಭದಲ್ಲಿ ನಾನು ಸರ್ಕಾರದವರಿಗೆ 
ಸಲಹೆ ಕೊಡುವುದು ಇಷ್ಟೆ: ರಾಜಕೀಯದಲ್ಲಿ ಯಾವುದೂ ಆಖ್ಸೆರು ಇಲ್ಲ. ಅನೇಕ ವೇಲೆ 
ಪರಿಸ್ಥಿತಿಗೆ ತಕ್ಕಂತೆ ನಾವು ವಿಷಯಗಳನ್ನು ಬದಲಾವಣೆ ಮಾಡುವುದು ಸ್ವಾಭಾವಿಕ. ಎಷ್ಟೋ 
ವಾವು ಮಾಡಿದ್ದೇವೆ. ತಾವು ಮಾಡಿದ್ದೀರಿ. ಕೇಂದ್ರ ಸರ್ಕಾರದವರೂ ಮಾಡಿದ್ದಾರೆ. ಒಂದು 
ತೀರ್ಮಾನ ತೆಗೆದುಕೊಳ್ಳುತ್ತಾದೆ. ಅದನ್ನು ಜಾರಿಗೆ ಕೊಟ್ಟು ಅಡ್ಡಿ ಆತಂಕಗಳು ಬಂದಾಗ ಬದಲಾವಣೆ 
ಮಾಡುತ್ತಾರೆ. ಆ ರೀತಿ ಮಾಡಿರುವ ಅನೇಕ ದೃಷ್ಟಾಂತಗಳಿವೆ. ಇದುವರೆಗೆ ಮಾತಾಡಿದವರಲ್ಲಿ 
ಕೆಲವರು ಯಾವ ರೀತಿಯಲ್ಲೇ ಆಗಲಿ ಇಂಡಿಯಾ ಸರ್ಕಾರದ ಸರ್ವೀಸಸ್‌ನಲ್ಲಿ ನಮ್ಮಸರ್ದೀಸಸ್‌ 
ವಿಲೀನೀಕರಣ ಮಾಡುವುದು ದೇಶದ ಹಿತದೃಷ್ಟಿಯಿಂದ ಸಾಧುವಾದ್ದಲ್ಲವೆಂದು ಹೇಳಿದರು. 
ಮತ್ತೆ ಇದು ಆಗಬಹುದು. ದೇಶದ ಭದ್ರತೆಗೆ ಇದು ಮುಖ್ಯವಾದದ್ದು ಎಂದು ಮತ್ತೆ ಕೆಲವರು 
ಸೂಚಿಸಿದರು. ಈ ಸಂದರ್ಭದಲ್ಲಿ ನಾನು ನನ್ನ ಅಭಿಪ್ರಾಯವನ್ನು ಸೂಚಿಸುವುದಾದರೆ ವಿಶೇಷ 
ಕೇಂದ್ರೀಕರಣದಿಂದ ದೇಶದ ಭದ್ರತೆಗೆ ಧಕ್ಕೆ ಬರುತ್ತದೆಯೋ ಏನೋ ಎಂದು ಇವತ್ತು ನನ್ನ 
ಮನಸ್ಸಿನಲ್ಲಿ ಅನ್ನಿಸುತ್ತದೆ, ದಿನೇ ದಿನೇ ದಕ್ಷತೆಯನ್ನು ಹೆಚ್ಚಿಸಬೇಕೆಂದು ಹೇಳಿ ಅಧಿಕಾರಿಗಳನ್ನೆಲ್ಲಾ 
ಕೇಂದ್ರೀಕರಿಸತಕ್ಕ ಒಂದು ರೀತಿ ನೀತಿಯನ್ನನುಸರಿಸಿ ಅವರೆಲ್ಲಾ ಒಂದು ಕಡೆಗೆ ಹೋದರೆ ದೇಶದ 
ಆಡಳಿತ ಎಷ್ಟು ಮಟ್ಟಿಗೆ ನಡೆಯುತ್ತದೆ ಎಂಬುದಕ್ಕೆ ಒಂದೆರಡು ಅಂಶಗಳು ಅನುಭವಕ್ಕೆ ಬಂದಿವೆ. 
ಈಗಾಗಲೇ ದೆಹಲಿಯಲ್ಲಿ ನಡೆಯತಕ್ಕ ಆಡಳಿತವು ಎಷ್ಟು ಶಿಸಿನಿಂದ ದಕ್ಷತೆಯಿಂದ ಕೆಲಸ ನಡೆಸುತ್ತಾ 
ಇದೆ ಎಂಬುದಕ್ಕೆ ಉದಾಹರಣೆಗಳನ್ನು ಹೇಳಿದರೆ ಬಹುಸಃ ಮನಸ್ಸಿಗೆ ನೋವಾಗಬಹುದು. 


923.209 54 CHA:1 
p 
Ud 
4; 
pe 
4 


Mg kG 


50 CS ಹೆಚ್‌.ಎಂ. ಚನ್ನಬಸಪ್ಪ 


ಬಹುಶಃ ಇದಕ್ಕೆ ಉತ್ತರವಾಗಿ "ನಿಮಗೆ ಸಂಬಂಧವಿಲ್ಲ? ಎಂದು ಹೇಳಬಹುದು. ಆದರೂ 
ತಾವು ಒಂದಂಶವನ್ನು ಗಮನಿಸಬೇಕು. ದೇಶದಲ್ಲಿ ಶಾಂತಿ ಸಮಾಧಾನಗಳನ್ನು ಕಾಪಾಡುವ 
ಡಿಸ್ಟಿಕ್ಟ್‌ ಆಫೀಸರುಗಳು ಹೀಗಾದರೆ ಏನಾಗುತ್ತದೆಂಬುದನ್ನು ಯೋಚನೆ ಮಾಡಿ. ಪಂಜಾಬಿನಿಂದ 
ಒಬ್ಬ ಪಂಜಾಬಿಯೋ ಇಲ್ಲವೇ ಬಂಗಾಳದಿಂದ ಒಬ್ಬ ಬಂಗಾಳಿಯೋ ಬಂದು "ನಿಮಲ್ಲಿ ಎಷ್ಟು 
ಭತ್ತ ಬೆಳೆಯುತ್ತದೆಂದು ಕೇಳತಕ್ಕ ಪರಿಸ್ತಿತಿ ಬರುತ್ತದೆ ಅಷ್ಟೇ', ಒಟ್ಟಿನಲ್ಲಿ ಹೇಳುವುದಾದರೆ, 
ಮಾನ್ಯ ಸದಸ್ಯರು ಕೆಲವರು ಸೂಚಿಸಿದಂತೆ ಅಧಿಕಾರಿಗಳಿಗೆ, ಸ್ಥಾನಾಭಿಮಾನ, ದೇಶವಾತ್ನಲ್ಯ 
ಇತ್ಯಾದಿ ಇತ್ಯಾದಿ ಗುಣಗಳಿರಬೇಕಾದ್ದು ಅವಶ್ಯಕ. ಅಲ್ಲದೆ ಇನ್ನು ಒಂದು ನೀವೇನು ಜರೂರು 
ಕಾರ್ಯಕ್ರಮ ತೆಗೆದುಕೊಂಡರೂ ಅದರಿಂದ ದೇಶಕ್ಕೆ ಒಳ್ಳೆಯದಾಗುವುದಾದರೆ ತೆಗೆದುಕೊಳ್ಳಿ. 
“ಲೆಜಿಸ್ಟೇಟೀವ್‌ ಅಸೆಂಬ್ಲಿ ಎನ್ನುವುದು ಸರ್ಕಾರಕ್ಕೆ ಬೆಂಬಲ ಕೊಡತಕ್ಕ ಒಂದು ಸಭೆ. ದೇಶದ 
ಅಭಿಪ್ರಾಯವನ್ನು ಪ್ರಶಿಬಿಂಬಿಸತಕ್ಕದು ಅದು. ನೀವ ಮಾಡತಕ್ಕೆ ಕೆಲಸದಲ್ಲಿ ಅವರನ್ನು ಜೊತೆಯಲ್ಲಿ 
ಕರೆದುಕೊಂಡು ಹೋದರೆ ಸರ್ಕಾರಕ್ಕೆ ವಾಸ್ತವವಾದ ಬೆಂಬಲವಿರುತ್ತದೆ. ಪ್ರತಿಭೆಯಿರುತ್ತದೆ, 
ಒಂದು ವೇಳೆ ಎಡರು ತೊಡರುಗಳೇವಾದರೂ ಬಂದರೆ ಅವಶ್ಯಕತೆ ಕಂಡರೆ ನಮ್ಮ 
ಅಭಿಪ್ರಾಯಗಳನ್ನು ಮಾರ್ಪಾಡು ಮಾಡಿಕೊಂಡು ದೇಶದ ಕೆಲಸ ಕಾರ್ಯಗಳನ್ನು ಮಾಡುವುದು 
ಕಷ್ಟವಲ್ಲ. ಏನಾದರೂ ಅತಿ ಜರೂರಾದ ವಿಷಯವಾಗಿದ್ದು ತೀರ್ಮಾನ ತೆಗೆದುಕೊಂಡಿದ್ದರೆ 
ಹರವಾಗಿಲ್ಲ. ಈ ವಿಷಯದಲ್ಲಾದರೋ ಅಂಥಾದ್ದೇನೂ ಇಲ್ಲ. ಅಲ್ಲದೆ, ಈಗಲೂ ಕೂಡ 
ಮಾನ್ಯ ಮುಖ್ಯ ಮಂತ್ರಿಗಳು ಮನಸ್ಸು ಮಾಡಿದರೆ ಈ ತೀರ್ಮಾನವನ್ನು ಬದಲಾಯಿಸಬಹುದೆಂದು 
ಕಾಣುತ್ತದೆ. Nothing is final in politis’ ನಮ್ಮ ಜನರ ಅಭಿಪ್ರಾಯವಿದು, ನಮ್ಮಅಧಿಕಾರ 
ವರ್ಗದವರ ಅಭಿಪ್ರಾಯವಿದು ಎಂದು ಮುಂತಾಗಿ ಎಲ್ಲಾ ಅಂಶಗಳನ್ನು ಕೇಂದ್ರ ಸರ್ಕಾರಕ್ಕೆ 
ತಿಳಿಸಬಹುದು, 


ಎರಡನೆಯದಾಗಿ ಭಾರತದ ರಾಜ್ಮಾಂಗದ 312ನೇ ಸೆಕ್ಷನ್ನಿನ ದೃಷ್ಟಿಯಿಂದಲೂ ಇದನ್ನು 
ಪರಿಶೀಲಿಸಬೇಕು. ಅಲ್ಲಿ ಇದನ್ನು ಖಚಿತವಾಗಿ ವಿಶದಪಡಿಸಿದೆ. ಇಂಥ ಐಕ್ಕತೆಯಾಗಬೇಕಾದರೆ 
ಇಂಡಿಯಾದ ಕೌನ್ಸಿಲ್‌ ಆಫ್‌ ಸ್ಟೇಟ್‌ನಲ್ಲಿ ೫3ರಷ್ಟು ಬಹುಮತದಿಂದ ಒಪ್ಪಿಗೆಯಾದ ಒಂದು 
ನಿರ್ಣಯ ಆಗಿ, ಅದರ ಮೇಲೆ ಕೇಂದ್ರ ಸರ್ಕಾರದವರು ಒಂದು ಮಸೂದೆಯನ್ನು ತಂದು 
ಮಂಜೂರಾದ ಮೇಲೆ ಇದನ್ನು ಮಾಡಬೇಕೆಂದಿದೆ. ಒಂದು ಮೇಳೆ ಯಾವುದಾದರೂ 
ತೀರ್ಮಾನವನ್ನು ಈ ರಾಜ್ಯಾಂಗ ಬರುವುದಕ್ಕೆ ಮುಂಚಿತವಾಗಿಯೇ ಮಾಡಿದ್ದೇವೆನ್ನುವುದಾದರೆ, 
ಈಗ ಈ ರಾಜ್ಯಾಂಗ ಬಂದಮೇಲೆ ಇನ್ನು ನಮ್ಮ ವಾದಕ್ಕೆ ಬೆಂಬಲವೇ ದೊರೆಯಿತು. ಈಗ 
ಮಾಡಿರುವುದು ನ್ಯಾಯವಲ್ಲವೆಂದು ಪ್ರತಿಪಾದನೆ ಮಾಡುವುದಕ್ಕೆ ಕಾರಣ ಇನ್ನೂ ಹೆಚ್ಚಿಗೆ ಇರುತ್ತದೆ. 
ಒಟ್ಟಿನಲ್ಲಿ ನನಗನ್ನಿಸುತ್ತದೆ. ಈ ವಿಲೀನೀಕರಣದಿಂದೇನೋ ಕೆಲವು ಅನುಕೂಲಗಳಾದರೂ 
ದೇಶದ ಹಿತದೃಷ್ಟಿಯಿಂದ ಇದು ಸಾಧ್ಯವಿಲ್ಲ. ಸರ್ಕಾರದವರು ಕೂಡ ಇದನ್ನು ಪ್ರತಿಪಾದನೆ 
ಮಾಡಬೇಕಾದ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಒದ್ದಾಡುತ್ತಿರಬಹುದೆಂದು ಕಾಣುತ್ತದೆ. 
ಅಂತರಂಗದಲ್ಲಿ ಯಾರಿಗೂ ಇದು ಇಷ್ಟವಿಲ್ಲವೆಂದು ನಾನು ಭಾವಿಸುತ್ತೇನೆ. 'ಇದೇ ರೀತಿಯಲ್ಲಿ 


CAR 


ಪ್ರತಿಭಾವಂತ ಸಂಸದೀಯ ಪಟು C/ EE 51 
ಗ 

ಅನೇಕ ಅಂಶಗಳು ಮುಂದೆ ಬರುತ್ತವೆ. ಆಗಲೂ ಇದೇ ರೀತಿ ಈ ಸಭೆಯ ಅಭಿಪ್ರಾಯವನ್ನು 
ತೆಗೆದುಕೊಳ್ಳದೆ ತೀರ್ಮಾನ ಮಾಡುವುದಾದರೆ ಅದು ಖಂಡಿತವಾಗಿಯೂ ಪ್ರಜಾಪ್ರಭುತ್ವ ಪದ್ಧತಿಗೆ 
ವಿರುದ್ಧವಾಗಿರುತ್ತದೆಂದು ನಾನು ಹೇಳುತ್ತೇನೆ. ಈಗ ಮಾಡಿರುವುದು ಕೂಡ ಕೇವಲ ಒಂದು 
ಅನಿವಾರ್ಯ ಪಕ್ಷಕ್ಕೆ ಸಿಕ್ಕಿ ಮಾಡಿದೆಯೆಂದು ನಾನೆಣಿಸುತ್ತೇನೆ. 

ಇನ್ನು ಆಹಾರದ ನೀತಿಯ ವಿಚಾರವಾಗಿ ಒಂದೆರಡು ಮಾತು. ಈ ಸಂಬಂಧದಲ್ಲಿ 
ಸಬ್ಲಿಡೈೆಸ್‌ ಮಾಡುವ ನೀತಿ, ಆಹಾರದ ಉತ್ಪತ್ತಿಯ ನೀತಿ ಮತ್ತು ಆಹಾರ ಹಂಚಿಕೆ ನೀತಿ-ಎಂದು 
ಮೂರು ಭಾಗಗಳಿವೆ. ಸಬ್ದಿಡೈೆನ್‌ ಮಾಡುವ ವಿಚಾರದಲ್ಲಿ ಹೇಳುತ್ತಾ ಜನಾಬ್‌ ಇಮಾಂರವರು 
ಮಾರುವ ಬೆಲೆಯನ್ನು ಹೆಚ್ಚು ಮಾಡಿದ್ದನ್ನು ಆಕ್ಷೇಪಿಸಿದರು. ಮಾರುವ ಬೆಲೆ ಹೆಚ್ಚು ಹೆಚ್ಚು 
ಎನ್ನುವುದು ಬರೀ ಇವತ್ತೇ ಹೇಳುವುದಿಲ್ಲ. ರೂಪಾಯಿಗೆ ಇಪ್ಪತ್ತು ಸೇರು ಮಾರುತ್ತಿದ್ದರೂ 
ಅವತ್ತೂ ಹೇಳುತ್ತಾ ಹಿಂದೆ ಒಮ್ಮೆ ರೂ.ಗೆ 20 ಸೇರು ಮಾರುತ್ತಿದ್ದಾಗಲೂ ಏನಪ್ರಾ ಹೇಗೆ 
ಕೊಂಡುಕೊಳ್ಳುವುದು; ಎಂದು ಹೇಳುತ್ತಿದ್ದುದನ್ನು ಕೇಳಿದ್ದೇವೆ. ಇವೆಲ್ಲಾ ನಾನಾ ವಿಷಯಗಳನ್ನು 
ಅವಲಂಬಿಸಿಕೊಂಡಿವೆಯೆಂಬುದನ್ನು ನಾವು ತಿಳಿಯಬೇಕು. ಇದುವರೆಗೂ ತಾವು ಏನೋ ಒಂದು 
“ಸಬ್ಲಿಡೈೆಸ್‌' ಮಾಡುವ ನೀತಿಯನ್ನು ಅನುಸರಿಸುತ್ತ ಬಂದಿರಿ. ದೇಶದ ಸಾರ್ವಜನಿಕರ ಹಣವನ್ನು 
ಯಾರಿಗೋ ಕೆಲವರಿಗೆ ಮಾತ್ರ ಉಪಯೋಗಪಡಿಸುವುದಕ್ಕಾಗಿ ವಿನಿಯೋಗಿಸುವುದು 
ವ್ಯಾಯವಲ್ಲವೆಂದು ಅನೇಕ ಸಾರಿ ನಾನು ಹೇಳಿದ್ದೇನೆ. ಹಾಗೆ ಜನರಿಗೆ ಉಪಯೋಗ 
ಮಾಡಬೇಕೆಂದಿದ್ದರೆ ಪಕ್ಷಪಾತವಿಲ್ಲದೆ ದೇಶದವರೆಲ್ಲರಿಗೂ ಸಮನಾಗಿ ಹಂಚಬೇಕು. ನೀವೀಗ 
ಸಬ್ದಿಡೈೆಸ್‌ ಮಾಡುತಿರುವುದು ಯಾರಿಗಾಗಿ? ಆದೂ, ಅದನ್ನೂ ಸರ್ಕಾರದವರು ಮೊದಲು 
ಮಾಡಿದ್ದಲ್ಲ 1943ನೇ ಇಸ್ತಿಯಿಂದ ಕೋಟ್ಕಾಂತರ ರೂ.ಗಳನ್ನು ಸಾರ್ವಜನಿಕರ ಹಣದಿಂದ 
ತೆಗೆದು ಹಂಚಿದ್ದೀರಿ. ಪಟ್ಟಣಗಳಲ್ಲಿ ರೇಷನ್‌ ಡಿಪೋಗಳನ್ನಿಟ್ಟು ರೇಷನ್‌ ಕಾರ್ಡುಗಳನ್ನು ಯಾರಿಗೆ 
ಕೊಟ್ಟಿದ್ದೀರೋ ಅವರಿಗಾಗಿ ಈ ಹಣವನ್ನು ಕೊಡುತ್ತಿದ್ದೀರೇ ಹೊರತು, ಹಳ್ಳಿಗಾಡಿನಲ್ಲಿ ಅನ್ನಕ್ಕೆ 
ಗತಿಯಿಲ್ಲದೆ ಊರೂರಿಗೆ ಅಲೆದು, ಕಾಳ ಸಂತೆಯಲ್ಲಿ ಕೊಂಡು ತಂದು ತಿನ್ನಬೇಕಾಗಿರುವವರನ್ನು 
ಪರಮಾತ್ಮನ ಕೃಪೆಗೆ ಬಿಟ್ಟು, ಇಲ್ಲಿ ಬೆಂಗಳೂರು, ಮೈಸೂರುಗಳಲ್ಲಿರುವವರಿಗೆ ಹಣಕೊಟ್ಟು 
ಸಹಾಯ ಮಾಡುತ್ತಿದ್ದೀರಿ. ಈ ನೀತಿ ಸರಿಯೇ! ಏನೇ ಆಗಲಿ, ಇವರುಗಳಿಗೆ ಆಹಾರವನ್ನು 
ಹೆಂಚುವುದರಲ್ಲಿ ಕೇವಲ ನಿಮ್ಮ) ಅಸಲಿ ಬೆಲೆಗೆ (8 ni6 ೦! ೦51) ಕೊಡಬಹುದೇ ಹೊರತು 
ಯಾಪೊಬ್ಬನಿಗೆ ಆಗಲಿ ದುಡ್ಡಿನಲ್ಲಿ ರಿಯಾಯಿತಿ ಮಾಡಬೇಕೆನ್ನುವುದು ಸರಿಯಲ್ಲ. ಒಂದು 
ವೇಳೆ ಕೊಡಲೇ ಬೇಕಾದರೆ ಎಲ್ಲರಿಗೂ ಕೊಡುವ ಏರ್ಪಾಟು ಮಾಡಬೇಕು. ಹಳ್ಳಿಗಾಡಿನ 
ಪರಿಸ್ಥಿತಿ ಹೇಗಿದೆ ಎಂಬುದಕ್ಕೆ ಒಂದು ಉದಾಹರಣೆ ಹೇಳುತ್ತೇನೆ. ಅದನ್ನು ಕೇಳಿದರೆ ಕಣ್ಣೀರು 
ಬರುತ್ತದೆ!! ಚಾಮರಾಜನಗರ, ಗುಂಡ್ಲುಪೇಟೆ, ಯಳಂದೂರು, ಟಿ. ನರಸೀಪುರ ಈ 
ತಾಲ್ಲೂಕುಗಳಲ್ಲಿ ಅನ್ನದ ಅಭಾವ ತಲೆದೋರಿರುವುದರಿಂದ ಜನರ ಕಷ್ಟ ಹೇಳತೀರದು! 
ಕಬ್ಬಳ್ಳಿಯೆಂಬುದು ಯಳಂದೂರಿನ ಬೆಟ್ಟದ ಬುಡದಲ್ಲಿದೆ. ಅಲ್ಲಿಂದ ಕೊಪ್ಪಕ್ಕೆ ಹೋಗಿ 6 ರೂ. 
8 ರೂ.ಗೆ ಕೊಂಡುಕೊಂಡು ಕಳ್ಳರಂತೆ ನೂರಾರು ಜನ, ಇರುವೆಗಳು ಅಕ್ಕಿಕಾಳನ್ನು ತೆಗೆದುಕೊಂಡು 


52 ಹೆಚ್‌.ಎಂ. ಚನ್ನಬಸಪ್ಪ 


ಹೇಗೆ ಹೋಗುತ್ತಿರುತ್ತವೋ ಹಾಗೆ, ಹೋಗುತ್ತಿರುವುದನ್ನು ನೋಡಿದರೆ ಆ ಪಾಪಿಗಳು ಇಂಥ 
ಜನವಿಟ್ಟುಕೊಂಡಿರುವುದಕ್ಕಿಂತ ಯಾವುದಾದರೂ ವಿಷ ತೆಗೆದುಕೊಂಡು ಸತ್ತರೇ 
ಒಳ್ಳೆಯದೆಂದೆನಿಸುತ್ತದೆ. ಅಂಥವರಿಗಾಗಿ ಡಿಪೋಗಳನ್ನಿಟ್ಟು ಸಬ್ಬಿಡೈಸ್‌ ಮಾಡಿ ಕೊಡುತ್ತಿದ್ದೀರಾ? 
ಅವರಿಗೆ ಕನಿಷ್ಠಪಕ್ಷ 50 ಸೇರಾದರೂ ಒಮ್ಮೆ ತೆಗೆದುಕೊಂಡು ಹೋಗಬಹುದೆಂದು ಒಂದು 
ವಿಧದಲ್ಲಿ ಹತೋಟಿಯನ್ನು ಸಡಿಲ ಮಾಡಿಕೊಟ್ಟು ಸಹಾಯ ಮಾಡಿದ್ದೀರಾ? ಯಳಂದೂರು 
ತಾಲ್ಲೂಕಿನಿಂದ ಪಿರಿಯಾಷಟ್ಟಣಕ್ಕೆ ಹೋಗಿ ದವಸವನ್ನು ತೆಗೆದುಕೊಂಡು ಹೋದರೆ ಅವರಿಗೆ 
ರೂ. ಗೆ ಒಂದು ಸೇರಿನಂತೆಯೂ ಆಗುವುದಿಲ್ಲ. ಬ್ಲಾಕ್‌ ಮಾರ್ಕಿಟ್ಟಿನ ದರಕ್ಕಿಂತಲೂ ಹೆಚ್ಚಾಗುತ್ತದೆ. 
ನಿನ್ನೆ ದಿವಸ ಕೂಡ ನಮಗಿಲ್ಲಿ ಒಳ್ಳೆ ಮಸಾಲೆ ದೋಸೆ ಸಿಕ್ಕಿತು! ಅದೇ ಹೆಳ್ಳಿಯಲ್ಲಿ 
ಇಂಥಾದ್ದೇನಾದರೂ ಇದೆಯೇ? ಆದ್ದರಿಂದ ಸರ್ಕಾರದ ಆಹಾರನೀತಿ ಸರಿಯಿಲ್ಲ. ಇದೇನೂ 
ಹೊಸದಾಗಿ ನೀವು ಮಾಡಿದ್ದಲ್ಲ. ಹಿಂದಿನಿಂದ ಬಂದದ್ದು. ಈ ಸರ್ಕಾರದವರೂ ಈಗತಾನೆ ಸ್ವಲ್ಪ 
ಮನಗಂಡಿದ್ದಾರೆಂದು ಹೇಳಬೇಕು. ಬೆಂಗಳೂರು ಮೈಸೂರುಗಳಲ್ಲಿ ಬೇಕಾದಷ್ಟು ಹಣಿ ಹಾಕಿಕೊಂಡು 
ಕುಳಿತು ಲೇವಾದೇವಿ ವ್ಯಾಪಾರ ಮಾಡುವವರಿಗೆ ದವಸವನ್ನು ನೀವು ತಗ್ಗಿನಲ್ಲಿ ಕೊಂಡು ಅಗ್ಗದಲ್ಲಿ 
ಮಾರಬೇಕೆನುವುದು ಸರಿಯಲ್ಲ. ಆದ್ದರಿಂದ ತಾವ ಮಾಡಿರುವುದು ನ್ಯಾಯವಾಗಿದೆ. ಅಷ್ಟೇ 
ಅಲ್ಪ; ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುವುದೂ ನನಗೊಪಿಗೆ. ಯಾವ ಮನುಷ್ಯನಿಗೇ 
ಆಗಲಿ ನಿಮಗೆ ನ್ಯಾಯವಾಗಿ ಯಾವ ದರ ಬಿದ್ದಿದೆಯೋ ಅದರಂತೆ ಮಾರಬೇಕು. ಅದರಲ್ಲಿ 
ಒಂದು ಕಾಸನ್ನು ಕೂಡ ಹೆಚ್ಚಿಗೆ ವೋಟ್‌ ಮಾಡುವ ಹಾಗೆ ನಾವಿಲ್ಲ. ಮನಸ್ಸು ತೀರಾ ನೊಂದು 
ನಾನು ಇಷ್ಟು ಮಾತ್ರ ಹೇಳುತ್ತೇನೆ. ನಿಮ್ಮ ಈ ನೀತಿ ನ್ಯಾಯವಲ್ಲ. ನಾನು ಹೇಳಿದ ನೀತಿಯನ್ನು 
ನೀವು ಪಾಲಿಸಿದರೆ ನಿಮಗೆ ದೇಶದಲ್ಲಿ ಮಾನ್ಯತೆ, ಗೌರವ ಬರುತ್ತದೆ. ನ್ಯಾಯ ಪ್ರತಿಷ್ಠೆ 
ಮಾಡುವವರೆಂಬ ಕೀರ್ತಿ ಬರುತ್ತದೆ. ಇದು ಬಿಟ್ಟು ಹಳ್ಳಿಗಾಡಿನವರನ್ನು ಕೇಳುವವರೇ ಇಲ್ಲವೆಂದರೆ 
ಏನು ಹೇಳುವುದು? ಇಂದು ನನಗನ್ನಿಸುತ್ತದೆ, ಆ ಮೂಕ ಪ್ರಾಣಿಗಳಿದ್ದಾರಲ್ಲ, ಪಿರಿಯಾಪಟ್ಟಣದಷ್ಟು 
ದೂರ ಹೋಗಿ 50-60 ಸೇರಿನಷ್ಟು ಕಳ್ಳತನದಲ್ಲಿ ಹೊತ್ತುಕೊಂಡು ಬಂದು ಮನೆ ಮಕ್ಕೆಳನ್ನು 
ಸಾಕುತ್ತಿರುವ ಆ ಪಾಪಿಗಳು-ಅವರಿಗೆ ಮಾತು ಬಂದಿದ್ದರೆ ಯಾವ ಸರಕಾರವೂ ಉಳಿಯುತ್ತಿರಲಿಲ್ಲ! 
ಪಾಪ ಅವರು ಯಾರ ಕೈಯಲ್ಲಿ ಹೇಳಿಕೊಳ್ಳುವುದು? ಪೋಲೀಸಿನವರು ಕಂಡರೆ ತಲೆಯ ಮೇಲೆ 
ಹೊಡೆಯುತ್ತಾರೆ. ಸತ್ತು ಹೋದರೂ ಅವರನ್ನು ಕೇಳುವವರು ಯಾರು? ಪಿರಿಯಾಪಟ್ಟಣದಲ್ಲಿ 
ನಡೆದ ಒಂದು ಪ್ರಸಂಗವನ್ನು ನಿಮಗೆ ಹೇಳುತ್ತೇನೆ. ರಾತ್ರಿ 12 ಘಂಟೆ ಹೊತ್ತಿನಲ್ಲಿ 10 ಜನ 
ದವಸ ಹೊತ್ತುಕೊಂಡು ಬರುತ್ತಿದ್ದರು. ಪೋಲೀಸಿನವರಿಗೆ ಹೆದರಿಕೊಂಡು ಕಾಡಿನಲ್ಲಿ ಅಲ್ಲೇ 
ಕುಳಿತುಕೊಂಡಿದ್ದರು. ಅಕಸಾತ್ರಾಗಿ ನಾನು ಆ ಕಡೆ ಹೋಗುತಿದ್ದವನು ಇವರನ್ನು ನೋಡಿದೆ. 
ಏನು ವಿಷಯವೆಂದು ವಿಚಾರಿಸಿದ್ದರಲ್ಲಿ ಪೋಲೀಸಿನವರು ಹನ್ನೊಂದು ಜನರನ್ನು ಪೋಲೀಸ್‌ 
ಸ್ಟೇಷನ್ನಿನಲ್ಲಿ ಹಿಡಿದು ಹಾಕಿ ಅವರ ರಾಗಿ ದವಸವೆಲ್ಲವನ್ನೂ ತೆಗೆದುಕೊಂಡಿದ್ದಾರೆಂದು ಗೊತ್ತಾಯಿತು. 
ಹಳ್ಳಿಗಾಡಿನ ಕಡೆ ಇಂಥಾ ಪರಿಸ್ಥಿತಿಗಳನ್ನು ನಾವ ಎದುರಿಸಬೇಕಾಗಿದೆ. ಇಂಥ ಪ್ರಸಂಗ ಬೆಂಗಳೂರು 
ಪಟ್ಟಣದಲ್ಲೇನಾದರೂ ನಡೆದಿದ್ದರೆ ಕಚೀರಿಗೆ ಮುತ್ತಿಗೆ ಹಾಕುತ್ತಿದ್ದರು. ಏನು ರಕ್ಷಣೆಯನ್ನು ಸರ್ಕಾರ 


ಪ್ರತಿಭಾವಂತ ಸಂಸದೀಯ ಪಟು 53 


ಆ ಬೇಸತ್ತ ಬಡ ಜನರಿಗೆ ಕೊಟ್ಟಿದೆ; ಹಾಗೆ ಒಂದಕ್ಕೆ ನಾಲ್ಕರಷ್ಟು ಕೊಟ್ಟು ತರಲು ಆ ಬಡಜನರಿಗೆ 
ಆ ದುಡ್ಡು ಎಲ್ಲಿಂದ ಬಂದಿತೆಂದು ತಾವು ಕೇಳಬಹುದು. ಅದಕ್ಕೆ ಉತ್ತರ, ಅವರು ತಮ್ಮಮನೆ 
ಮಠಗಳನ್ನು ಮಾರಿ ತಮ್ಮ ಹೊಟ್ಟೆ ಹೊರೆಯುತ್ತಿದ್ದಾರೆ. ಈಗ ಬಸ್ಸಿನವರು ಸಹ ಕಾಳಸಂತೆ 
ವ್ಯಾಪಾರ ಪ್ರಾರಂಭ ಮಾಡಿದ್ದಾರೆ, 4-5 ರೂ.ಗಳನ್ನು ಹೆಚ್ಚಾಗಿ ಕೊಡುತ್ತೇವೆಂದರೆ ಅವರೇ 
ಸ್ಟೇಷನ್‌ ಟ್ರಿಪ್‌ ಹೊಡೆದು ಚಾಮರಾಜನಗರದ ಕಡೆಯಿಂದ ಧಾನ್ಯಗಳನ್ನು ಈ ಕಾಳಸಂತೆಯಲ್ಲಿ 
ಸರಬರಾಜು ಮಾಡಲು ಪ್ರಾರಂಭ ಮಾಡಿದ್ದಾರೆ. ಆ ಪ್ರದೇಶದಲ್ಲಿ ಒಂದು ರೂ.ಗೆ ಒಂದೂವರೆ 
ಸೇರಿನಂತೆ ಸರಬರಾಜು ಮಾಡಲು ಪ್ರಾರಂಭ ಮಾಡಿದ್ದಾರೆ. ಆ ಪ್ರದೇಶದಲ್ಲಿ ಒಂದು ರೂ.ಗೆ 
ಒಂದೂವರೆ ಸೇರಿನಂತೆ ರಾಗಿ-ಹೋಳ ದೊರೆಯುತ್ತವಂತೆ. ಆ ಜನರು ಹೇಳುತ್ತಾರೆ-"“ಸ್ಟಾಮಿ 
ದುಡ್ಡನ್ನು ಹೇಗಾದರೂ ಮಾಡಿ ತರುತ್ತೇವೆ: ಇಲ್ಲದಿದ್ದರೆ ನಮ್ಮಹೆಂಡತಿ ಮಕ್ಕಳು ಉಳಿಯುವುದಿಲ್ಲ 
ಎಂದು ನನಗೆ ಗೊತ್ತಿರುವ ಹಾಗೆ ಅನೇಕರು ತಮ್ಮಸಾವಿರ ರೂ. ಬೆಲೆ ಬಾಳುವಂಥ ಆಸ್ತಿಗಳನ್ನು 
ಸಹ ಐದುನೂರು ರೂ.ಗಳಿಗೇ ಮಾರಿ ತಮ್ಮಹೊಟ್ಟೆ ಹೊರೆದಿದ್ದಾರೆ. ಈ ಬಗ್ಗೆ ಸತ್ಯಾಂಶವನ್ನು 
ತಿಳಿಯಬೇಕೆಂದಿದ್ದರೆ ತಾವು ಒಂದು ಸಮಿತಿಯನ್ನು ನೇಮಕ ಮಾಡಿ, ನೋಡಿ. 


ನಾನು ಇದಕ್ಕೆ ಸಾಕ್ಷಿ ಕೊಡುತ್ತೇನೆ. ವಿಷ ತೆಗೆದುಕೊಂಡು ಸಾಯುವುದೇ ಒಳ್ಳೆಯದೆಂದು 
ನನ್ನ ಸ್ನೇಹಿತರು ಭಾವಿಸುವುದಿಲ್ಲವೆ? (ಇಲ್ಲ, ಇಲ್ಲ ಎಂಬ ಧ್ವನಿ) ಅದು ಸಾಧುವಲ್ಲ. ಆದುದರಿಂದ 
ಇಂದೇ ಈ ಎಲ್ಲಾ ಸಬ್ಸಿಡಿಯನ್ನು ನಿಲ್ಲಿಸಿ ಬಿಡಿ, ಹೆಚ್ಚು ಅರ್ಹ ಎನ್ನುವವರನ್ನು ಬಿಟ್ಟು ಉಳಿದ 
ಯಾವ ಮನುಷ್ಕನನ್ನೂ ನಮ್ಮ ದೇಶದಲ್ಲಿ ಸಬ್ಬಿಡ್ಸೆಸ್‌ ಮಾಡುವುದು ಬೇಡ ಎಂದು ಸರ್ಕಾರಕ್ಕೆ 
ಮನವಿ ಮಾಡಿಕೊಳ್ಳುತ್ತೇನೆ. ಅಂಥ ಪ್ರಸಂಗವಿದ್ದಲ್ಲಿ ನಮ್ಮೊಂದಿಗೆ ಚರ್ಚಿಸಿ. ಇದರಿಂದಾಗಿ 
ಜನರ ದೃಷ್ಟಿಯಲ್ಲಿ ದೇವರ ದೃಷ್ಟಿಯಲ್ಲಿಯೂ ನಿಮ್ಮ ಗೌರವ ಹೆಚ್ಚಾಗುತ್ತದೆ, ಇದಿಷ್ಟು ಆಹಾರ 
ಹಂಚಿಕೆ ವಿಷಯಕ್ಕೆ ಸಂಬಂಧಿಸಿದ್ದು. 

ಈಗ ಆಹಾರ ಉತ್ಪತಿಯ ನೀತಿ ಕುರಿತು-ಎದುರು ಬದರು ಕುಳಿತು ಚರ್ಚಿಸಿ ಸಮಸ್ಯೆಗಳಿಗೆ 
ಪರಿಹಾರ ಕಂಡು ಹಿಡಿದು ಅವನ್ನು ನಿವಾರಿಸಲೆಂದು ನಾವೆಲ್ಲಾ ಇಲ್ಲಿಗೆ ಬಂದಿದ್ದೇವೆ. ಇನ್ನು 
“ಹೆಚ್ಚು ಆಹಾರ ಧಾನ್ಯಗಳನ್ನು ಬೆಳೆಯುವ” ಯೋಜನೆಯ ತೆಗೆದುಕೊಳ್ಳೋಣ. ಈ 
ದಿವಸದವರೆಗೂ ಈ “ಹೆಚ್ಚು ಆಹಾರ ಬೆಳೆಯುವ” ಯೋಜನೆಯ ಸಂಬಂಧವಾಗಿ ನಮ್ಮ 
ಸರ್ಕಾರದವರು ಏನು ಮಾಡಿದ್ದಾರೆ? ಲಕ್ಷಾಂತರ, ಕೋಟ್ಯಾಂತರ ರೂ.ಗಳನ್ನೇನೋ ಖರ್ಚು 
ಮಾಡಲಾಗಿದೆ. ಆದರೆ ಈ ದಿವಸದವರೆಗೂ ಆ ಹಿಂದುಳಿದಿರುವ ಹಳ್ಳಿಗಳು ಆ ಕನಿಷ್ಕ 
ಸ್ಥಿತಿಯಲ್ಲಿಯೇ ಉಳಿದಿವೆ. “ಅವರ ಪರಿಸ್ಥಿತಿ ಏನಾಗಿದೆ?” ಎಂದು ಕೇಳತಕ್ಕವರೇ ಇಲ್ಲ. ಈ 
ಮಂತ್ರಿಮಂಡಲ ವಾಸ್ತವವಾಗಿ ಎಲ್ಲವನ್ನೂ ಸಂಪರ್ಕಿಸಬೇಕೆಂದು ಕಾತರವಾಗಿದೆ. ಅದಕ್ಕೆ 
ಸರಿಯಾದ ದಾರಿ ಬೇಕು. ಎಲ್ಲೋ ಏನೋ ತಪ್ಪಾಗಿದೆ ಎಂಬುದನ್ನು ನೀವೆಲ್ಲರೂ 
ಒಪ್ಪಿಕೊಂಡಿದ್ದೀರಿ. ಎಲ್ಲಿ ತಪ್ಪಾಗಿದೆ ಎಂಬುದನ್ನು ಕಂಡುಹಿಡಿಯಲು ನಮ್ಮ ಬುದ್ಧಿ ಮತ್ತು 
ಸಾಮರ್ಥ್ಯ (ಶಕ್ತಿ)ಗಳನ್ನು ಉಪಯೋಗಿಸಬೇಕು. ಎಲ್ಲೋ ನಾವು ತಪ್ಪಿದ್ದೇವೆ. ಆದರೆ ನೀವು 


54 ಹೆಚ್‌.ಎಂ. ಚೆನ್ನಬಸಪ್ಪ 


ರಚನಾತಕ್ರ ಕಾರ್ಯಗಳನ್ನು ಮಾಡುತ್ತಿಲ್ಲವೆಂದು ನನ್ನ ಅಭಿಪ್ರಾಯವಲ್ಲ ಮತ್ತು ನಾನು ಈ ರೀತಿ 
ಹೇಳುತ್ತಿಲ್ಲ. ಆದರೆ ತಾವು ಹಾಕಿಕೊಂಡಿರುವ ರಚನಾತಕ್ರ ಕಾರ್ಯಗಳ ಪ್ರಯೋಗ ವಿಧಾನ 
ಮತ್ತು ಅದನ್ನು ತ್ವರಿತವಾಗಿ ಮಾಡದೆ ಇರುವುದೇ ಇಷ್ಟೆಲ್ಲಾ ತೊಂದರೆಗಳಿಗೆ ಕಾರಣ. To 
remove indebtedness of the agriculturists is the fringe of problem. 
ಕೃೈಷಿಕಸಾಲ ಮನ್ನಾ ಮಾಡುವುದು ಸಮಸ್ಯೆಯ ಒಂದು ತುದಿ ಮಾತ್ರ. ಇದರಲ್ಲಿ ನನಗೆ ಏನು 
ತಪು ಕಾಣಿಸುತ್ತದೆಯೆಂದರೆ-ತಾವು ಔಷಧಿಯನ್ನೇನೋ ಸರಿಯಾಗಿ ಕೊಡುತ್ತೀರಿ; ಆದರೆ ರೋಗದ 
ಪರೀಕ್ಷೆ ಮಾತ್ರ ಸರಿಯಾಗಿಲ್ಲ ಎಂಬುದು. ತಾವು ರೋಗದ ಪರೀಕ್ಷೆಯನ್ನು ಮಾಡಿ, ಏನೂ 
ಖಾಯಿಲೆ ಎಂಬುದನ್ನು ನಿರ್ಧರಿಸಿ ಅದಕ್ಕೆ ತಕ್ಕ ಔಷಧಿಯನ್ನು ಕೊಟ್ಟರೆ ಆಗ ನಿಮ್ಮ 
ಕಾರ್ಯಭಾಗಗಳನ್ನು ನಾವು ಒಪ್ಪುತ್ತೇವೆ-ಅವು ಸರಿಯೆಂದೂ ಹೇಳುತ್ತೇವೆ. ಯಾವನು 
ಬೆಳೆಯಬೇಕೋ-ಅವನೇ ಬೆಳೆಯಬೇಕು. ಹಾಗಿಲ್ಲದೆ ಇತರೆಯವರಿಗೆ ನೀವು ಪಲ್ಲಾ ಒಂದಕ್ಕೆ 
20 ರೂ.ಗಳಿಗೆ ಬದಲಾಗಿ 50 ರೂ.ಗಳನ್ನು ಕೊಡುತ್ತೇವೆಂದು ಹೇಳಿದರೂ ಅವರು ಹೊಲಕ್ಕೆ 
ಹೋಗಿ ಬೆಳೆ ಬೆಳೆಯಲು ಸಾಧ್ಯವಿಲ್ಲ. ಆದರೆ ಇದಕ್ಕೆ ವ್ಯತಿರಿಕವಾಗಿ ಒಬ್ಬೊಬ್ಬರು ದೊಡ್ಡ 
ಮನುಷ್ಯರು ಹಾಗೆ ಮಾಡಬಹುದು. ಆದರೆ ಅದರಿಂದಾಗುವ ಪ್ರಯೋಜನವೆಷ್ಟು? ಆದ ಕಾರಣ 
ಕಸುಬುದಾರನಲ್ಲದ ಮನುಷ್ಯನಿಗೆ ನೀವು ಎಷ್ಟೇ ಉತ್ತೇಜನ ಕೊಟ್ಟರೂ ಅವರಿಂದ 
ಸಾರ್ಥಕವಾಗಲಾರದು. ಆದರೆ ರೈತನಿಗಿರುವ ದುರ್ಬಲತೆಯೇನು ಎಂಬುದನ್ನು ಸರ್ಕಾರದವರು 
ಸರಿಯಾಗಿ ತಿಳಿದುಕೊಂಡಿಲ್ಲ. ಮಾತೆತ್ತಿದರೆ ನಾವು ಗೊಬ್ಬರ ಕೊಡುತ್ತೇವೆ, ಗುಳ ಕೊಡುತ್ತೇವೆ” 
ಎಂದು ಮುಂತಾಗಿ ಹೇಳುತ್ತೀರಿ. ಅಷ್ಟಾದರೆ ಈ ಹೆಚ್ಚು ಆಹಾರ ಬೆಳೆಯಬೇಕೆಂಬ ಯೋಜನೆ 
ಎಷ್ಟು ಮಟ್ಟಿಗೆ ಮುಂದುವರಿದೀತು? ಕೃಷಿಕರಲ್ಲದವರ ವಿರುದ್ದ ನನ್ನ ತಿಕ್ಕಾಟ. 

ನೀವು ಸಬ್ಬಡೈೆಸ್‌ ಮಾಡುವ ರೀತಿಯೇ ಸರಿಯಾಗಿಲ್ಲ. ನೀವು ಮುಖ್ಯವಾಗಿ “ರೈತರ 
ಮೆಷಿಸರಿ” ಎಲ್ಲಿ ಕೆಟ್ಟು ಹೋಗಿದೆಯೆಂಬುದನ್ನು ಕಂಡು ಹಿಡಿದು, ಅದನ್ನು ಸರಿಪಡಿಸಿ ನಂತರ 
ಆ ಯಂತ್ರಕ್ಕೆ ತಕ್ಕಷ್ಟು ಪೆಟ್ರೋಲನ್ನು ಹಾಕಿದರೆ ಆಗ ಅದು ತಾನೇ ತಾನಾಗಿ ಮುಂದಕ್ಕೆ ಹೋಗುತ್ತದೆ, 
ಅಷ್ಟು ಮಾಡಿದರೆ ಸಾಕು. ಆಗ ಇಷ್ಟೆಲ್ಲಾ ಪ್ರಚಾರ ಮಾಡಬೇಕಾದ ಅವಶ್ಯಕತೆಯೇ ಇರುವುದಿಲ್ಲ. 
ಆತನೇ ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಾನೆ. ಅವನಿಗೆ ಬೇಕಾದ್ದು ದುಡ್ಡು. ಮಧ್ಯಸ್ಥಗಾರರು 
ಬಂದು ಹಣವನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಅವನಿಗೂ ಸಬ್ಬಿಡಿ 
ಕೊಡಬೇಡಿ. ಅವನಿಗೆ ದುಡ್ಡಿನ ತ್ರಾಣವಿಲ್ಲ. ನೀವು ಆತನಿಗೆ ಗೊಬ್ಬರ ಇತ್ಯಾದಿ ಸಾಮಾನುಗಳನ್ನು 
ಅರ್ಧ ಬೆಲೆಗೆ ಕೊಡುತ್ತೇವೆಂದು ಹೇಳಿದಾಗ್ಯ್ಮೂ ಆತನಿಗೆ ಶಕ್ತಿಯಿರುವುದಿಲ್ಲ. ಏನೋ 
ನೂರಾರು-ಸಾವಿರಾರು ರೂ.ಗಳ ಚಲಾವಣೆಯ ಮನುಷ್ಯನಿಗೆ ಅದರಿಂದ 
ಅನುಕೂಲವಾಗಬಹುದು; ಅಷ್ಟೆ. ಬಡವನಿಗಂತೂ ಶಕ್ತಿಯಿಲ್ಲ. ಅಷ್ಟು ದರಿದ್ರಾವಸ್ಥೆಯಲ್ಲಿದ್ದಾನೆ... 
ಒಂದು ಬಾವಿ ತೆಗೆಸಬೇಕಾದರೆ 4000 ರೂ. ಗಳಿಗಿಂತಲೂ ಕಮ್ಮಿಆಗಲಾರದು. ಆದರೆ ನೀವು 
ಆ ಬಗ್ಗೆ ಕೊಡುವುದೆಷ್ಟು, ಕೇವಲ ಒಂದು ಸಾವಿರ ಅಥವಾ ಐನೂರು ರೂ.ಗಳು ಇನ್ನು 3000 


ಪ್ರತಿಭಾವಂತ ಸಂಸದೀಯ ಪಟು 55 


ರೂ.ಗಳನ್ನು ತನ್ನ ಕೈಯಿಂದ ಹಾಕಿ ಬಾವಿ ತೆಗೆಸುವ ಚೈತನ್ಯವಿದ್ದರೆ ನಿಮ್ಮ ಹತ್ತಿರಕ್ಕೆ 500 ರೂ.ಗೆ. 
ಏಕೆ ಬರುತ್ತಿದ್ದ? ಬಹುಶಃ ಈ ಮಾರ್ಗದಿಂದ ಅರ್ಜಿ ಬರೆದವರು ಮೊದಲುಗೊಂಡು ಹಣ 
ಮಂಜೂರಾಗುವ ತನಕ ಮದ್ಯೆ ಇರುವವರು ಹಂಚಿಕೊಂಡು ತಿನ್ನಲು ಅವರಿಗೆ 
ಅನುಕೂಲವಾಗಿರಬಹುದು. ಬೇಸಾಯಗಾರನಿಗೇನೂ ಇದರಿಂದ ಅನುಕೂಲವಾಗಿಲ್ಲ. ಆದರೆ 
ನಿಮ್ಮ ಉದ್ದೇಶವೇನೋ ಒಳ್ಳೆಯದೇ. ತಾವ ಕೊಡುವುದನ್ನು “ನಾಲ' ಎಂದು ಕೊಡಿ. 
ಕೊಡುವುದನ್ನು ಆ ಕೆಲಸಕ್ಕೆ ಆಗುವಷ್ಟನ್ನೂ ಕೊಡಬೇಕು. 


ಈಗ ತಾವು ಹಾಕಿಕೊಂಡಿರುವ ಕಾರ್ಯಕ್ರಮದ ಪ್ರಕಾರ ಆಹಾರ ವಿಚಾರದಲ್ಲಿ 1950ರ 
ಅಂತ್ಯದೊಳಗೆ ಸ್ಪಪರಿಪೂರ್ಣತೆಯನ್ನು ಹೊಂದಲು ಖಂಡಿತ ಸಾಧ್ಯವಿಲ್ಲವೆಂದು 
ಘಂಟಾಘೋಷವಾಗಿ ಹೇಳಬಲ್ಲೆ. ಈಗಾಗಲೇ 40-50 ದಿವಸಗಳಿಗೆ ಆಗುವಷ್ಟು ಮಾತ್ರ 
ಆಹಾರವಿದೆಯೆಂಬ ಕೂಗು ಎಲ್ಲೆಲ್ಲಿಯೂ ಕೇಳಿ ಬರುತ್ತಿದೆ. ಅಂದಮೇಲೆ ಆ 50 ದಿವಸಗಳು 
ಕಳೆದ ಮೇಲೆ 51ನೇ ದಿವಸಕ್ಕೆ ಆಹಾರ ಒದಗಿಸಲು ಏನು ಮಾಡಿದ್ದೀರಿ? Therefore a 
very serious situation has arisen. ಆದ್ದರಿಂದ ಅತ್ಯಂತ ಗಂಭೀರ ಪರಿಸ್ಥಿತಿ ಉಂಟಾಗಿದೆ. 


ಇದನ್ನೆಲ್ಲಾ ಯೋಚನೆ ಮಾಡಿ ಪ್ರಾಜೆಕ್ಟುಗಳಿಗೆ ಸರಿಯಾದ ಏರ್ಪಾಡು ಮಾಡಬೇಕು. 
What is the good of consulting somebody else for something else? 
ನನ್ನನ್ನು ಕರೆದುಕೊಂಡು ಬಂದು ಕೈಗಾರಿಕೆಗಳ ಮೇಲೆ ಸಲಹೆ ಕೊಡಿ ಎಂದು ಹೇಳಿದರೆ ನಾನು 
ಏನು ಮಾಡಬಹುದು? ಯಾವ್ಯಾವ ಬಾಬಿನಲ್ಲಿ ಯಾರು ಪರಿಣತರೋ ಅವರನ್ನು ವಿಚಾರ 
ಮಾಡಿ ಪ್ರಾಕ್ಷಿಕಲ್‌ ಆಗಿ ಪ್ರಾಜೆಕ್ಟ್‌ ಮಾಡಿದರೆ ಬಹುಶಃ ಸಾಧ್ಯವಾಗಬಹುದು ಎಂದು ಅಭಿಪ್ರಾಯ 
ಪಡುತ್ತೇನೆ. ನನ್ನ ಒಂದು ಸಲಹೆ ಎಂದರೆ ಇದುವರೆಗೆ ಸಬ್ಬಿಡಿಗಾಗಿ ಬೇಕಾದಷ್ಟು ಹಣ ತೆತ್ತಿದ್ದೇವೆ. 
ಇನ್ನು ಮುಂದೆ ಆ ಬಾಬಿಗೆ ಹೆಚ್ಚಾಗಿ ಹಣ ವ್ಯಯ ಮಾಡುವುದನ್ನು ತಡೆಯಬೇಕು. Here by 
| do not mean that the Government should do banking business. 
Government should create a Banking concern which will fecilitate and 
increase the economic machinery. ಯಾವ ವ್ಯವಸ್ಥೆ ಮಾಡಿದರೂ ಯೋಚನೆ ಮಾಡಿ 
ಯಾವ ರೀತಿ ಮಾಡಿದರೆ ಸಕಾಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೇಕಾದ ವಸ್ತುವನ್ನು 
ಒದಗಿಸಬಹುದು ಎಂಬುದನ್ನು ಯೋಚನೆ ಮಾಡಬೇಕು. ಮುಖ್ಯವಾಗಿ ಯಾವುದಕ್ಕೂ ಹಣ 
ಬೇಕು. ಹಣವಿಲ್ಲದ್ದರಿಂದ ಕೆಲಸಗಳು ಮುಂದುವರಿದಿಲ್ಲ ಎಂದು ಶ್ರೀಮಾನ್‌ ಮಹಾರಾಜರವರೇ 
ಹೇಳಿದ್ದಾರೆ. ಆದರೆ ಬಸ್‌ ಸರ್ವಿಸ್‌ಗಳನ್ನು ಹರಾಜು ಹಾಕಿದರೆ ಕೋಟ್ಯಾಂತರ ರೂ.ಗಳು 
ಬರುತ್ತವೆ. ರಾಷ್ಟ್ರೀಕರಣ ಮಾಡಬೇಕೆಂದು ಹೇಳಿದ್ದಾರೆ. ಆದರೆ ಬಸ್ಸಿನ ಒಂದು ನಟ್‌ ಹೋದರೆ 
ಅದಕ್ಕೆ 25 ರೂ. ಖರ್ಚು ಮಾಡುತ್ತಾರೆ. ಇದು ಸರಿಯಲ್ಲ. ಸರಿಯಾದ ಒಂದು ಸಂಸ್ಥೆ ಮಾಡಿ 
ಶೇ. 50ರಷ್ಟು ಉತ್ಪತ್ತಿ ಬರುವ ಹಾಗೆ ಮಾಡಬೇಕೆಂದು ಮಾನ್ಯ ಸದಸ್ಯರು ಅನೇಕ ವೇಳೆ 
ಸಲಹೆ ಮಾಡಿದ್ದಾರೆ. ರೈಲ್ವೆ ಅನುಕೂಲವನ್ನು ಹೆಚ್ಚು ಮಾಡುತ್ತಿದ್ದಾರೆ. ಅನೇಕ ಜನ ಬಸ್‌ 
ಸರ್ವಿಸ್‌ಗಳನ್ನಿಡುವುದಾಗಿ ಹೇಳುವಾಗ ಹತೋಟಿ ಏಕೆ ಮಾಡಬೇಕು. ಸರಿಯಾಗಿ ಹಣಕಟ್ಟಿ 


೧೧ ಎದ 


56 ಹೆಚ್‌.ಎಂ. ಚನ್ನಬಸಪ್ಪ 


ಕಾನೂನು ಪ್ರಕಾರ ಯಾರು ಬೇಕಾದರೂ ಸರ್ವಿಸ್‌ ನಡೆಸಬಹುದು. ಅದರಿಂದ ಬೇಕಾದಷ್ಟು 
ಹಣ ಬರುತ್ತದೆ. ಆಹಾರದ ಸಬ್ಲಿಡಿ ನಿಲ್ಲಿಸಿದರೆ ಕೋಟ್ಯಾಂತರ ರೂ.ಗಳು ಉಳಿತಾಯವಾಗುತ್ತವೆ. 
ಇದಕ್ಕೆಲ್ಲಾ ರಚನಾತಕ್ರ ರೀತಿಯಲ್ಲಿ ಕೆಲಸ ಮಾಡಬೇಕು. ಹಾಗೆ ಮಾಡುವುದಾದರೆ ಆಗ ಅಸಮಾಬಾನಕ್ಕೆ 
ಅವಕಾಶವೆಲ್ಲಿದೆ? ಇದನ್ನೆಲ್ಲಾ ನಾವ ಕುಳಿತು ಯೋಚನೆ ಮಾಡಿ ಯಾವ ವಿಧವಾದ ಒಂದು 
ವ್ಯವಸ್ಥೆ ಮಾಡಬೇಕು, ಯಾವ ರೀತಿ ಮಾಡಿದರೆ ದೇಶಾಭಿವೃದ್ಧಿಯಾಗುತ್ತದೆ ಎಂಬುದನ್ನು ಪರಿಶೀಲಿಸಿ 
ಆ ರೀತಿ ಮಾಡುವುದಾದರೆ ದೇಶದಲ್ಲಿ ಎಲ್ಲವೂ ಸರಿ ಹೋಗುತ್ತದೆ ಎಂಬ ಒಂದು ಅಭಿಪ್ರಾಯವನ್ನು 
ಸೂಚಿಸಿ ಶ್ರೀ ಸುಬ್ರಹ್ಮ್ಯರವರ ನಿರ್ಣಯಕ್ಕೆ ಹೃತ್ತೂರ್ವಕವಾದ ಬೆಂಬಲ ಕೊಡುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಪಟು 57 


ಚುನಾವಣಾ ಕ್ಷೇತ್ರಗಳ ವಾಪ್ತಿ ಬಗ್ಗೆ ವಿಶೇಷ ನಿರ್ಣಯ * 


ಸ್ವಾಮಿ, ಶ್ರೀ ಜಿ. ವೀರಪ್ಪನವರು ಮಂಡಿಸಿರತಕ್ಕ ತಿದ್ದುಪಡಿ ಸೂಚನೆಯನ್ನು ಸಮರ್ಥಿಸುತ್ತಾ 
ಮತ್ತು ಜನಾಬ್‌ ಜೆ. ಮಹಮ್ಮದ್‌ ಇಮಾಂರವರು ಮತ್ತು ಜನಾಬ್‌ ಸೈಯದ್‌ ಅಬ್ದುಲ್‌ 
ರಹಮಾನ್‌ರವರು ಮಂಡಿಸಿರತಕ್ಕ ತಿದ್ದುಪಡಿ ಸೂಚನೆಗಳನ್ನು ವಿರೋಧಿಸುತ್ತಾ ನಾನು ನಾಲ್ಕು 
ಮಾತುಗಳನ್ನಾಡಬೇಕಾಗಿದೆ. ಈಗ ನಾವೆಲ್ಲರೂ ಒಂದು ಮಹತ್ಕಾರ್ಯವನ್ನು ಮಾಡಲು 
ತೊಡಗಿದ್ದೇವೆ. ಈ ದಿವಸ ಇಂಡಿಯಾ ದೇಶದಲ್ಲಿ ಅಂದರೆ ಇಡೀ ಭರತಖಂಡದಲ್ಲಿ ರಾಜಕೀಯ 
ಬೆಳವಣಿಗೆಯು ಯಾವ ಯಾವ ರೀತಿ ಮುಂದುವರಿದುಕೊಂಡು ಹೋಗುತಿದೆಯೋ 
ಅದಕ್ಕನುಗುಣವಾಗಿ ನಾವೂ ಕೂಡ ಹೊಂದಿಕೊಂಡು ಮುಂದುವರಿಯಬೇಕೆಂಬ 
ಮನೋಭಾವವನ್ನು ಅವಲಂಬಿಸಿ ನಾವೆಲ್ಲರೂ ಈ ಮಹತ್ಕಾರ್ಯದಲ್ಲಿ ಒಂದು ತೀರ್ಮಾನಕ್ಕೆ 
ಬರಬೇಕಾಗಿದೆ. ಅದೇ ರೀತಿ ನಾವೆಲ್ಲರೂ ಮನಸ್ಸು ಮಾಡಬೇಕಾಗಿದೆ. ಹೀಗೆ ನಾವೆಲ್ಲರೂ 
ಒಂದು ತೀರ್ಮಾನಕ್ಕೆ ಬಂದು, ಆ ನಮ್ಮತೀರ್ಮಾನಕ್ಕೆ ಬರಬೇಕಾಗಿದೆ. ಆ ನಮ್ಮ ತೀರ್ಮಾನವನ್ನು 
ಕೇಂದ್ರ ಪಾರ್ಲಿಮೆಂಟಿಗೆ ಒಪ್ಪಿಸಿದ ನಂತರ ಅವರು ಅಖ್ಸೆರಾಗಿ ಇದರ ತೀರ್ಮಾನವನ್ನು 
ಮಾಡಬೇಕೆಂಬುದಾಗಿ ಈಗ ಎಲ್ಲರಿಗೂ ಗೊತ್ತಾಗಿದೆ. ಆದಕಾರಣ ನಾವೀಗ ಏನೊಂದು 
ತೀರ್ಮಾನವನ್ನು ಅವರಿಗೆ ಕಳುಹಿಸಿಕೊಡುತ್ತೇವೆಯೋ ಅದು ಬಹಳ ಬೆಲೆಯುಳ್ಳದ್ದಾಗಿರುತುದೆ. 
ಇಡೀ ಭರತಖಂಡದಲ್ಲೇ ಹಿಂದಿನಿಂದಲೂ ಶಾಸನ ಸಭೆಗಳಿಗೆ ಸದಸ್ಯರನ್ನು ಯಾವ 
ಮೂಲಾಧಾರಗಳ ಮೇಲೆ ಚುನಾವಣೆ ಮಾಡಿ ಕಳುಹಿಸಿಕೊಡುತ್ತಿದ್ದರೋ ಆ ಪದ್ಧತಿಯು ಇನ್ನು 
ಮುಂದಕ್ಕೆ ಇರುವುದಿಲ್ಲ. ಅದು ತಪ್ಪಿಹೋಗಿ ಒಂದು ನೂತನ ವ್ಯವಸ್ಥೆಯು ಈಗ ಏರ್ಪಡಬೇಕೆಂದು 
ಪ್ರಯತ್ನಗಳು ನಡೆದಿವೆ. ಆ ನೂತನ ವ್ಯವಸ್ಥೆಯಲ್ಲಿ ಈ ಸದಸ್ಯರುಗಳ ಚುನಾವಣೆ ಯಾವ 
ರೀತಿಯಲ್ಲಿ ನಡೆಯಬೇಕು, ಚುನಾವಣೆ ಕ್ಷೇತ್ರಗಳನ್ನು ಹೇಗೆ ನಿರ್ಧರಿಸಬೇಕು, ಇತಾದಿ ವಿಚಾರಗಳನ್ನೆಲ್ಲಾ 
ವಿಮರ್ಶೆ ಮಾಡಿ ಈ ಬಗ್ಗೆ ಯಾರು ಯಾರಿಗೆ ಎಷ್ಟೆಷ್ಟು ಈ ಸಂಬಂಧವಾಗಿ ರಕ್ಷಣೆಗಳನ್ನು 
ಕೊಡಬೇಕು ಎಂಬಿತ್ಕಾದಿ ವಿಷಯಗಳನ್ನು ಈಗ ಚರ್ಚೆ ಮಾಡಬೇಕಾದ್ದು ಅತ್ಯಾವಶ್ಯಕವಾಗಿದೆ. 
ಇದರಲ್ಲಿ ಒಂದು ಮುಖ್ಯವಾದ ಅಂಶವೇನೆಂದರೆ, ಹಿಂದೆ ಜನರಿದ್ದ ಪರಿಸ್ಥಿತಿ, ಈಗಿರತಕ್ಕದ್ದು 
ಇವೇ ಮುಂತಾದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಪ್ರಜೆಗಳ ಸ್ಥಿತಿಗತಿಗಳು 
ಉತ್ತಮಗೊಳ್ಳುವಂತೆ ಮುಂದಿನ ಬದಲಾವಣೆ ಮಾಡತಕ್ಕದ್ದೂ ಒಂದು. ಆದರೆ ಹೀಗೆ ಚುನಾವಣೆ 
ಕ್ಷೇತ್ರಗಳನ್ನೇ ವಿಭಜನೆ ಮಾಡುವಾಗ ಅಥವಾ ಅವುಗಳನ್ನು ನಿರ್ಧರಿಸುವಾಗ ನಾಜೆಲ್ಲರೂ 
ಏನೊಂದು ಅಂಶವನ್ನು ನಮ್ಮ ದೃಷ್ಟಿ ಕೋನದಲ್ಲಿಟ್ಟುಕೊಳ್ಳಬೇಕಾಗಿದೆಯೆಂದರೆ-ಹೀಗೆ 
ಬದಲಾಯಿಸಿದರೆ, ನಾನು ಮುಂದಿನ ಚುನಾವಣೆಗಳಲ್ಲಿ ಬರಲು ಸಾಧ್ಯವೇ ಅಥವಾ ನಮವರು 
ಬರುವುದಕ್ಕೆ ಏನಾದರೂ ಅಚಡಣೆಗಳಾಗಬಹುದೇ, ಅಥವಾ ಹೀಗೆ ಮಾಡುವುದರಿಂದ ನಮ್ಮ 
ಪಾರ್ಟಿಗೆ ಏನಾದರೂ ತೊಂದರೆ ಆದೀತೆ” ಎಂಬ ಇತ್ಯಾದಿ ಸ್ಪಾರ್ಥಮನೋಭಾವನೆಗಳಿಂದ 
ಕೂಡಿರಬಾರದು. ಇದಕ್ಕೆ ಪ್ರತಿಯಾಗಿ ದೇಶದ ಹಿತದೃಷ್ಟಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಮನ್ನು 
* ವಿಧಾನ ಸಭೆಯ ನಡವಳಿಕೆ ದಿನಾಂಕ 31ನೇ ಆಗಸ್ಟ್‌ 1950 


58 ಹೆಚ್‌.ಎಂ. ಚನ್ನಬಸಪ್ಪ 


ಆರಿಸಿ ಕಳುಹಿಸಿಕೊಡತಕ್ಕ ಕ್ಷೇತ್ರದ ಪ್ರಜೆಗಳೆಲ್ಲರ ಅಭಿಪ್ರಾಯವನ್ನು ಕ್ರೋಢೀಕರಿಸಿ, ಅವರಿಗೇನು 
ಅನುಕೂಲತೆಗಳು ಆಗಬೇಕೆಂದು ಅವರು ನಮಲ್ಲಿ ಯಾವ ಒಂದು ನಂಬಿಕೆ ವಿಶ್ವಾಸಗಳನ್ನಿಟ್ಟು 
ಚುನಾಯಿಸಿ ಕಳುಹಿಸಿಕೊಡುತ್ತಾ ರೋ, ಅಂಥವರ ಆಶೋತ್ತರಗಳನ್ನು ಈಡೇರಿಸಿ ಎಲ್ಲರ 
ಅನುಕೂಲತೆಗೂ, ಹಿತಕ್ಕೂ ಸಾಧಕವಾಗುವುತೆ ನಾವು ವರ್ತಿಸಬೇಕಾದ್ದೇ ಬಹಳ ಗಮನಾರ್ಹವಾದ 
ಅಂಶ. ಇದನ್ನು ನಾವೆಲ್ಲರೂ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. 

ಇನ್ನು ಚುನಾವಣೆ ವಿಧಾನಗಳ ವಿಚಾರದಲ್ಲಿ ಈಗ ಹಾಲಿ ನಡೆಯುತ್ತಿರುವ ಚುನಾವಣೇ 
ವಿಧಾನಗಳ ಪ್ರಕಾರ ಆನೆ, ಒಂಟೆ, ಕುದುರೆ, ಇತ್ಯಾದಿ ಗುರುತುಗಳ ಮೇಲೆ ಅನೇಕ 
ಊಹಾಪೋಹಗಳನ್ನು ಕಟ್ಟಿ ಜನರ ಮನಸ್ಸಿಗೆ ಭ್ರಾಂತಿ ಹಿಡಿಸಿ ಅವರನ್ನು ಬೂತಿನ ಹತಿರಕ್ಕೆ 
ಎಳೆದುಕೊಂಡು ಬಂದು ಓಟನ್ನು ಪಡೆಯುತ್ತಿದ್ದಾರೆ. ಆದರೆ ಹಾಗೆ ತಮ್ಮ ಓಟನ್ನು ಚಿಲಾಯಿಸತಕ್ಕ 
ಸದಸ್ಯರಿಗೆ ವಾಸ್ತವವಾಗಿಯೂ ಚುನಾಯಿಸಲ್ಲಡತಕ್ಕ ಸದಸ್ಯನ ಕುಲಗೋತ್ರಗಳ ವಿಷಯಗಳೊಂದೂ 
ಗೊತ್ತಿರುವುದಿಲ್ಲ. ಹೀಗೆ ಮತದಾರರು ಬಂದು ತಮ್ಮ ನಿರಾಳವಾದ ಮನಸ್ಸಿನಿಂದ ತಮ್ಮ 
ಮತದಾನ ಮಾಡತಕ್ಕಂಥ ಪರಿಸ್ಥಿತಿ ಈಗಿಲ್ಲ. ಇದರ ಜೊತೆಗೆ ಜನರು ಇನ್ನೂ ಅಹ್ಬು 
ವಿದ್ಯಾಮಂತರಾಗಿಲ್ಲ. ಇವೇ ಮೊದಲಾದ ಅನೇಕ ಲೋಪದೋಷಗಳಿರುವದರಿಂದ ಇನ್ನು ಮುಂದಕ್ಕೆ 
ಮಾಡತಕ್ಕ ವಿಧಾನದಲ್ಲಿ ಚುನಾವಣಾ ಕ್ರಮವು ಆದಷ್ಟು ಸುಲಭವಾಗಿರಬೇಕೆಂಬುದು 
ನಿರ್ವಿವಾದವಾದ ವಿಷಯ. ಸಾಧ್ಯವಾದ ಮಟ್ಟಿಗೂ ಕೇವಲ ಅಕ್ಷರಸ್ಥನಲ್ಲದವನಿಗೂ ಕೂಡ ತನ್ನ 
ಮತದಾನವನ್ನು ತಾನು ಇತರರ ಸಹಾಯವಿಲ್ಲದೆ ತನ್ನ ಸ್ವಂತ ಬುದ್ದಿಯ ಮೇಲೆ ತಾನು 
ಚಲಾಯಿಸುವಷ್ಟು ಮಟ್ಟಿಗೆ ಇದನ್ನು ಸುಲಭ ರೀತಿಗೆ ತರಬೇಕಾಗಿದೆ. ಇನ್ನು ಮುಂದಕ್ಕಾದರೂ 
ಒಬ್ಬರ ಹೇಳಿಕೆಯ ಮೇಲೆ ತಾನು ನಡೆಯದೆ ತನ್ನ ಸ್ವಂತ ಬುದ್ದಿಯಿಂದ ವರ್ತಿಸುವಂತಿರಬೇಕು. 
ಆತನಿಗೆ, ತಾನು ಯಾರಿಗೆ ಮತದಾನ ಮಾಡಿದರೆ ಅಷರು ಆತನ ಕಷ್ಟಗಳನ್ನು ನಿವಾರಣೆ 
ಮಾಡುತ್ತಾರೆಂದು ನಂಬಿಕೆ ಇರುತ್ತದೆಯೋ, ಮತ್ತು ಅಂದಾ ಭರವಸೆಯಿರುತ್ತದೆಯೋ ಅವರಿಗೇ 
ಆತನು ಓಟುಮಾಡುವ ಹಾಗಿರಬೇಕು. ಅಂಥಾ ಪರಿಶ್ರಮ ಉಳ್ಳವನಿಗೇ ಆತನು ಓಟುಮಾಡುವುದಕ್ಕೆ 
ಅವಕಾಶವಿರಬೇಕು. ಇಂಥಾ ವಿಚಾರಗಳನ್ನೆಲ್ಲಾ ನಾವು ನಮ್ಮ ದೃಷ್ಟಿಯಲ್ಲಿಟ್ಟುಕೊಂಡು ದೇಶಕ್ಕೆ 
ಹಿತವಾಗುವ ರೀತಿಯಲ್ಲಿ ನಾವೀಗ ಕ್ಷೇತ್ರ ವಿಭಜನೆಗಳನ್ನು ಮಾಡಬೇಕಾಗಿದೆ. ಈ ವಿಭಜನೆಯ 
ಬಗ್ಗೆ ಕೇಂದ್ರ ಸರ್ಕಾರದವರು ನಮಗೆ ಎರಡು ಸಲಹೆಗಳನ್ನು ಮಾಡಿದ್ದಾರೆ. ಒಂದು ಬಹು ಸದಸ್ಯ 
ಕ್ಷೇತ್ರಗಳು ಮತ್ತೊಂದು ಏಕ ಸದಸ್ಯ ಕ್ಷೇತ್ರಗಳು ಎಂದು. 


ಬಹು ಸದಸ್ಯ ಕ್ಷೇತ್ರಗಳೆಂದರೆ, ಒಂದೇ ಚುನಾವಣೆ ಕ್ಷೇತ್ರದಿಂದ ಒಬ್ಬರಿಗಿಂತ ಹೆಚ್ಚಾಗಿ, 
2-4-8, ಹೀಗೆ ಒಟ್ಟು 80-90 ಜನ ಸದಸ್ಯರನ್ನೂ ಒಂದೇ ಒಂದು ಕ್ಷೇತ್ರದಿಂದ ಚುನಾಯಿಸುವಂತೆ 
ಮಾಡತಕ್ಕದ್ದು. ಹೀಗೆ ಎಷ್ಟು ಜನ ಬೇಕಾದರೂ ಒಂದೇ ಕ್ಷೇತ್ರದಿಂದ ಚುನಾಯಿತರಾಗಿ ಬರಬಹುದು. 
ನಮ್ಮಮೈಸೂರು ಸಂಸ್ಥಾನವನ್ನು ಒಂದೇ ಚುನಾವಣೆ ಕ್ಷೇತ್ರವನ್ನಾಗಿ ಮಾಡಿ 99 ಜನ ಸದಸ್ಯರನ್ನು 
ಒಟ್ಟಾಗಿ ಚುನಾಯಿಸುವಂತೆ ಬೇಕಾದರೂ ಈ ವಿಧಾನದ ಪ್ರಕಾರ ಮಾಡಬಹುದು. ಅಥವಾ 
ಸಂಸ್ಥಾನವನ್ನು ಹತ್ತು ವಿಭಾಗವಾಗಿ ವಿಂಗಡಿಸಿ ಒಂದೊಂದು ವಿಭಾಗದಿಂದಲೂ ಹತ್ತು ಜನ 


ಪ್ರತಿಭಾವಂತ ಸಂಸದೀಯ ಪಟು 59 


ಸದಸ್ಯರು ಚುನಾಯಿತರಾಗಿ ಬರುವಂತೆ ಬೇಕಾದರೂ ಮಾಡಬಹುದು. ಇನ್ನೂ ಒಂದು ಹೆಜ್ಜೆ 
ಮುಂದೆ ಹೋಗಿ ಈ ಹತ್ತು ಭಾಗಗಳನ್ನು ಮತ್ತೆ ಎರಡೆರಡು ಸಬ್‌ಡಿವಿಜನ್‌ಗಳಾಗಿ ಬೇಕಾದರೂ 
ವಿಭಾಗ ಮಾಡಬಹುದು. ಆಗ ಪ್ರತಿಯೊಂದು ಸಬ್‌ಡಿವಿಜನ್ನಿನಿಂದಲೂ ಐದು ಜನ ಸದಸ್ಯರು 
ಚುನಾಯಿತರಾಗಿ ಬರುವಂತೆ ಬೇಕಾದರೂ ಮಾಡಬಹುದು. 


ಇದರ ಸಾಧಕ ಬಾಧಕಗಳೇನಿವೆಯೆಂಬುದನ್ನು ನಾವು ಬಹಳ ನಿರ್ದಾಕ್ಷಿಣ್ಯ 
ಮನೋಭಾವದಿಂದ ನೋಡಬೇಕು. ಯಾವ ರೀತಿ ಇದನ್ನು ಸಾಧಿಸಬೇಕೆಂಬುದನ್ನು ಚಿನ್ನಾಗಿ 
ಯೋಚನೆಮಾಡಬೇಕು. ಜನಾಬ್‌ ಸೈಯದ್‌ ಅಬ್ದುರ್‌ ರಹಮಾನ್‌ರವರು ಪೊಲಿಟಿಕಲ್‌ 
ಮೈನಾರಿಟಿಯವರ ಹಿತವನ್ನು ಸಾಧಿಸಬೇಕೆಂದು ಹೇಳಿದರು, ಆದರೆ ದೇಶದಲ್ಲಿ 
ಬೆಂಬಲವಿಲ್ಲದವರಿಗೆ ಬೆಂಬಲ ಕೊಡುವುದರಿಂದ ಏನು ಪುರುಷಾರ್ಥ ಸಾಧಿಸಿದ ಹಾಗಾಯಿತು? 
ಜಾತಿ, ಮತದ ವಿಷಯವೇ ಬೇರೆ. ಇಷ್ಟು ಅವರಿಗೆ ಉತ್ತರ. 


ಈಗ ಪ್ಲೂರಲ್‌ ಮೆಂಬರ್‌ ಕಾನ್‌ಸ್ಟಿಟ್ಯೂಯೆನ್ಸಿ ಕೆಲವು ಕಡೆ ಇದೆ. ಅದರ ಅನುಭವವೂ 
ನನಗೆ ಗೊತ್ತು. ಆ ಎರಡು ರೀತಿಯ ಕಾನ್‌ಸ್ಟಿಟ್ಕೂಯೆನ್ನಿಗಳಲ್ಲೂ ಅನೇಕ ಕಡೆ ನಾನು 
ಚುನಾಯಿತನಾಗಿ ಬಂದಿದ್ದೇನೆ. ಆ ಅನುಭವದ ಮೇಲೆ ನನ್ನ ಅಭಿಪ್ರಾಯವನ್ನು ಹೇಳುತ್ತೇನೆ. 
ಸಿಂಗಲ್‌ ಮೆಂಬರ್‌ ಕಾನ್‌ಸ್ಪಿಟ್ಯೂಯೆನಿಯಿಂದ ಪ್ರಯೋಜನವೇನೆಂದರೆ ಯಾವ ಮನುಷ್ಯನು 
ಯಾವ ಕ್ಷೇತ್ರದಿಂದ ಬರುತ್ತಾನೋ ಅವನಿಗೆ ಆ ಕ್ಷೇತ್ರದ ಸಂಪೂರ್ಣ ಅರಿವು ಇರುತ್ತದೆ ಮತ್ತು 
. ಯಾವ ಕ್ಷೇತ್ರದಿಂದ ಚುನಾಯಿತನಾಗಿ ಬರುತ್ತಾನೆಯೋ ಅಲ್ಲಿಯ ಜನರ ಕಷ್ಟಸುಖಗಳನ್ನು 
ಯಾವತ್ತೂ ಅವನು ಮನಸ್ಸಿನಲ್ಲಿಟ್ಟು ಪ್ರತಿನಿಧಿಯಾಗಿ ಬಂದರೆ ಆ ಕ್ಷೇತ್ರ ಗೌರವವನ್ನು ಕಾಪಾಡಲು 
ಸಭೆಯ ಮುಂದೆ ಬೇಕಾದ್ದನ್ನು ಸಾಧಿಸಲು ಅವಕಾಶವಿರುತ್ತದೆ. ಇದಕ್ಕೆ ಕಾರಣ ಆ ಪ್ರದೇಶದ 
ಸಂಪೂರ್ಣ ಅರಿವು ಅವನಿಗಿರುತದೆ. ಅದಕ್ಕೆ ಬದಲಾಗಿ ಎಂಟು ಹತ್ತು ಜನ ಸೇರಿ ಒಂದು 
ದೊಡ್ಡ ಕ್ಷೇತ್ರದಲ್ಲಿ ಚುನಾವಣೆಯಾದರೆ ಪಕ್ಷಗಳ ಪ್ರಕಾರ ಆಯಾ ಪಕ್ಷದವರು ತಮವರಿಗೆ 
ಓಟುಕೊಡುತ್ತಾರೆ. ಆಗ್ಗೆ ಒಬ್ಬೊಂಟಿಗರಿಗೆ ಕಷ್ಟ. ಅವರು ಪ್ರತಿಸ್ಪರ್ಧೆ ಮಾಡುವುದೂ ಕಷ್ಟ: 
ಅದು ಅನುಭವಿಸಿದವರಿಗೆ ಗೊತ್ತೇ ಹೊರತು ಇಲ್ಲಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಆಮೇಲೆ 
ಉಮೇದುವಾರರಿಗೆ ಆ ಕ್ಷೇತ್ರದ ಪರಿಚಯ ಹೇಗಿರುತ್ತದೆಂಬ ವಿಷಯವನ್ನೂ ತಿಳಿಸಬೇಕಾಗಿದೆ. 
ಮೈಸೂರು ಜಿಲ್ಲೆಯು ಒಂದು ದೊಡ್ಡ ಕ್ಷೀತ್ರ. ಅದರಿಂದ ಚುನಾಯಿತನಾಗಿ ನಾನು ಬಂದಿದ್ದೇನೆ. 
ಆದರೆ ಏಳೆಂಟು ವರ್ಷಗಳಿಂದ ಆ ಪ್ರದೇಶದ ಅನೇಕ ಮೂಲೆಗಳಿಗೆ ಏಳೆಂಟು ಸಾರಿ ಹೋಗಿದ್ದರೂ 
ಇನ್ನೂ ಬಹಳ ಹಳ್ಳಿಗಳನ್ನು ನಾನು ನೋಡುವುದಕ್ಕೆ ಸಾಧ್ಯವಾಗಿಲ್ಲ. ನನಗೆ ಎಲ್ಲಾ ಅವಕಾಶವಿದ್ದರೂ 
ಸಹ ಎಲ್ಲ ಕಡೆಗೂ ಹೋಗಿ ಬರಲು ಅನುಕೂಲವಾಗಲಿಲ್ಲ. ನಾನಾ ಕಾರಣಗಳ ದೆಶೆಯಿಂದ 
ಮೂಲೆ ಮೂಲೆಯ ಹಳ್ಳಿಗಳ ಪರಿಚಯ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ಹಾಗಿರುವಾಗ 
ಬಾಕಿಯವರ ಗತಿಯೇನು: ಪ್ರತ್ಯಕ್ಷವಾಗಿ ಜನರ ಸಂಪೂರ್ಣ ಪರಿಚಯ ಚುನಾವಣೆಗೆ 
ನಿಂತುಕೊಳ್ಳುವವರಿಗಿಲ್ಲದಿದ್ದರೆ ಪಾರ್ತಿಯಾಗಿ ಅವರು ತಮ್ಮಕ್ಷೀತ್ರಕ್ಕೆ ಸರಿಯಾದ ಸೇವೆಸಲ್ಲಿಸುವುದಕ್ಕೆ 
ಅವಕಾಶವಾಗುವುದಿಲ್ಲ ಮತ್ತು ಅವರಿಗೆ ಶಕ್ತಿ ಲಭಿಸುವುದಿಲ್ಲ. ಅದರಿಂದ ಸೇವೆಗೆ ಬದಲಾಗಿ 


60 ಹೆಚ್‌.ಎಂ. ಚನ್ನಬಸಪ್ಪ 


ತೊಂದರೆಯಾಗುತ್ತದೆ. ಆದ್ದರಿಂದ ಮುಖ್ಯವಾದ ಅಂಶವನ್ನು ಗಮನಿಸಿ ಚುನಾವಣೆಗಳಿಗೆ ನಿಲ್ಲುವ 
ಕ್ಷೇತ್ರಗಳು ಚಿಕ್ಕದಾಗಿರುವಂತೆ ಮಾಡಬೇಕು. ಚುನಾಯಿತನಾಗುವವನು ಒಬ್ಬನೇ ಆಗಿದ್ದರೆ ಆಗ 
ಆತನು ತನ್ನ ಕಡೆಯವರಿಗೆ ಸಂಪೂರ್ಣ ಜವಾಬ್ದಾರನಾಗಿರುತ್ತಾನೆ. ಅದಕ್ಕೆ ಪ್ರತಿಯಾಗಿ ಹತ್ತು 
ಜನರಿದ್ದರೆ ಆಗ ಜನರು ಯಾರನ್ನು ಕೇಳಬೇಕು? ನನ್ನನ್ನು ಕೇಳಿದರೆ ನನಗೆ ಸಂಬಂಧವಿಲ್ಲ ಎಂದು 
ವಾನು ಹೇಳಬಹುದು. ಇನ್ನೊಬ್ಬರೂ ಅದೇ ರೀತಿ ಹೇಳಬಹುದು. ಆದ್ದರಿಂದ ಇದನ್ನು ನಿವಾರಿಸಲು 
ಜವಾಬ್ದಾರಿಯು ನಿರ್ಧಿಷ್ಟವಾಗಿರಬೇಕು. ಇಲ್ಲದೇ ಹೋದರೆ ಸದವಕಾಶವು ಸರಿಯಾಗಿ 
ದೊರೆಯುವುದಿಲ್ಲ ಎಂದು ಹೇಳುತ್ತೇನೆ. 


ಪ್ಲೂರಲ್‌ ಮೆಂಬರ್‌ ಕಾನ್‌ಸ್ಟಿಟ್ಕೂಯೆನ್ನಿಯಿರುವುದರಿಂದ ತೊಂದರೆ ಹೆಚ್ಚು. ಜನರು 
ಹೋಗಿ ಪ್ರಚಾರ ಮಾಡಿ ಅನಕ್ಷರಸ್ಥರಾದವರನ್ನು ಮರುಳುಗೊಳಿಸಿ ತಮ್ಮ ಪಕ್ಷದವರಿಗೆ ಓಟು 
ಕೊಡುವಂತೆ ಮಾಡಲು ಭಯಪಡಿಸಬಹುದು. ಜನರ ಪರಿಚಯವೇ ಕೆಲವರಿಗಿರುವುದಿಲ್ಲ. 
ಅಂಥವರು ಸೇವಾ ದುರೀಣರೆಂದು ಹೇಳಿಕೊಂಡು ತಮದೇ ವೇದವಾಕ್ಕವಾಗಿ ಮಾಡಿಕೊಳ್ಳುತ್ತಾರೆ. 
ಅವರು ಜನರಲ್ಲಿ ಮಿಳಿತವಾಗಿಲ್ಲದಿದ್ದರೂ ದಾಕ್ಷಿಣ್ಯಾಕ್ಕಾಗಿ ಓಟು ಬರಬಹುದು. ಆದ್ದರಿಂದ 
ಪೂರ್ತಿಯಾಗಿ ವಿವೇಚನಾಶಕ್ತಿಯನ್ನು ಉಪಯೋಗಿಸಿ ಯಾರು ಚೆನ್ದಾಗಿ ಸೇವೆ ಮಾಡಬಲ್ಲರೋ 
ಮತ್ತು ಕ್ಷೇತ್ರವನ್ನು ಯಾರು ಚೆನ್ನಾಗಿ ನೋಡಿಕೊಳ್ಳಬಲ್ಲರೋ ಆದನ್ನು ಪರಿಶೀಲಿಸಿ ಸ್ವಬುದ್ದಿಯಿಂದ 
ತಮ್ಮಮತವನ್ನು ಕೊಡಲು ಪ್ಲೂರಲ್‌ಮೆಂಬರ್‌ ಕಾನ್‌ಸ್ಪಿಟ್ಕೂಯೆನ್ಸಿಯಲ್ಲಿ ಅವಕಾಶವಿರುವುದಿಲ್ಲ. 
ಅಲ್ಲದೆ ಜನರಿಗೆ ಯಾರಿಗೆ ಓಟುಕೊಡಬೇಕು, ಯಾರಿಗೆ ಕೊಡಬಾರದು ಎಂದು ಅನುಮಾನ 
ಪಡಲು ಅವಕಾಶವಾಗುತ್ತದೆ. ಇದು ಸರಿಯಲ್ಲ. ಪ್ರತಿಯೊಬ್ಬನೂ ಅವನವನ ಮನಸ್ಸಿನ 
ಪ್ರೇರಣೆಗನುಗುಣವಾಗಿ ಕೆಲಸಮಾಡಲು ಅವಕಾಶವಿರಬೇಕು. ಇದು ಪ್ಲೂರಲ್‌ ಮೆಂಬರ್‌ 
ಕಾನ್‌ಸ್ಪಿಟ್ಕೂಯೆನ್ಸಿಯಿಂದ ಸಾಧ್ಯವಿಲ್ಲ. 

ಆಮೇಲೆ ಸಿಂಗಲ್‌ ಮೆಂಬರ್‌ ಕಾನ್‌ಸ್ಟಿಟ್ಕೂಯೆನ್ಸಿಯಾದರೆ ಅಲ್ಪಸಂಖ್ಯಾತ ಪಂಗಡದವರಿಗೆ 
ಅವಕಾಶ ಸಿಕ್ಕುತ್ತದೆ. ಅವರವರ ಜಾತಿ ಮತಗಳವರಿಗೆ ಅವರವರು ಓಟುಮಾಡುತ್ತಾರೆ ಎಂಬ 
ಭಯ ಕೆಲವರಲ್ಲಿದೆ. ಆದರೆ ಅದು ಹಾಗಲ್ಲ. ಆ ಭಯ ಎಲ್ಲದರಲ್ಲೂ ಇದೆ. ಇದರಲ್ಲಿದೆ, 
ಇನ್ನೊಂದರಲ್ಲಿಲ್ಲ ಎಂದು ಹೇಳುವುದಕ್ಕಾಗುವುದಿಲ್ಲ. ಯಾವ ಮನುಷ್ಯ ನಮಲ್ಲಿ ನಿರ್ಧಿಷ್ಟವಾಗಿ 
ಜನ ಸೇವೆ ಮಾಡುತ್ತಾನೆ. ವಾಸ್ತವವಾಗಿ ಯಾರಿಗೆ ಪ್ರಜಾ ಬೆಂಬಲವಿದೆ ಎಂಬುದಕ್ಕೆ ನೂರಾರು 
ನಿದರ್ಶನಗಳನ್ನು ಕೊಡಬಲ್ಲೆ. ಎಷ್ಟೋ ಜನರು ಜನರ ಪರಿಚಯವಿಲ್ಲದೆ ಹತ್ತಾರು ವರ್ಷ 
ಚುನಾಯಿತರಾಗಿ ಬಂದಿದ್ದಾರೆ. ಈ ಸಭೆಯಲ್ಲೂ ಅಂಥ ಮಾನ್ಯ ಸದಸ್ಯರಿರಬಹುದು, ಆದರೆ 
ಅವರ ಹೆಸರನ್ನು ಹೇಳುವುದು ಈಗ ಅನಾವಶ್ಯಕ. ಅವರಲ್ಲಿ ಕೇವಲ ಅಲ್ಪಸಂಖ್ಯಾತರಿದ್ದಾರೆ. 
ಅವರಿಗೆ ಓಟಿನ ಅವಕಾಶವಿರುವುದಿಲ್ಲ. ಅವರ ಸೇವಾ ಮನೋಭಾವ, ನಿಸ್ಪಹತೆ ಮುಂತಾದ್ದನ್ನು 
ಗಮನಿಸದೆ ಓಟುಕೊಟ್ಟಿರುವ ಅನೇಕ ನಿದರ್ಶನಗಳಿವೆ. ಅಂದ ಮೇಲೆ ಕೇವಲ ಜಾತಿಮತಗಳನ್ನೇ 
ಗಮನಿಸಿ ಕೆಲಸಮಾಡುತ್ತೇವೆಂದು ಹೇಳುವುದು ಸರಿಯಲ್ಲ. ಮುಖ್ಯವಾಗಿ ಸೇವಾತತ್ಸರತೆಯನ್ನು 


ಪ್ರತಿಭಾವಂತ ಸಂಸದೀಯ ಹಟು 61 


ಗಮನಿಸಬೇಕು. ಆದ್ದರಿಂದ ಯಾವ ಮನುಷ್ಯನು ಯಾವ ಕ್ಷೇತ್ರದಿಂದ ಚುನಾಯಿತನಾಗಬೇಕೆಂದು 
ಹೇಳುತ್ತಾನೋ ಅವರು ಆ ಕ್ಷೇತ್ರಕ್ಕೆ ಸಂಪೂರ್ಣ ಸೇವೆ ಸಲ್ಲಿಸಿದರೆ ನಿಜವಾಗಿಯೂ ಅವನು 
ಯಾವ ಜಾತಿಯಾದರೂ ಚುನಾಯಿತರಾಗಿ ಬರುವುದರಲ್ಲಿ ಸಂದೇಹವಿಲ್ಲ. ಅಂಥವರು ಸುಮನೆ 
ಏನೋ ಒಂದು ಸಾರಿ ಚುನಾಯಿತನಾಗಿ ಬಂದೆನೆಂದು ಹೇಳುವುದಕ್ಕೆ ಬದಲಾಗಿ ಸೇವಾ ವೃತ್ತಿಯನ್ನು 
ಮಾಡಿ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಚುನಾಯಿತರಾಗಿ ಬರುವುದರಿಂದ ಅವರ ಚುನಾವಣೆಯಲ್ಲಿ 
ಘನತೆ ಗಾಂಭೀರ್ಯಗಳಿರುವುದಕ್ಕೆ ಅವಕಾಶವಾಗುತ್ತದೆ; ಇಲ್ಲದಿದ್ದರೆ ಇಲ್ಲ. ಆ ದೃಷ್ಟಿಯಿಂದ 
ಯಾರೂ ಭಯಪಡಬೇಕಾಗಿಲ್ಲ. ಯಾರೂ ಭಯಪಡದೆ ಚೆನ್ನಾಗಿ ಸೇವೆ ಮಾಡಬೇಕು. ಹಳ್ಳಿಗಳಿಗೆ 
ಹೋಗಿ ಸೇವೆ ಮಾಡಿದರೆ ನಾನೇ ಬಂದು ಅವರಿಗೆ ಓಟು ಕೊಡುತ್ತೇನೆ. 

ಮಲ್ಲಿ ಮೆಂಬರ್‌ ಕಾನ್‌ಸ್ಪಿಟ್ಕೂಯೆನ್ನಿಯಲ್ಲಿ ಮಾತ್ರ ತಕ್ಕಷ್ಟು ಅವಕಾಶವಿರುತ್ತದೆ. ಸಿಂಗಲ್‌ 
ಮೆಂಬರ್‌ ಕಾನ್‌ ಸ್ಪಿಟ್ಯೂಯೆನ್ಸಿಯಲ್ಲಿ ಅಷ್ಟಿಲ್ಲ ಎಂದು ಹೇಳುವುದಕ್ಕೆ ಆಧಾರವೇನಿದೆ? ಅದನ್ನು 
ಮಾನ್ಯ ಮಿತ್ರರು ಹೇಳಿಲ್ಲ; ಅದಕ್ಕೆ ಅಂಕಿ ಅಂಶ ಕೊಟ್ಟಿಲ್ಲ. 


Single Transferable Voting ಜಾರಿಗೆ ತರಬೇಕೆಂದು ಬೇರೆ ಹೇಳಿದ್ದಾರೆ. ೩ 
political minority one has no right for protection here. That person must 
seek for protection from his electorates. Hence this is a most 
impracticable suggestion. ಇಂಥ ಸಲಹೆ ಮಾಡುವಾಗ ಮಾನ್ಯ ಸದಸ್ಯರು ವಾಸ್ತವವಾಗಿ 
ಅದರಿಂದ ಪ್ರಯೋಜನವಿದೆಯೇ ಎಂದು ಯೋಚನೆ ಮಾಡಿ ಹೇಳಬೇಕಾಗಿತ್ತು. ಅದರಲ್ಲಿ ಅನೇಕ 
ತಪ್ಪುಗಳಾಗುತ್ತವೆ. ಬಡ ಬೋರೇಗೌಡನು ಆ ಕ್ರಮ ಅನುಸರಿಸಲು ಸಾಧ್ಯವೇ? ಅದನ್ನು ತಿಳಿದೂ 
ಅವರು ಹಾಗೆ ಹೇಳಬಹುದೇ? 


ಈ ಸಭೆಗೆ ಚುನಾಯಿತರಾಗಿ ಬರುವವರಿಗೆ ಓಟು ಮಾಡುವವರಲ್ಲಿ ಸಾವಿರಾರು ಜನರು 
ಅ, ಆ, ಇ, ಈ ಅಕ್ಷರಗಳು ಕೂಡ ಬಾರದೇಯಿರುವ ಹಳ್ಳಿಗಾಡಿನವರಾಗಿದ್ದಾರೆಂಬುದು ಅವರಿಗೆ 
ಮನವರಿಕೆಯಾಗಿಲ್ಲವೆಂದು ಕಾಣುತ್ತದೆ. 


ಚುನಾವಣೆ ವಿಧಾನವು ಈಗಿರತಕ್ಕ ಪರಿಸ್ಥಿತಿಗೆ ಹೊಂದಿಕೊಂಡಿರಬೇಕು. ಈಗ ನಮ್ಮ 
ಸಂಸ್ಥಾನದಲ್ಲಿರತಕ್ಕ 82 ತಾಲ್ಲೂಕುಗಳಿಗೆ ಆದಷ್ಟು ಅನುಗುಣವಾಗಿರಬೇಕು. ಹಾಗಿಲ್ಲದೆ ಈಗ 
ಏಕ್‌ದಮ್‌ ತೀರಾ ಬದಲಾವಣೆ ಮಾಡಿದರೆ ಮುಂದಿನ ಚುನಾವಣೆಯನ್ನು ತಿಳಿದುಕೊಳ್ಳಲು 
ಕಷ್ಟವಾಗುತ್ತದೆ. ಅನೇಕ ವರ್ಷಗಳಿಂದಲೂ ಹಿಂದಿನ ಪರಿಸ್ಥಿತಿಯನ್ನೇ ಅನುಸರಿಸಿಕೊಂಡು 
ಬಂದಿರುವುದರಿಂದ ಅದನ್ನು ತೀವ್ರವಾಗಿ ಬದಲಾವಣೆ ಮಾಡುವುದರಿಂದ ಓಟು ಮಾಡುವವರ 
ಮನಸ್ಸಿಗೆ ಸಮಸ್ಕೆಯುಂಟಾಗಿ ಅದರಿಂದ ಚುನಾವಣೆಯಲ್ಲಿ ತೊಂದರೆಯಾಗುತ್ತದೆ. ಆದುದರಿಂದ 
ಸಿಂಗಲ್‌ ಮೆಂಬರ್‌ ಕಾನ್‌ಸ್ಟಿಟ್ಕೂಯೆನ್ಸಿ ಇರುವುದು ಎಲ್ಲ ದೃಷ್ಟಿಯಿಂದಲೂ ಉತ್ತಮವೆಂದು 
ಹೇಳಿರುವ ಅಭಿಪ್ರಾಯವನ್ನು ನಾನು ಪುಷ್ಟೀಕರಿಸುತ್ತೇನೆ. 


62 ಹೆಚ್‌.ಎಂ. ಚನ್ನಬಸಪ್ಪ 


ಇನ್ನು ಚುನಾವಣೆ ವಿಧಾನದ ವಿಷಯದಲ್ಲಿ ಹೇಳುವುದಾದರೆ, ಚುನಾವಣೆಗೆ ನಿಂತಿರುವವರಿಗೆ 
ಆನೆ, ಕುದುರೆ, ಒಂಟೆ ಮುಂತಾದ ಗುರುತುಗಳನ್ನು ಕೊಡುವುದಕ್ಕೆ ಬದಲು ಬೇರೆ ಬೇರೆ ಬಣ್ಣದ 
ಪೆಟ್ಟಿಗೆಗಳ ಪದ್ಧಶಿಯನ್ನು ಅನುಸರಿಸಿದರೆ ಇದುವರೆಗಾಗುತ್ತಿರುವ ಅನ್ಮಾಯವನ್ನು ತಡೆಗಟ್ಟಬಹುದೆಂದು 
ನನ್ನ ಸಲಹೆ. 

ಚುನಾವಣೆ ಖರ್ಚು ವೆಚ್ಚಗಳ ದೃಷ್ಟಿಯಿಂದಲೂ ಕೂಡ ಸಿಂಗಲ್‌ಮೆಂಬರ್‌ 
ಕಾನ್‌ಸ್ಟಿಟ್ಯೂಯೆನ್ಸಿ ಉತ್ತಮ. ಕಡಮೆ ಖರ್ಚಿನಲ್ಲಿ ಚುನಾವಣೆಯಾಗಲು ಅನುಕೂಲವಾಗುತ್ತದೆ. 
ಲಂಚಕೋರತನ ಹೆಚ್ಚುತ್ತದೆಂದು ಕೆಲವರು ಹೇಳಿದರು. ಅದಕ್ಕೆ ನಾನು ಹೇಳುವುದಿಷ್ಟೆ: ಇದು 
ಜನತೆಯ ಮನೋದರ್ಮದ ಮೇಲೆ ಹೋಗುತ್ತದೆ. ಜನತೆಯ ಮನೋಧರ್ಮ 
ಬದಲಾವಣೆಯಾಗದ ಹೊರತು ಇದು ನಿವಾರಣೆಯಾಗಲಾರದು. ಒಟ್ಟಿನಲ್ಲಿ ಸಿಂಗಲ್‌ಮೆಂಬರ್‌ 
ಕಾನ್‌ಸ್ಟಿಟ್ಕುಯೆನ್ನಿ ಮತ್ತು ಬಣ್ಣದ ಪೆಟ್ಟಿಗೆ ಪದ್ಧತಿ ಎರಡೂ ಜಾರಿಗೆ ಬರಬೇಕೆಂದು ನನ್ನ 
ಅಭಿಪ್ರಾಯ. 

ಕೊನೆಯದಾಗಿ ಒಂದೇ ವಿಷಯ. ಈಗ ಸಮಿತಿಗೆ 12 ಜನರನ್ನು ಸದಸ್ಯರಾಗಿ 
ಸೂಚಿಸಿದ್ದಾರೆ. ಅವರಷ್ಟೇ ಅಲ್ಲದೆ ಇತರ ಅನೇಕರು ಈ ವಿಚಾರದಲ್ಲಿ ಅನುಭವವುಳ್ಳವರು 
ಸಲಹೆ ಕೊಡುವವರಿದ್ದಾರೆ. ಅವರ ಸಲಹೆಗಳನ್ನು ಪಡೆಯುವುದರಿಂದ ತೊಂದರೆ ಏನೂ 
ಇಲ್ಲ. ಆದುದರಿಂದ ಶ್ರೀ ಜಿ. ವೀರಪ್ಪನವರು ಒಪ್ಪುವುದಾದರೆ, ಈ ಸಮಿತಿಯವರು ಇನ್ನೂ 
ಕೆಲವು ಸದಸ್ಯರನ್ನು ಕೋಆಪ್ಸ್‌ ಮಾಡಿಕೊಳ್ಳಬಹುದೆಂದು ಈ ಸಮಿತಿಗೆ ಅಧಿಕಾರ ಕೊಟ್ಟರೆ 
ಒಳ್ಳೆಯದೆಂದು ನನಗೆ ತೋರುತ್ತದೆ. 


ಪ್ರತಿಭಾವಂತ ಸಂಸದೀಯ ಪಟು 63 


ಪರಭಾರೆ ಮಾಡಿದ ಗ್ರಾಮಗಳ (ಗೇಣಿದಾರರ ರಕ್ಷಣೆ ಮತ್ತು ಇತರ 
ವಿವಿಧ ಅವಕಾಶಗಳು) ವಿಧೇಯಕ * 


ಮಾನ್ಯ ಅಧ್ಯಕ್ಷರೆ, ಈ ಕಾನೂನು ಅತ್ಯಾವಶ್ಯಕ ಮತ್ತು ಜರೂರು ಆಗಬೇಕು ಎಂದು 
ಹೇಳುವವರಲ್ಲಿ ನಾನೂ ಒಬ್ಬ. ಈ ಕಾನೂನನ್ನು ಮಾಡದೇ ಹೋದ ಪಕ್ಷದಲ್ಲಿ ಅನೇಕ ಜನರಿಗೆ 
ಹೆಚ್ಚನ ತೊಂದರೆಯಾಗುತುದೆ. ಆದನ್ನು ತಪ್ಪಿಸುವುದಕ್ಕೆ ಈ ಕಾನೂನು ಜಾರಿಮಾಡಬೇಕೆಂದು 
ಭೂಕಂದಾಯ ವಿಮರ್ಶಕ ಸಮಿತಿಯವರು ಶಿಫಾರಸು ಮಾಡಿದ ಪರಿಣಾಮವಾಗಿ ಅವಸರದ 
ಕಾನೂನು ಜಾರಿಗೆ ಬಂತು. ಇಂತಹ ಕಾನೂನಿನಿಂದ ನಮ್ಮಹಕ್ಕುಬಾಧ್ಯತೆಗೆ ಸ್ವಲ್ಪ ಮಟ್ಟಿಗೆ ಧಕ್ಕೆ 
ಬರುತ್ತದೆ ಎಂದು ಸಮಿತಿಯಲ್ಲಿ ಪ್ರತಿಪಾದಿಸಿದ್ದವನು ನಾನು; ನಮ್ಮ ಇಚ್ಛಾನುಸಾರ ನಮ್ಮ ಆಸ್ತಿ 
ಪಾಸ್ತಿಗಳನ್ನು ವಿಲೇ ಮಾಡುವುದಕ್ಕೆ ಇಂತಹ ಕಾನೂನುಗಳಿಂದ ಪ್ರತಿಬಂಧಕವಾಗುತ್ತದೆ ಎಂದು 
ವಾದ ಮಾಡಿದವರಲ್ಲಿ ನಾನೊಬ್ಬ. ಆದರೆ ಇದರಿಂದ ಒಳ್ಳೆಯದೆಷ್ಟು ಕೆಟ್ಟದ್ದೆಷ್ಟು ಎಂಬುದನ್ನು 
ತೂಕ ಮಾಡಿ ನೋಡಿ ಇದರಿಂದ ಹೆಚ್ಚು ಅನುಕೂಲವಾಗುತ್ತದೆ ಎಂದು ಕಂಡು ಬಂದ ಮೇಲೆ 
ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದೇನೆ. ಹೆಚ್ಚು ಜನರಿಗೆ ಅನುಕೂಲವಾದರೆ ನಾವು ಒಪ್ಪಿಕೊಳ್ಳುವುದರಲ್ಲಿ 
ಅಭ್ಯಂತರವಿಲ್ಲ. Maximum good to the maximum number of people ow 
ಮೂಲ ತತ್ತ ದೃಷ್ಟಿಯಿಂದ ಇದನ್ನು ನಾವು ಗಮನದಲ್ಲಿಡಬೇಕು. ಈ ಕಾನೂನು ತರಲು 
ಮೂಲಕಾರಣವೇನೆಂದರೆ, ಭೂ ಕಂದಾಯ ಪರಿಶೀಲನಾ ಸಮಿತಿಯವರು ಗ್ರಾಮಗಳನ್ನು ಸರ್ಕಾರ 
ವಹಿಸಿಕೊಳ್ಳುವಂತೆ ಸಲಹೆ ಮಾಡಲು ತೀರ್ಮಾನ. ತಕ್ಷಣವೇ ದುರುದ್ದೇಶದಿಂದ ಕೂಡಿದ 
ಕೆಲವು ಇನಾಂದಾರರು ಕೇವಲ ಬಡವರಾದ ರೈತರಿಗೆ ತೊಂದರೆ ಕೊಡಲು ಪ್ರಾರಂಭಿಸಿದರು. 
ತಮ್ಮ ಇನಾಂ ಗ್ರಾಮಗಳನ್ನು ಸರ್ಕಾರದವರು ತೆಗೆದುಕೊಂಡುಬಿಡುತ್ತಾರೆಂದು ಊಹೆ 
ಮಾಡಿಕೊಂಡು ಬಡ ಹಿಡುವಳಿದಾರರಿಗೆ ಇರುವ ಅಜ್ಞಾನ ಮತ್ತು ಅನಕ್ಷರತೆಗಳನ್ನು 
ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆಂಬುದು ತಿಳಿಯಬಂದಿತು. ಕೆಲವು ಸಂದರ್ಭಗಳಲ್ಲಿ 
ಇನಾಂದಾರರಿಗೆ ರೈತರೂ ತೊಂದರೆ ಕೊಡುತಿದ್ದಾರೆಂಬುದು ಕೂಡ ಸಮಿತಿಯ ಗಮನಕ್ಕೆ ಬಂತು. 
ಇಂಥ ಸಂದರ್ಭಗಳು ಬಹಳ ಕಡಿಮೆ ಎಂಬುದು ಪರಿಶೀಲನೆ ಮಾಡಿದ ಮೇಲೆ ಗೊತ್ತಾಯಿತು. 
ಸಂಪೂರ್ಣ ವಿಮರ್ಶೆಯಿಂದ ಇನಾಂ ಗ್ರಾಮಗಳ ರೈತರಿಗೆ ರಕ್ಷಣೆ ಕೊಡಬೇಕೆಂದು ಸರ್ಕಾರಕ್ಕೆ 
ಸಲಹೆ ಮಾಡಲಾಯಿತು. i 


ಶ್ಯಾನುಭೋಗ ಪಟೇಲರುಗಳ ವಿಷಯದಲ್ಲಿಯೂ ಇನಾಂ ಗ್ರಾಮಗಳ ವಿಷಯದಲ್ಲಿಯೂ 
ಪ್ರಜಾ ಪ್ರತಿನಿಧಿಗಳು ಮೊದಲಿನಿಂದಲೂ ಸುಧಾರಣೆ ಮಾಡಬೇಕೆಂದು ಹೇಳುತ್ತಲೇ ಇದ್ದರು. 
1935ನೆಯ ಇಸವಿಯಲ್ಲಿ ಶ್ಯಾನುಭೋಗ ಪಟೇಲರ ವಿಷಯದಲ್ಲಿ ಒಂದು ಸುಧಾರಣಾ 
ಪ್ರಯತ್ನವಾಯಿತು. ಇನಾಂ ಗ್ರಾಮಗಳ ವಿಷಯದಲ್ಲಿ 1916ನೆಯ ಇಸವಿಯಿಂದ ಬಹು ಜನ 
ಪ್ರಜಾಪ್ರತಿನಿಧಿಗಳು ವಿಶೇಷ ಒತ್ತಾಯಪಡಿಸಿದರು. ಸರ್ಕಾರದವರು ಇದು ಬಹಳ ತೊಡಕಾದ 


* ವಿಧಾನ ಸಬೆಯ ನಡವಳಿಕೆ ದಿನಾಂಕ 4ನೇ ಸೆಪ್ಪೆಂಬರ್‌ 1950 


64 ಹೆಚ್‌.ಎಂ. ಚನ್ನಬಸಪ್ಪ 


ವಿಚಾರವಾದ್ದರಿಂದಲೂ, ಕೆಲವು ಮೂಲಭೂತವಾದ ತತ್ವಗಳನ್ನೇ ಬದಲಾಯಿಸಬೇಕಾಗುವ 
ಸಂಭವವಿದ್ದುದರಿಂದ ಹೆದರಿ ಈ ವಿಚಾರವನ್ನು ೦೦1ರ tಂ೩g್ರಆ ನಲ್ಲಿಟ್ಟರು. ಶ್ರೀ ಸಿದ್ದಪ್ರನವರು 
ಮಂತ್ರಿಗಳಾಗಿದ್ದಾಗಲಾದರೂ ಈ ಕಾನೂನು ಜಾರಿಗೆ ಬರಬಹುದೆಂದು ಯೋಚಿಸಿದ್ದೆವ, ಅವರು 
ಏನೂ ಮಾಡಲಿಲ್ಲ. ಇದನ್ನು ಜಾರಿಗೆ ತರತಕ್ಕ ಧೈರ್ಯವನ್ನು ಅವರೂ ಸಹ ಮಾಡಲಿಲ್ಲ. 

Sri. L. SIDDAPPA- Please refer to Mr. Pulla Reddi's reply in this 
connection. 


ಶ್ರೀ ಎಚ್‌.ಎಂ. ಚೆನ್ನಬಸಪ್ಪನವರು - Yes, | moved a resolution on the 
subject to which an answer was given that when conditions become 
favourable this would be considered". This was the answer. Such stock 
answers we used to have in any number. 

ಬೇರೆ ಒಂದು ವಿಷಯದ ಚರ್ಚಿ ಕಾಲದಲ್ಲಿ ಈ ಸರ್ಕಾರ ಹಿಂದಿನ ಸರ್ಕಾರದ ನೀತಿಯನ್ನೇಕೆ 
ಅನುಸರಿಸಲಿಲ್ಲವೆಂದು ಕೇಳಿದರು. ತಾವು ಸರ್ಕಾರದಲ್ಲಿದ್ದಾಗ ಇಂತಹ ಉಪಯುಕ್ತವಾದ 
ಭೂಕಂದಾಯ ಪರಿಶೀಲನಾ ಸಮಿತಿಯನ್ನು ರಚನೆ ಮಾಡುವ ಕಾರ್ಯಕ್ರಮಕ್ಕೆ ಏಕೆ ಕೈ 
ಹಾಕಲಿಲ್ಲವೆಂದು ಅವರನ್ನು ವಾನು ಕೇಳುತ್ತೇನೆ. ಶ್ರೀ ಸಿದ್ದಪ್ಪನವರ ಮತ್ತೊಂದು ಆಕ್ಷೇಪಣೆ, 
ಇಂತಹ ಒಂದು ಸಣ್ಣ ಮಸೂದೆಯನ್ನೇಕೆ ತರಬೇಕು, ಒಂದೇ ಸಾರಿ ಆ ಸಮಿತಿಯ ಸಲಜಹೆಗಳನ್ನೆಲ್ಲಾ 
ಪರಿಶೀಲಿಸಿ ಪರಿಪೂರ್ಣವಾದ ಒಂದು ಮಸೂದೆಯನ್ನು ಕೇಳಿದರು. ಅಂತಹ ಒಂದು 
ಪೂರ್ಣವಾದ ಮಸೂದೆಯನ್ನು ತಯಾರು ಮಾಡಬೇಕಾದರೆ ಸ್ವಲ್ಪ ಹೆಚ್ಚು ಕಾಲಾವಕಾಶ ಬೇಕಾಗುತ್ತದೆ. 
ಎಲ್ಲವನ್ನೂ ಕೊಲಂಕಷವಾಗಿ ಪರಿಶೀಲನೆ ಮಾಡಬೇಕಾಗುತ್ತದೆ. ಸರ್ಕಾರದವರು ಸಂಪೂರ್ಣವಾದ 
ಕಾನೂನನ್ನು ಜಾರಿಗೆ ತರುವ ಹೊತ್ತಿಗೆ ಏನು ಅನಾಹುತವಾಗುತ್ತದೆಂಬುದನ್ನು ಗಮನಿಸಬೇಕು. 
ಈ ರೀತಿ ಒಂದು ಕಾನೂನು ಜಾರಿಗೆ ಬರುತ್ತದೆಂಬುದನ್ನರಿತು ಈ ಅವಕಾಶವನ್ನು 
ದುರುಪಯೋಗಪಡಿಸಿಕೊಳ್ಳಲು ಕೆಟ್ಟ ಜನರಿಗೆ ಅವಕಾಶವಾಗುತ್ತದೆ. ಇದರಿಂದ ಎಷ್ಟೋ ಜನರಿಗೆ 
ತೊಂದರೆಯಾಗುತ್ತದೆ. ಈಗ ಈ ಮಸೂದೆಯಲ್ಲಿರುವುದಾದರೂ ಏನು? ಇನಾಮ್‌ ಗ್ರಾಮಗಳಲ್ಲಿ 
ಜಮೀನನ್ನು ಇನಾಮ್‌ದಾರರು ಪರಬಾರೆ ಮಾಡುವುದನ್ನು ತಪ್ಪಿಸಲು ಪ್ರತಿಬಂಧಕ ಹಾಕಿದ್ದಾರೆ. 
ಆವರಿಂದ ಜಮೊೂನುಗಳನ್ನೇನೂ ಕಿತ್ತುಕೊಳ್ಳುತ್ತಿಲ್ಲ ಇನಾಮ್‌ ಜಮೀನುಗಳಲ್ಲಿರುವ ಮರ 
ವಗೈೆರೆಗಳನ್ನು ಪರಭಾರೆ ಮಾಡಬಾರದೆಂದು ಇದರಲ್ಲಿ ವಿಧಾಯಕ ಮಾಡಿದೆ. ಒಂದು ವೇಳೆ 
ಅನಿವಾರ್ಯವಾಗಿ ಅಲ್ಲಿನ ಮರಗಳನ್ನು ಉಪಯೋಗಿಸಬೇಕಾಗಿ ಬಂದರ, ಅದಕ್ಕೆ ಸರಿಯಾದ 
ಕಾರಣವಿದ್ದರೆ, ಡೆಪ್ಕುಟಿ ಕಮಿಷನರಿಗೆ ತಿಳಿಸಿ ಅಪ್ಪಣೆ ಪಡೆದು ಉಪಯೋಗ 
ಮಾಡಿಕೊಳ್ಳಬಹುದೆಂದು ವಿಧಾಯಕ ಮಾಡಿದೆ. ಇದೇನೂ ಕೆಟ್ಟದಲ್ಲ. ಎಲ್ಲಾ ಕಾನೂನುಗಳಿಂದಲೂ 
ಸಂದರ್ಭಾನುಸಾರ ಕೆಲವರಿಗೆ ತೊಂದರೆಯಾಗಬಹುದು. ಬಹಳೆ ಒಳ್ಳೆಯ ಕಾನೂನುಗಳೆಂದು 
ಸಾವು ಯಾವುದನ್ನು ಹೇಳುತ್ತೇವೋ ಅವುಗಳಿಂದ ಕೂಡ ಕೆಲವು ವೇಳೆ, ಸ್ವಲ್ಪ ಜವರಿಗೆ 


ಪ್ರತಿಭಾವಂತ ಸಂಸದೀಯ ಪಟು 65 


ತೊಂದರೆಯಾಗಬಹುದು. ಕಳ್ಳತನ ಮಾಡುವವರಿಗೆ ಶಿಕ್ಷೆ ಮಾಡಬೇಕೆಂದು ಕಾನೂನಿದೆ. ಇದರಿಂದ 
ಕಳ್ಳರಿಗೆ ತೊಂದರೆಯಾಗಬಹುದಲ್ಲವೆ? ಭಾರತ ರಾಜ್ಯಾಂಗದಲ್ಲಿ ಕೊಟ್ಟಿರುವ ಮೂಲ ಹಕ್ಕಿಗೆ 
ಧಕ್ಕೆ ಬರುತ್ತದೆಂದು ಹೇಳುವುದರಲ್ಲಿ ಅರ್ಥವಿಲ್ಲ. ರಾಜ್ಯಾಂಗದ ವಿಧಿಯನ್ನು ಓದಿ ಸರಿಯಾಗಿ 
ಅರ್ಥಮಾಡಿಕೊಂಡರೆ ಅನುಮಾನ ಪರಿಹಾರವಾಗುತ್ತದೆ. ಅದರಲ್ಲಿ every citizen has a 
fundamental right to hold, tc acquire and to dispose of property ಎoದಿದೆ. 
ಇದಕ್ಕೆ ಈ ಕಾನೂನಿನಿಂದ ಯಾವ ಧಕ್ಕೆಯೂ ಬರುವದಿಲ್ಲ. ಈ ಕಾನೂನಿನಲ್ಲಿ ಕೆಲವು ಕಾಲ 
ಕೆಲವು ಭೂಮಿಕಾಣಿಗಳು ಇದ್ದಂತೆ ಇರಲಿ ಎಂದು ಮಾಡಿದ್ದಾರೆ. ಅದು ಕೆಲವು ಕಾಲದವರೆಗೆ 
ಮಾತ್ರ. ಒಂದು ವೇಳೆ ಅನಿವಾರ್ಯವಾಗಿ ಆಗಬೇಕಾದರೆ, ಡೆಪ್ಯಟಿಕಮೀಷನರಿಗೆ ಬರದು 
ವಿಲೇ ಮಾಡಿಕೊಳ್ಳಬಹುದು. Why was not the Committee given powers to go 
into the question of other big holders of lands and the tenants given 
protection ಎಂದು ಕೆಲವರು ಹೇಳಿದರು. ಈಗ ಇನಾಮ್‌ ಗ್ರಾಮಗಳಲ್ಲಿ ಇನಾಮ್‌ದಾರರು 
ಹೆಚ್ಚು ಜಮೀನನ್ನಿಟ್ಟುಕೊಳ್ಳುವುದಕ್ಕೂ ವ್ಯತ್ಕಾಸವಿದೆ. ಇನಾಮ್‌ ಗ್ರಾಮಗಳಲ್ಲಿ ಏಕೆ ಇದನ್ನು 
ಜಾರಿಗೆ ತರಬೇಕಾಯಿತೆಂದರೆ, ಇನಾಮ್‌ದಾರರಿಗೂ ಧೈತರಿಗೂ ಇರುವ ಸಂಬಂಧ ಸರಿಯಾಗಿಲ್ಲ. 
ಇದು ಜನಜನಿತವಾದುದು. 

ಎಲ್ಲ ವಿಷಯಗಳನ್ನೂ ಒಳಗೊಂಡ ಒಂದು ಮಸೂದೆಯನ್ನು ತರಬೇಕಾದರೆ ಕಾಲಾವಕಾಶ 
ಬೇಕೆಂಬುದನ್ನು ಅವರೇ ಒಪ್ಪಿಕೊಂಡ ಹಾಗಾಯಿತು. ಅಂತಹ ಒಂದು ಮಸೂದೆಯನ್ನು 
ತಯಾರಿಸುವುದು ಅಷ್ಟು ಸುಲಭವಾದ ಕೆಲಸವೂ ಅಲ್ಲ. ಅದು ಅನೇಕ ಕ್ಲಿಷ್ಟ 
ವಿಚಾರಗಳನ್ನೊಳಗೊಂಡಿದೆ. ಭೂಕಂದಾಯ ಪದ್ಧಶಿ ಇಂದಿನ ಪರಿಸ್ತಿಶಿಗೆ ಹೊಂದುವಂತೆ 
ಮಾರ್ಪಾಡು ಮಾಡಬೇಕಾದರೆ, ಅದನ್ನು ಬಹಳೆ ಎಚ್ಚರಿಕೆಯಿಂದಲೂ ಜವಾಬ್ದಾರಿಯಿಂದಲೂ 
ಮಾಡಬೇಕು. ಆದಕಾರಣ ಕಾಲಾವಕಾಶಬೇಕು. ಮತ್ತು ಈ ಕಾನೂನನ್ನು ಈ ರೀತಿ ಅಲ್ಪಸ್ವಲ್ಲವಾಗಿ 
ಬಿಡಿಬಿಡಿಯಾಗಿ ತರುವುದಕ್ಕೆ ಅವಕಾಶವಿಲ್ಲ. ಅದನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು. ಆದ್ದರಿಂದ 
ಈಗ ಈ ಕಾನೂನಿನಲ್ಲಿ ಅಡಕವಾಗಿರತಕ್ಕ ಅಂಶಗಳಿಗೂ ರಾಜ್ಯಾಂಗದಲ್ಲಿ ಕೊಟ್ಟಿರತಕ್ಕ ರಕ್ಷಣೆಗೂ 
ಅಂಥಾ ವಿರೋಧವೇನೂ ಇರುವುದಿಲ್ಲ. ಅದಕ್ಕನುಸಾರವಾಗಿಯೂ ಮತ್ತು ವ್ಯಾಪ್ತಿಗೆ ಒಳಪಟ್ಟೂ 
ಸಹ ಇದೆ. ಇದರಿಂದ ದೇಶಕ್ಕೆ ಅದರಲ್ಲೂ ಬಡವರಿಗೆ, ಅನಕ್ಟರಸ್ಥರಿಗೆ ಹೆಚ್ಚು 
ಅನುಕೂಲವಾಗುತ್ತದೆಯೇ ಹೊರತು ಮತ್ತೆ ಬೇರೆ ಇಲ್ಲ. ಇದರಿಂದಾಗತಕ್ಕ ಒಳ್ಳಯದನ್ನು 
ಒಂದು ಕಡೆ, ತೊಂದರೆಗಳನ್ನು ಮತ್ತೊಂದು ಕಡೆ ತೂಕ ಹಾಕಿ ನೋಡುವುದಾದರೆ ಒಳ್ಳೆಯದೇ 
ಬಹಳವಾಗುವುದರಿಂದ ಯಾವ ಭಿನ್ನಾಭಿಪ್ರಾಯವೂ ಇಲ್ಲದೆ ಈ ಮಸೂದೆಯನ್ನು ಸಭೆಯವರು 
ಅಂಗೀಕರಿಸಬೇಕೆಂದು ಅರಿಕೆ ಮಾಡಿಕೊಳ್ಳುತ್ತೇನೆ. 


66 ಹೆಚ್‌.ಎಂ. ಚೆನ್ನಬಸಪ್ಪ 


ತಳಿ ಅಭಿವೃದ್ಧಿ ವಿಧೇಯಕ 1951 * 


ಸ್ಟಾಮಿ, ದೇಶದಲ್ಲಿ ಪಶುಸಂಪತ್ತನ್ನು ಅಭಿವೃದ್ಧಿ ಗೊಳಿಸಬೇಕೆಂಬ ದೃಷ್ಟಿಯಿಂದ ಈ 
ಕಾನೂನನ್ನು ತರಲಾಗಿದೆ. 
ಮಾನ್ಮ ಶೀ ಟ. ಮರಿಯಪ್ಪನವರು: ಗಿಡ್ಡಹೋರಿಗಳಿಂದ ತಳಿ ಕೆಟ್ಟು ಹೋಗುತ್ತದೆ. 


ಅದನ್ನು ತಪ್ಪಿಸಬೇಕೆಂದು ಈ ಕಾನೂನನ್ನು ತರಲಾಗಿದೆಯೇ ಹೊರತು ಅಭಿವೃದ್ಧಿಯಾಗುತ್ತದೆ 
ಎಂದು ಅಲ್ಲ. 


ಶ್ರೀ ಎಚ್‌.ಎಂ. ಚನ್ನಬಸೆಷ್ನನವರು - ಇದೂ ಒಂದು ಸಾಧನ ಎಂದು ಹೇಳಬಹುದು. 
ತಳಿ ಅಭಿವೃದ್ದಿ ಮಾಡುವುದಕ್ಕೆ ಸೂಕ್ತ ಕಾರ್ಯಕ್ರಮ ಹಾಕಿಕೊಳ್ಳಬೇಕೆಂದು ಭಾರತ ರಾಜ್ಯಾಂಗದಲ್ಲೂ 
ಹೇಳಿದ್ದಾರೆ. ಅಲ್ಲಿ ಏನು ಹೇಳಿದ್ದಾರೆ ಎಂದರೆ.- 

"The State shall, in particular, take steps for preserving and 
improving the breeds, and prohibiting the slaughter of cows and calves 
and other milch and oraught cattle." 

ತಳಿಗಳನ್ನು ಅಭಿವೃದ್ಧಿ ಮಾಡತಕ್ಕಂಥ ವಿಷಯದಲ್ಲಿ ನಿರ್ದಿಷ್ಟವಾಗಿ ಕಾರ್ಯಕ್ರಮ 
ತೆಗೆದುಕೊಳ್ಳಬೇಕೆಂದು ಡೈರೆಕ್ಟೀವ್‌ ಪಾಲಿಸಿ ಇದೆ. ಅದನ್ನು ಇಂಪ್ಲಿಮೆಂಟ್‌ 
ಮಾಡುವುದಕ್ಕೋಸ್ಕರವೇ ಈಗ ಕಾನೂನನ್ನು ತರಲಾಗಿದೆ ಎಂದು ನಾನು ತಿಳಿದುಕೊಂಡಿದ್ದೇನೆ. 
ಡೈರೆಕ್ಟೀವ್‌ ಪಾಲಿಸಿಯಲ್ಲಿ ಕಾನೂನುಗಳನ್ನು ಮಾಡಿ ಕಾರ್ಯಕ್ರಮ ತೆಗೆದುಕೊಳ್ಳಬೇಕೆಂದು ಹೇಳಿಲ್ಲ. 
ಯಾವ ರೀತಿಯಲ್ಲಿ ಈ ತಳಿಗಳನ್ನು ಉತ್ತಮಪಡಿಸಲಿಕ್ಕೆ ಪ್ರಯತ್ನಪಟ್ಟರೆ ನಿಮ್ಮ ಗುರಿಯನ್ನು 
ಮುಟ್ಟಲಿಕ್ಕೆ ಸಾಧ್ಯವಾಗುತದೋ ಅಂಥ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಳ್ಳಿ ಎಂದು 
ಹೇಳಿದ್ದಾರೆ. 


ಇದಕ್ಕೆ ಅನೇಕ ಮಾರ್ಗಗಳಿವೆ. ಕಾನೂನು ಮಾಡಿ ತನ್ಮೂಲಕ ಅವುಗಳನ್ನು ಸಾಧಿಸುವುದು 
ಒಂದು ವಿಧಾನ. ಆದರೆ, ಸಾಮಾನ್ಯವಾಗಿ ಕಾನೂನುಗಳನ್ನು ಮಾಡುವುದರಲ್ಲಿ ಮುಖ್ಯವಾಗಿ 
ವಾವ ಒಂದಂಶವನ್ನು ದೃಷ್ಟಿಯಲ್ಲಿಟ್ಟುಕೊಳ್ಳಬೇಕು. ಅನೇಕ ರಾಜಕೀಯವೇತ್ತರು ಹೇಳಿರುವಂತೆ 
‘Least governed State is the best governed State". ಎಲ್ಲಿ ಹೆಚ್ಚು ಹೆಚ್ಚು ಶಾಸನಗಳ 
ಮೇಲೆ ರಾಜ್ಯವಾಳುತ್ತಾರೋ ಅದು ಅಷ್ಟು ಉತ್ತಮವಾದ ಆಳ್ಳಿಕೆಯಲ್ಲ. ಕೇವಲ ಕಡಿಮೆ 
ಶಾಸನಗಳಿಂದ ರಾಜ್ಯವಾಳುವುದೇ ಉತ್ತಮ ಆಳ್ದಿಕೆ. ಶಾಸನ ಕಡತಗಳ ರಾಜ್ಯಭಾರ ಉತ್ತಮ 
ರಾಜ್ಯಭಾರವೆಂದು ನಾನು ನಂಬುವುದಿಲ್ಲ. ಬಹುಶಃ ಮಾನ್ಯ ಸದಸ್ಯರೆಲ್ಲರೂ ಇದನ್ನೊಪುತ್ತಾರೆಂದು 
ನಾನು ನಂಬಿದ್ದೇನೆ. ಆದ್ದರಿಂದ ಶಾಸನಗಳನ್ನು ಮಾಡುವ ವಿಧಾನವನ್ನು ಬಿಟ್ಟು ಇನ್ನಾವ 
ಮಾರ್ಗಗಳಿಂದಲಾದರೂ ತಳಿಗಳನ್ನು ಉತ್ತಮಪಡಿಸುವುದನ್ನು ಯೋಚನೆ ಮಾಡಿ ಅದರಂತೆ 


* ವಿಧಾನ ಸಬೆಯ ನಡವಳಿಕೆ ದಿನಾಂಕ 23ನೇ ಜನವರಿ, 1951 


ಪ್ರತಿಭಾವಂತ ಸಂಸದೀಯ ಪಟು 67 


ಕಾರ್ಯಕ್ರಮ ತೆಗೆದುಕೊಂಡು, ಅದರಲ್ಲಿ ಕಂಡು ಬರತಕ್ಕ ನ್ಯೂನಾತಿರಿಕ್ಷಗಳನ್ನು ಸರಿಪಡಿಸಿಕೊಂಡು 
ಹೋಗುವುದು ಎರಡನೆಯ ವಿಧಾನ. ಈ ಯಾವ ಮಾರ್ಗದಿಂದಲೂ ನಮ್ಮ ಉದ್ದೇಶ 
ಸಾಧನೆಯಾಗದಿದ್ದರೆ ಅಂಥ ಕಾಲದಲ್ಲಿ ಶಾಸನವನ್ನು ಕೈಗೊಳ್ಳುವುದು ಅಗತ್ಯವೆಂದು ಕಂಡುಬಂದರೆ 
ಆಗ್ಗೆ ಶಾಸನವನ್ನು ಮಾಡುವುದು ನ್ಯಾಯವಾದ ನೀತಿಯೆಂದು ತಿಳಿದುಕೊಂಡಿದ್ದೇನೆ. ಆದಕಾರಣ 
ಇಂಥಾ ಒಂದು ಶಾಸನವನ್ನು ನಾವೀಗ ಮಾಡಬೇಕಾದರೆ ಅದಕ್ಕೆ ಬೇಕಾದ ಅಂಕಿಅಂಶಗಳ 
ಅಧಾರಗಳನ್ನು ಮುಂದಿಟ್ಟುಕೊಂಡು ಸೂಕ್ತಾಸೂಕ್ತತೆಯನ್ನು ಪರಿಗಣಿಸಿ ಮುಂದುವರಿಯಬೇಕು. 
ಇವೆಲ್ಲಕ್ಕಿಂತಲೂ ಮೇಲಾಗಿ ಪ್ರಜಾಪ್ರಭುತ್ವದಲ್ಲಿ ಶಾಸನಗಳನ್ನು ಮಾಡತಕ್ಕದ್ದು ಸರ್ಕಾರದವರ 
ಅಮಕೂಲಕ್ಕಲ್ಲ ಪ್ರಜೆಗಳ ಅನುಕೂಲಕ್ಕಾಗಿ ಎಂಬುದನ್ನು ಅರಿತುಕೊಂಡು, ಆ ಶಾಸನ ಯಾರ 
ಮೇಲೆ ಹೆಚ್ಚಿಗೆ ಪರಿಣಾಮವನ್ನುಂಟು ಮಾಡುತ್ತದೆಯೋ ಅವರುಗಳ ಅಭಿಪ್ರಾಯವನ್ನೂ ನಾವು 
ನೋಡಬೇಕು. 


ಜನಾಬ್‌ ಮಹಮದ್‌ ಇಮಾಂರವರು - ಪ್ರತಿನಿಧಿಗಳಾಗಿ ನೀವೇ ಇದ್ದೀರಲ್ಲಾ ಇಲ್ಲಿ 
ಬಹುಮತದಲ್ಲಿ।! 


ಶ್ರೀ ಹೆಚ್‌.ಎಂ. ಚನ್ನಬಸಷ್ನನವರು - ಹೌದು; ನಾವೆಲ್ಲರೂ ಪ್ರತಿನಿಧಿಗಳಾಗಿಯೇ 
ಬಂದಿದ್ದೇವೆ. ಅಂದ ಮಾತ್ರಕ್ಕೆ ನಮ್ಮ ಅಭಿಪ್ರಾಯವೇ ದೇಶದ ಎಲ್ಲಾ ಜನರ ಅಭಿಪ್ರಾಯವೆಂದು 
ಹೇಳುವದಕ್ಕಾಗುವದಿಲ್ಲ. ಯಾವ ಯಾವ ಕ್ಷೇತ್ರದಲ್ಲಿ ನಾವ ಪರಿಣತಿಯನ್ನು ಹೊಂದಿದ್ದೇಷೋ 
ಅದರ ಮಟ್ಟಿಗೆ ನಾವು ಅಭಿಪ್ರಾಯ ಕೊಡಬಹುದು, ಅಷ್ಟೇ. ಆದ್ದರಿಂದ ಯಾರ ಮೇಲೆ ಆದರ 
ಪರಿಣಾಮ ಉಂಟಾಗುತ್ತದೋ ಅವರು ತಮ್ಮ ಅಭಿಪ್ರಾಯವನ್ನು ಹೇಳುವುದಕ್ಕೆ ಅಧಿಕಾರ 
ಅವರಿಗೆ ಎಂದೂ ಇದ್ದೇ ಇದೆ. ಆ ಹಕ್ಕನ್ನು ಯಾರೂ ದೂರೀಕರಿಸುವುದಕ್ಕಾಗುವುದಿಲ್ಲ. ಇದು 
ಒಂದನೆಯ ಅಂಶ, ಎರಡನೆಯದಾಗಿ, ಈ ಶಾಸನದ ಬಗ್ಗೆ ನಮ್ಮ ಮುಂದಿರುವ 
ಅಂಕಿಅಂಶಗಳೇನು, ಅದರ ಪ್ರಕಾರ ಇಂಥಾ ಶಾಸನಕ್ಕೆ ಅವಶ್ಯಕತೆಯಿದೆಯೇ, ಹಾಗೆ ಮಾಡಿದರೆ 
ನಮ್ಮಗುರಿ ಮುಟ್ಟುತ್ತದೆಯೇ, ಇದರ ಮೇಲೆ ಪ್ರಜಾಭಿಪ್ರಾಯವೇನು-ಇವಿಷ್ಟೂ ನಮ್ಮಮುಂದಿದ್ದರೆ 
ನಮ್ಮ ಅಭಿಪ್ರಾಯ ಕೊಡುವುದಕ್ಕೆ ಸಾಧ್ಯ. ಈಗಾಗಲೇ ಇದರ ಮೇಲೆ ನಡೆದ ಚರ್ಚೆಯಲ್ಲಿ ಈ 
ಕಾನೂನು ಅದರಲ್ಲೂ ಈಗ ನಮ್ಮ ಮುಂದಿರತಕ್ಕ ಕಾನೂನು............ 

ಶ್ರೀ ಎಚ್‌.ಬಿ. ಗುಂಡಪ್ಪಗೌಡರು - ತಮ್ಮಅಭಿಪ್ರಾಯದಲ್ಲಿ ನೀವು ದೇಶದ ಪ್ರಜೆಗಳ 
ಅಬಿಪ್ರಾಯವನ್ನು ಪ್ರತಿನಿಧಿಸುವುದಲ್ಲವೆಂದು ಹೇಳುತ್ರೀರಾ? 

ಶ್ರೀ ಎಚ್‌.ಎಂ. ಚನ್ನಬಸಪ್ಪನವರು - ಹಾಗಲ್ಲ. ಈಗ ನಾವ ಕಾನೂನು ಮಾಡುತಿರುವುದು 
ದೇಶದಲ್ಲಿರತಕ್ಕ 75-80 ಲಕ್ಷ ಪ್ರಜೆಗಳಿಗೆ ಅವ್ವಯಿಸತಕ್ಕದ್ದಾಗಿದೆ. ಅದರಲ್ಲೂ ಅವರ ದಿನಚರಿ 
ವ್ಯವಹಾರಗಳಿಗೆ ಸಂಬಂಧಪಟ್ಟಿದ್ದು. ಆದ್ದರಿಂದ ಮುಕ್ಕಾಲು ಪಾಲಿಗೆ ಮೇಲ್ಲಟ್ಟಷ್ಟು ಜನರು 
ವ್ಯವಸಾಯವನ್ನು ಅವಲಂಬಿಸಿರತಕ್ಕ ಈ ದೇಶದಲ್ಲಿ ಅವರ ವ್ಯವಹಾರಗಳಿಗೆ ಸಂಬಂಧ ಪಟ್ಟಂಥ 
ಈ ಕಾನೂನನ್ನು ತರುವಾಗ ಅವರ ಅಭಿಪ್ರಾಯವನ್ನೂ ತಿಳಿದುಕೊಂಡು ಮಾಡುವುದು 


68 ಹೆಚ್‌.ಎಂ. ಚೆನ್ನಬಸಪ್ಪ 


ಉತ್ತಮವೆಂದು ನನ್ನ ಅಭಿಪ್ರಾಯ. ಸಾಮಾನ್ಯವಾಗಿ ಪ್ರಜಾಪ್ರಭುತ್ವ ಸರಿಯಾಗಿ ನಡೆಯುತ್ತಿರತಕ್ಕ 
ದೇಶಗಳಲ್ಲಿ ಇಂಥ ಒಂದು ಕಾನೂನಾಗುತ್ತದೆಂದು ಗೊತ್ತಾದ ತಕ್ಷಣ, ಅದಕ್ಕೆ ಸಂಬಂಧಪಡುವ 
ಜನರೆಲ್ಲಾ ಅಲ್ಲಲ್ಲೇ ಸಭೆ ಸೇರಿ ತಮ್ಮಅಭಿಪ್ರಾಯವನ್ನು ಶಾಸನ ಸಭೆಗಳಿಗೆ ತಿಳಿಸುವ ಪದ್ಧತಿಯಿದೆ. 
ಆದರೆ ನಮ್ಮದೇಶದಲ್ಲಿ ಜನ ಆ ಮಟ್ಟಕ್ಕಿನ್ನೂ ಬಂದಿಲ್ಲ. ಬಹುತೇಕ ಜನರು ಅವಿದ್ಯಾವಂತರೆಂಬುದನ್ನು 
ವಾವು ಮನಗಾಣಬೇಕು. ಆದ್ದರಿಂದ ಸಾದ್ಧವಾದಮಟ್ಟಿಗೂ ಅವರುಗಳೇ ಇಂಧಥಾದ್ಧನ್ನು ಮಾಡುವುದಕ್ಕೆ 
ಬಿಟ್ಟು ಬಿಡಬೇಕು. ಇದನ್ನೆಲ್ಲಾ ದೃಷ್ಟಿಯಲ್ಲಿಟ್ಟುಕೊಂಡು ಇದನ್ನು ಮಾಡದೆ ಹೋದರೆ ಜನರಿಗೆ 
ಅಹಿತವಾಗುತ್ತದೆಂದು ಸರ್ಕಾರದವರು ತಿಳಿಯಬೇಕು. ಆದ್ದರಿಂದ ಈ ಕಾನೂನನ್ನು ವಿಮರ್ಶೆ 
ಮಾಡಬೇಕಾದರೆ ಅದಕ್ಕೆ ಬೇಕಾದ ಎಲ್ಲಾ ಆಂಕಿಅಂಶಗಳೂ ಇವೆಯೇ ಎಂಬುದನ್ನು ನೋಡಬೇಕು. 
ಹಾಗೆ ಮಾಡದೆ ಇಂಥ ಒಂದು ಮಹತ್ತರವಾದ ಮತ್ತು ಹೆಚ್ಚಿನ ಪರಿಣಾಮವನ್ನುಂಟು ಮಾಡುವ 
ಕಾನೂನನ್ನು ಮಾಡುವುದು ನಾವು ಅಷ್ಟು ಜವಾಬ್ದಾರಿಯಿಂದ ಮಾಡಿದ್ದೆಂದು 
ಹೇಳುವುದಕ್ಕಾಗುವುದಿಲ್ಲ. 

ಈಗ ಮೊದಲನೆಯ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಮಾನು ತಿಳಿದಮಟ್ಟಿಗೆ ತಳಿಗಳ 
ಅಭಿವೃದ್ಧಿಕಾರ್ಯ ಅನೇಕ ಮಾರ್ಗಗಳಿಂದ ಕೇವಲ ಕಾರ್ಯಪಟ್ಟಿಯಲ್ಲಿ ಮಾತ್ರವಿದ್ದು ಅದರ 
ವಿಷಯದಲ್ಲಿ ತೀವ್ರವಾದ ಅಭಿಲಾಷೆಯನ್ನು ವ್ಯಕ್ತಪಡಿಸಿ ಕೆಲಸ ನಡೆಸಿಲ್ಲವೆಂದು ಹೇಳಬಲ್ಲೆ. 
ಇದಕ್ಕೆ ಒಂದು ಸಮಜಾಯಿಷಿ ಹೇಳುತ್ತೇನೆ. 1949ನೆಯ ಇಸವಿಯ ಬಡ್ನೆಟ್‌ನಲ್ಲಿ ಈ ಬಾಬಿಗಾಗಿ 
20,05,000 ರೂಪಾಯಿಗಳನ್ನು ಒದಗಿಸಿದ್ದಾರೆ ಇದರಲ್ಲಿ ತಳಿಗಳನ್ನು ಉತ್ತಮಪಡಿಸುವುದಕ್ಕಾಗಿ 
84,300 ರೂಪಾಯಿಗಳನ್ನು ಒದಗಿಸಿದೆ. ಈ ಹಣದ ಪೈಕಿ ಕೇವಲ ಆಡಳಿತ ಸಿಬ್ಬಂದಿಗೇ 
59,300 ರೂಪಾಯಿ ಖರ್ಚಾಗಿದೆ. ಉಳಿದ 29,000 ರೂಪಾಯಿಗಳು ಮಾತ್ರ ವಾಸ್ತವವಾಗಿ 
ತಳಿಗಳ ಅಭಿವೃದ್ದಿಗಾಗಿ ಖರ್ಚಾಗಿರುವುದು. ಈ ಅಂಕಿಗಳನ್ನು ನೋಡಿದರೆ ಸರ್ಕಾರದವರು 
ನ್ಯಾಯವಾಗಿ ಎಷ್ಟು ಉತ್ತೇಜನ ಕೊಡಬೇಕಾಗಿತ್ತೋ ಅಷ್ಟು ಕೊಟ್ಟೆಲ್ಲವೆಂಬುದು ವ್ಯಕ್ತಪಡುತದೆ. 

ಆ ಮೇಲಿ ಈ ಶಾಸನವನ್ನು ಮಾಡುವಾಗ ಹಾಲಿ ನಮಲ್ಲಿ ಎಷ್ಟು ಹೋರಿಗಳು ಮತ್ತು 
ಹಸುಗಳಿವೆ, ಅಪ್ರಯೋಜಕವಾದ ಗಿಡ್ಡದನಗಳೆಷ್ಟಿವೆ ಎಂಬುದನ್ನು ತಿಳಿದುಕೊಂಡು ಮಾಡಬೇಕು. 
ಈಗ ಆ ಅಂಶಗಳು ನಮಲ್ಲಿಲ್ಲ. ನನ್ನ ಅನುಭವವನ್ನು ಹೇಳಬೇಕಾದರೆ, ಸಾಮಾನ್ಯವಾಗಿ ನಮ್ಮ 
ದೇಶದ ರೈತರು ನಾವು ತಿಳಿದುಕೊಂಡಿರುವಷ್ಟು ಮಟ್ಟಿಗೆ ದುಡ್ಡಿನವರಲ್ಲ. ಇವತ್ತಿಗೂ ಮೈಸೂರು 
ದೇಶದಲ್ಲಿ ಅತ್ಯುತ್ತಮ ತಳಿಗಳನ್ನು ನಮ್ಮ ರೈತರು ಬೆಳೆಸುತ್ತಿದ್ದಾರೆ ಅಂದರೆ ಅದೇನೂ ನಮ್ಮ 
ವ್ಯವಸಾಯದ ಇಲಾಖೆಯವರ ಬುದ್ಧಿಶಕ್ತಿಯ ಅಥವಾ ಮೆಹನತ್ತಿನ ಪ್ರಭಾವದಿಂದಲ್ಲ, ವಾಸ್ತವಿಕವಾಗಿ 
ರೈತರು ನೂರಾರು ವರ್ಷಗಳಿಂದ ಬೆಳೆಸಿಕೊಂಡು ಬಂದಿರತಕ್ಕ ತಿಳಿವಳಿಕೆಯ ಮಹಿಮೆಯೇ 
ಹೊರತು ಇನ್ನೇನೂ ಅಲ್ಲ. ಆದ್ದರಿಂದ ಅವರ ಸ್ಟಾಭಾವಿಕ ಗುಣಗಳನ್ನು ಸ್ವಾಭಾವಿಕ ರೀತಿಯಲ್ಲಿ 
ಉತ್ತಮಪಡಿಸುವುದಕ್ಕೆ ಯೋಜನೆ ಮಾಡಬೇಕೇ ಹೊರತು ಅವರ ಪದ್ಧತಿಗೆ ಪ್ರತಿಕೂಲವಾಗುವ 
ರೀತಿಯಲ್ಲಿ ಹೋಗಕೂಡದು. ಈಗ ನೀವು ಹೇಳಿದಂತೆ ಶಾಸನ ಮಾಡಿದೆವೆನ್ನೋಣ. ಇದು 
ಮುಖ್ಯವಾಗಿ ಗೂಳಿ ಸಾಕುವವರಿಗೆ ನೇರವಾಗಿ ಅನ್ವಯಿಸುತ್ತದೆ. ಗೂಳಿಗಳನ್ನು ಸಾಮಾನ್ಯವಾಗಿ 


ಪ್ರತಿಭಾವಂತ ಸಂಸದೀಯ ಪಟು 69 


ಎಲ್ಲರೂ ಸಾಕುವದಿಲ್ಲ. ಅದನ್ನೇ ಕಸಬು ಮಾಡಿಕೊಂಡಿರುವವರು ಮಾತ್ರ ಅದನ್ನು ಸಾಕುತಾರೆ. 
ಅವರಿಗೆ ಗೂಳಿ ಸಾಕುವುದೇ ಒಂದು ಹೆಮ್ಮೆಯಾಗಿರುತ್ತದೆ. ಅಂಥವರ ಮೇಲೆ ಈ ಲೈಸೆನ್ಸ್‌ 
ಪದ್ಧತಿ ಮಾಡಿ ಅವರು ನೀವು ಹೇಳಿದಂತೆ ಹೋರಿ ಇಟ್ಟುಕೊಳ್ಳಬೇಕು, ನೀವು ಹೇಳಿದಾಗ ತಂದು 
ತೋರಿಸಬೇಕು ಎಂಬ ಇವುಗಳನ್ನೆಲ್ಲಾ ಹೇರಿದರೆ, ಇವೆಲ್ಲಾ ತಂಟೆ ಏಕೆಂದು ಹೇಳಿ ಆಮೇಲೆ 
ಗೂಳಿ ಸಾಕುವುದನ್ನೇ ಕೈಬಿಡಬಹುದು. ಗೂಳಿ ಸಾಕುವ ಮನೋಭಾವ, ಸ್ಪೂರ್ತಿ ಆಸಕ್ತಿಯೇ 
ಅವರಿಗೆ ಹೋಗಿ ದೇಶದಲ್ಲಿ ಗೂಳಿ ಸಾಕುವಿಕೆಯೇ ಕಡಿಮೆಯಾಗಬಹುದು. ಆಮೇಲೆ ಗಿಡ್ಡ 
ಹೋರಿಗಳನ್ನೆಲ್ಲಾ ಇಡಮಾಡಿಸಬೇಕೆಂದು ಆಜ್ಞೆಮಾಡಿದರೆ, ನಿಮ್ಮಇಲಾಖಾಧಿಕಾರಿಗಳು ಬಂದು 
ಯಾವ್ಯಾವವು ಲಾಯಕ್ಕಾಗಿಲ್ಲವೆಂದು ಹೇಳುತ್ತಾರೋ ಅವುಗಳನ್ನೆಲ್ಲಾ ಇಡಮಾಡಿಸಬೇಕಾಗುತ್ತದೆ. 
ಹೀಗೆ ಅವುಗಳನ್ನೆಲ್ಲಾ ಮಾಡಿದ ಮೇಲೆ ಉಳಿಯುವ ಹೋರಿಗಳು ನಮಗೆ ಸಾಕಾಗುತ್ತವೆಯೇ 
ಎಂಬುದನ್ನು ನೋಡಬೇಕು. 


ಈಗ ಎಷ್ಟೆಷ್ಟು ಚದುರ ಮೈಲಿಗೆ ಒಂದೊಂದು ಬೀಜದ ಹೋರಿಯನ್ನು ಒದಗಿಸಲಾಗಿದೆ? 
ಬೆದೆಗೆ ಬಂದ ಹಸುಗಳಿಗೆ ಹೋರಿಗಳನ್ನು ಕೊಡಬೇಕೆಂಬುದು ನ್ಯಾಯವಾದ ವಿಷಯವೇ ಸರಿ. 
ಆದರೆ ಕಾನೂನು ರಚಿಸುವಾಗ ಅದಕ್ಕೆ ತಕ್ಕ ಅನುಕೂಲತೆಗಳನ್ನೆಲ್ಲಾ ಕಲ್ಲಿಸಲಾಗಿದೆಯೇ 
ಎಂಬುದನ್ನೂ ಸ್ವಲ್ಪ ತಾವು ಗಮನಕ್ಕೆ ತೆಗೆದುಕೊಳ್ಳಬೇಕು. ತಮ್ಮಉತ್ಸಾಹದಲ್ಲಿ ತಳಿಗಳ ಉತ್ಪತ್ತಿ 
ತಗ್ಗಿಹೋಗುವಂತೆ ಆಗಬಾರದು. ಈಗಾಗಲೇ ನಾವು ಬತ್ತ, ರಾಗಿ ಇತ್ಯಾದಿ ಧಾನ್ಯಗಳ ಬಗ್ಗೆ 
ಉತ್ತಮ ತರಹದ ಬೀಜಗಳನ್ನು ಕಂಡುಹಿಡಿದಿದ್ದೇವೆ. ಮುಂದೆ ಇದರ ಬಗ್ಗೆ ಅಂಥ ಬೀಜದ 
ರಾಸುಗಳನ್ನು ಕಂಡುಹಿಡಿಯುವ ಪರಿಸಿತಿ ಒದಗಬಹುದು. ಆದರೆ ನಾವು ಏನೊಂದು ಗುರಿ 
ಮುಟ್ಟಬೇಕೆಂದು ಹೋಗುತ್ತೇವೋ ಆದನ್ನ ಮುಟ್ಟದೆ ಮರಳಿ ಹಿಂದಕ್ಕೆ ಬಾರದಿರುವಂತೆ 
ಇರಬೇಕೆಂದೇ ನಾನು ಈ ವಿಚಾರಗಳನ್ನೆಲ್ಲಾ ತಮ್ಮಗಮನಕ್ಕೆ ತರುತ್ತಿದ್ದೇನೆ. ಒಂದು ಜಾನುವಾರು 
ಎರಡು ಹಲ್ಲು ಹಾಕಿದ ಕೂಡಲೇ ಅದರ ಮಾಲೀಕನಾದವನು ಅದನ್ನು ತಕ್ಷಣ ಸಂಬಂಧಪಟ್ಟ 
ಅಧಿಕಾರಿ ಮುಂದೆ ನಿಲ್ಲಿಸಿ ಅದರ ಪರೀಕ್ಷೆ ವಗೈರೆ ಮಾಡಿಸಿ ತಾನು ಲೈಸನ್ಸು ಪಡೆದರೇ ಸರಿ, 
ಇಲ್ಲದಿದ್ದರೆ ಆತನು ಶಿಕ್ಷಿಗೆ ಗುರಿಯಾಗುತ್ತಾನೆಂದು ಹೇಳಲಾಗಿದೆ. ಆದರೆ ಆ ಮಾಲೀಕನ 
ಅಭಿಪ್ರಾಯದಲ್ಲಿ ಕೆಲವ ಹೋರಿಗಳಿಗೆ ಒಂದು ಎರಡು ಹಲ್ಲುಗಳು ಒಂದೆರಡು ತಿಂಗಳು 
ಆದಮೇಲೂ ಅದರಿಂದ ಅಷ್ಟೇನೂ ಬಾಧಕವಾಗುವುದಿಲ್ಲವೆಂದು ಆತನಿಗೆ ಅನುಭವದಲ್ಲಿ 
ಕಂಡುಬಂದಿದ್ದರೂ ಹಾಗೆ ನಿಧಾನ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶವೇ ಇಲ್ಲ. ಇದೂ 
ಅಲ್ಲದೆ ಅಂತ ಲೈಸನ್ಸು ಪಡೆಯದೆ ಇದ್ದ ಗೂಳಿಯನ್ನು ಇತರ ಹಸುಗಳೊಂದಿಗೆ ಸಂಪರ್ಕ 
ಮಾಡಲು ಅವಕಾಶ ಕೊಟ್ಟಮಾತ್ರದಿಂದಲೇ ಅಂಥ ಸಂಪರ್ಕದಿಂದ ಹುಟ್ಟತಶಕ್ಕ ಕರುಗಳು 
ನಾಲಾಯಕ್ಕಾದವುಗಳೆಂದು ಹೇಳುವುದಕ್ಕೆ ಏನು ಆಧಾರವಿದೆ? ಒಬ್ಬರು ಲಾಯಕ್ಕಾಗಿರುತೆಂದರೆ, 
ಮತ್ತೊಬ್ಬರು ನಾಲಾಯಕ್ಕಾಗಿದೆ ಎನ್ನಬಹುದು. ಇದನ್ನು ತೀರ್ಮಾನಿಸತಕ್ಕವರು ಯಾರು? 
ಆದರೆ ನಾನೂ ರೈತನೆ, ದನಗಳನ್ನು ನಾನೂ ಸಾಕುತ್ತಿದ್ದೇನೆ. ನನಗೂ ಹತ್ತಾರು ವರ್ಷಗಳ 
ಅನುಭವ ಈ ವಿಚಾರದಲ್ಲಿ ಉಂಟು. ನನಗೂ ಒಂದೆರಡು ಉತ್ತಮವಾದ ಅಂಶಗಳು ಈ 


70 ಹೆಚ್‌.ಎಂ. ಚೆನ್ನಬಸಪ್ಪ 


ಸಂಬಂಧವಾಗಿ ಗೊತ್ತಿರುತ್ತವೆ. ಆದರೆ ಇಂಥಾ ವಿಚಾರಗಳಲ್ಲಿ ಕೆವಲ ಯಾರೋ ಒಬ್ಬ ವೆಟರಿನರಿ 
ಇನ್‌ಸ್ಪಕ್ಷರಿಗೋ ಅಥವಾ ಶೇಕುದಾರರಿಗೋ ಈ ಸಂಬಂಧವಾಗಿ ಪೂರ್ಣ ಅಧಿಕಾರ ಕೊಡಲಾಗಿದೆ. 
ಇದರಿಂದ ಹತ್ತಾರು ವರ್ಷಗಳ ಪೂರ್ಣಾನುಭವವುಳ್ಳವನು ಕೇವಲ 2-3 ವರ್ಷಗಳ ಅನುಭವದ 
ಅಧಿಕಾರಿಗಳ ಮುಂದೆ ಬೆಲೆಯಿಲ್ಲದವನಾಗುವ ಸಂಭವ ಒದಗಿದೆ. ಇದೆಲ್ಲ ಕೇವಲ ತರ್ಕಕ್ಕೆ 
ದಾರಿಕೊಡುತ್ತದೆಯೇ ಶಿವಾಯಿ ಪಲ ಮಾತ್ರ ಖಂಡಿತ ದೊರೆಯುವುದಿಲ್ಲ. ಆದರೆ ಈ ಕಾನೂನಿನ 
ಮೂಲೋದ್ದೇಶವೇನೋ ಬಹಳ ಒಳ್ಳೆಯದೇ, ದೇಶದಲ್ಲಿ ಗೋಸಂಪತ್ತನ್ನು ಅಭಿವೃದ್ಧಿಪಡಿಸಬೇಕೆಂದು 
ವಾದಿಸತಕ್ಕದ್ದು ಸರಿಯಲ್ಲವೆಂದು ನಾನು ಹೇಳುತ್ತಿಲ್ಲ. ತಳಿಗಳನ್ನು ಉತ್ತಮಪಡಿಸಬೇಕೆಂಬುದು 
ನ್ಯಾಯವಾದ ವಿಷಯವೂ ಹೌದು. ಇದಕ್ಕೆ ಸರಿಯಾದ ವಾತಾವರಣವೂ ಬೇಕು. ಆದರೆ ನಾನು 
ಮಾನ್ಯ ಸದಸ್ಯರ ಮುಂದೆ ಇಷ್ಟೆಲ್ಲಾ ಏತಕ್ಕಾಗಿ ವಾದ ಮಾಡುತ್ತಿದ್ದೇನೆಂಬುದನ್ನು ಯಾರೂ 
ಅನ್ಯಥಾ ಭಾವಿಸಬಾರದು. ನನ್ನ ಮನಸ್ಸಿನಲ್ಲಿರತಕ್ಕ ಅಭಿಪ್ರಾಯಗಳನ್ನು ಮಾನ್ಯ ಸದಸ್ಯರೆದುರಿನಲ್ಲಿ 
ಇಟ್ಟು, ಅವುಗಳನ್ನು ತಮಗೆ ಮನದಟ್ಟು ಮಾಡಿಕೊಡಬೇಕೆಂಬುದೇ ನನ್ನ ಉದ್ದೇಶ. 

ಎರಡು ಹಲ್ಲು ಹಾಕಿದ ಕೂಡಲೇ ಆ ಜಾನಮುವಾರನ್ನು ಕ್ಕ ಮಾಡಬೇಕು ಇಲ್ಲವೇ 
ಲೈಸೆನ್ಸು ಪಡೆಯಬೇಕು ಎಂದು ಈಗ ವಿಧಾಯಕ ಮಾಡಲಾಗಿದೆ. ಆದರೆ ಈಗ ಬೀಜ ಹೊಡೆಯುವ 
ವಿಚಾರ ತೆಗೆದುಕೊಳ್ಳೋಣ. ಅದಕ್ಕೆ ಪ್ರಧಾನವಾಗಿ ಬೇಕಾದ್ದು ಬೀಜ ಹೊಡೆಯಬೇಕಾದ ಕಾಲ 
ಸಕಾಲವೇ ಅಥವಾ ಅಕಾಲವೇ ಎಂಬುದು. ಇಲಾಖೆಯವರು ಹೇಳುವುದು ಯಾವ ಕಾಲವಾದರೂ 
ಚಿಂತೆಯಿಲ್ಲ ಅದು ಎರಡು ಹಲ್ಲು ಹಾಕಿದ ಕೂಡಲೇ ಅದನ್ನು ಇಡಾ ಮಾಡಲು ಕತ್ತರಿ 
ತಂದುಬಿಡುತ್ತಾರೆ. ಆದರೆ ಅನೇಕರಿಗೆ ಗೊತ್ತಿರುವ ವಿಷಯ ಹೀಗೆ ಇಡಾ ಮಾಡಲು ಉತ್ತಮವಾದ 
ಕಾಲವೆಂದರೆ ಗೌರೀಹಬ್ಬ ಅಥವಾ ದೀಪಾವಳಿ ಯತುಗಳಲ್ಲಿ ಇದಕ್ಕೆ ಪ್ರಾಶಸ್ತ ಹೆಚ್ಚು ಎಂಬತಕ್ಕದ್ದು. 
ಹಾಗೆ ಇಡಾ ಮಾಡತಕ್ಕೆ ಕಾಲದಲ್ಲಿ ಅದಕ್ಕೆ ಉತ್ತಮವಾದ ಮತ್ತು ಪೌಷ್ಟಿಕವಾದ ಆಹಾರಬೇಕು. 
ಇದೂ ಬಹಳ ಮುಖ್ಯವಾದ ಅಂಶ. ಆದರೆ ಎಲ್ಲಾ ಯತುಗಳಲ್ಲಿಯೂ ಅಂಥ 
ಅನುಕೂಲತೆಗಳಿರುವುದಿಲ್ಲ. ಈ ಸಂಬಂಧವಾಗಿ ಶ್ರೀ ಎಚ್‌.ಬಿ. ಗುಂಡಪ್ಪಗೌಡರು ಚಿನ್ನಾಗಿ 
ವಿವರಿಸಿದ್ದಾರೆ. ಹೀಗೆಲ್ಲಾ ಆಜ್ಞೆಗಳನ್ನು ಹೊರಡಿಸುತ್ತಾ ಹೋದರೆ ಎಲ್ಲರೂ ದನಗಳನ್ನು ಸಾಕಲಿಕ್ಕೆ 
ಸಾಧ್ಯವಾದೀತೆ? ನೋಡತಕ್ಕವರಿಗೇನೋ ಇದು ಬಹಳ ಚನ್ನಾಗಿದ್ದಂತೆಯೇ ಕಾಣುತ್ತದೆ. ಆದರೆ 
ಇದು ಕಾರ್ಯತಃ ಮಾತ್ರ ಆಗುವುದಿಲ್ಲ. ಅಂದರೆ ಗೋಸಂಪತ್ತಿನ್ನ ಆಸೆಯೇ ಆಗಲಿ, ಅಥವಾ 
ದಿವ್ಯವಾದ ಮನೆಗಳನ್ನು ಕಟ್ಟಿಕೊಂಡು ಅದರಲ್ಲಿ ನೂರಾರು ದನಗಳನ್ನು ಸಾಕಲು ಜನಗಳಿಗೆ 
ಆಸೆ, ಅಪೇಕ್ಷೆಗಳಾಗಲೀ ಇರುವುದಿಲ್ಲವೆಂಬುದು ನನ್ನ ಅಭಿಮತವಲ್ಲ. ಎಲ್ಲರಿಗೂ ಆಸೆ ಇದ್ದೇ 
ಇದೆ. ಇದಕ್ಕೆ ನಮ್ಮೆಲ್ಲರ ಸಹಕಾರವೂ ಇದೆ. ಆದರೆ ಇದರ ಸಂಬಂಧವಾಗಿ ಒಬ್ಬರಿಗೆ 
ತೊಂದರೆಯಾಗಬಾರದೆಂಬುಬೇ ನನ್ನ ಮುಖ್ಯೋದ್ದೇಪ. ಈ ವಿಷಯಗಳನ್ನೆಲ್ಲಾ ಕಾನೂನಿನಿಂದಲೇ 
ಸರಿಪಡಿಸಬೇಕೆಂದು ತಮ್ಮಭಾವನೆಯಾಗಿದ್ದ ಭಾಗದಲ್ಲಿ ಅದರಿಂದ ಅನುಕೂಲಕ್ಕಿಂತ ಪ್ರಶಿಕೂಲವೇ 
ಹೆಚ್ಚು. ಇಷ್ಟೇ ಅಲ್ಲದೆ ಜನರೂ ಚಿತ್ರವಿಚಿತ್ರ ಹಿಂಸೆಗೆ ಗುರಿಯಾಗುತ್ತಾರೆ. ಇದು ಖಂಡಿತ. 


ಪ್ರತಿಭಾವಂತ ಸಂಸದೀಯ ಪಟು ; 71 


ಆದುದರಿಂದ ಇದನ್ನು ಶಾಸನವಾಗಿ ಪರಿಗಣಿಸುವ ಮೊದಲೇ ಎಲ್ಲವನ್ನೂ ಪರಿಶೀಲನೆ 
ಮಾಡಬೇಕೆಂದು ನಾನು ಸೂಚಿಸುತ್ತಿದ್ದೇನೆ. 

ಇದೇ ಸಂದರ್ಭದಲ್ಲಿ ನಾನು ಸೂಚಿಸಬೇಕೆಂದಿರುವ ಮತ್ತೊಂದು ಅಂಶವೇನೆಂದರೆ-ತಾವು 
ಕಾನೂನು ಮಾಡುವ ಪೂರ್ವ ಒಳ್ಳೆಯ ತಳಿಗಳನ್ನು 10 ಮೈಲಿಗೊಂದರಂತೆಯೋ ಅಥವಾ 5 
ಮೈಲಿಗೊಂದರಂತೆಯೋ ಒದಗಿಸಿ, ನಂತರ ಇಂಥಾ ಕಾನೂನು ಮಾಡಿ, ಬೇಡವೆನ್ನುವುದಿಲ್ಲ. 
ಹಾಗೆ ಮಾಡಿದ ನಂತರ ಅಂಥಾ ತಳಿಗಳನ್ನು ಕಾಪಾಡಿಕೊಂಡು ಬರಲು ಅದಕ್ಕೆಲ್ಲಾ ತಕ್ಕ ವ್ಯವಸ್ಥೆಗಳನ್ನು 
ಏರ್ಪಾಡು ಮಾಡಿ. ಅನಂತರ ಬೇಕಾದರೆ ಇಂಥಾ ಒಂದು ಆಜ್ಞೆಯನ್ನು ಹೊರಡಿಸಿ, 
ಅನುಕೂಲವಾದೀತು. ಹಾಗೆ ಮಾಡದೆ ತಾವು ಏಕ್‌ದಂ ಇಂಥಾ ಕಾನೂನು ತಂದರೆ ತಮ್ಮ 
ಅಭಿಲಾಷೆಯಂತೆ ಗೋಸಂಪತ್ತು ಸಂವೃದ್ಧಿ ಹೊಂದುವ ಬದಲು ಅದು ಕ್ಷೀಣದೆಸೆಗೆ ಬರಲು 
ಕಾರಣವಾಗುತ್ತದೆ. ಇದರಿಂದ ಅಷ್ಟು ಪ್ರಯೋಜನವಾಗುವುದಿಲ್ಲ. ಅದರಲ್ಲೂ ಎರಡು ಹಲ್ಲು 
ಹಾಕಿದ ಕೂಡಲೇ ಲೈಸನ್ಸು ಪಡೆಯಲೇಬೇಕೆಂದು ಹೇಳಿರುವುದು ಖಂಡಿತ ಸಾಧ್ಯವಾಗದ ಮಾತು. 
ಹಾಗೂ ಒಂದುವೇಳೆ ಎರಡು ಹಲ್ಲು ಹಾಕಿದಮೇಲೂ ಒಂದು ರಾಸು ಲೈಸನ್ಸ್‌ ಪಡೆಯಲು 
ಅನರ್ಹವಾಗಿದೆಯೆಂದು ಅಧಿಕಾರಿ ಹೇಳಲುಪಕ್ರಮಿಸಿದಾಗ, ಪಾರ್ಟಿ ಅದು ಅರ್ಹವಾಗಿರುತ್ತೆ, 
ಲಾಯಕ್ಕಾಗಿದೆ ಎಂದು ತರ್ಕ ಹೂಡಿದಾಗ ಅದನ್ನು ತೀರ್ಮಾನಿಸತಕ್ಕವರು ಯಾರು”? 


ಈ ಸಂದರ್ಭದಲ್ಲಿ ಒಂದು ಅಂಶ ತಮ್ಮ ಗಮನಕ್ಕೆ ತರಬೇಕಾಗಿದೆ. ಇದೇ ರೀತಿಯ 
ಆಜ್ಞೆಯನ್ನು ಆಹಾರ ನಿಯಂತ್ರಣ ಆಜ್ಞೆಯ ಸಂಬಂಧದಲ್ಲಿ ತಂದಿದ್ದಾಗ ಆಗಲೂ ನಾನು ಹೀಗೆ 
ವಾದಮಾಡಿರುತ್ತೇನೆ. ಆಗ ನಾನೇ ಹೇಳಿದ್ದೇನೆ. ಆ ರೀತಿಯ ಆಜ್ಞೆಗಳನ್ನು ತರುವುದರಿಂದ 
ಕೇವಲ ಕಾಳಸಂತೆಕೋರರಿಗೂ ಲಾಭ ಹೊಡೆಯಬೇಕೆಂದು ದುರಾಸೆಯುಳ್ಳ ಜನರಿಗೂ 
ಅನುಕೂಲವಾಗುತ್ತೆ ಶಿವಾಯಿ ಅವುಗಳಿಂದ ನಿರಪರಾಧಿಗಳಾದ ರೃತರಿಗೆ ಅನುಕೂಲಕ್ಕೆ ಪ್ರತಿಯಾಗಿ 
ವಿಪರೀತ ಕಿರುಕುಳ ಕೊಡಲು ಅವಕಾಶ ಕಲ್ಲಿಸಿಕೊಟ್ಟಂತಾಗುತ್ತದೆ ಎಂದು. ಮೊನ್ನೆ ತಾನೆ 
ಮಾನ್ಯ ಮಂತ್ರಿಗಳು ಮೈಸೂರಿಗೆ ಬಂದಿದ್ದಾಗ್ಯೆ ಅವರ ನಿದರ್ಶನಕ್ಕೆ ತಂದಿದ್ದೇನೆ-ಎಷ್ಟೋ ಹಳ್ಳಿಗಳಲ್ಲಿ 
ರೈತನು ತಾನು ಬೆಳೆದಿದ್ದ ದವಸದ ಮೆಬೆಗಳನ್ನು ಲೈಸನ್ಸು ಪಡೆಯದೆ ಯಾರೂ ಬಡಿಯಲೇ 
ಕೂಡದೆಂದು ಆಜ್ಞೆಹೊರಡಿಸಿ ಮೆದೆಗಳಿರುವ ಕಡೆಗಳಲ್ಲೆಲ್ಲಾ ಆ ರೀತಿ ಬೋರ್ಡುಗಳನ್ನು 
ತಗುಲಹಾಕಿದ್ದಾರೆ. ಆದರೆ ಆಹಾರ ನಿಯಂತ್ರಣ ಆಜ್ಞೆಯಲ್ಲಿ ಹೀಗೆಲ್ಲಾ ಮಾಡಲು ಅವಕಾಶವೇ 
ಇರುವುದಿಲ್ಲ. ಅದರಲ್ಲಿ ಏನು ಹೇಳಿದೆಯೆಂದರೆ-ಯಾರು ಸರ್ಕಾರಕ್ಕೆ ಕೊಡಬೇಕಾಗಿದ್ದ ದವಸವನ್ನು 
ಕೊಡದೆ ಇರುತ್ತಾನೋ ಅಂಥವನ ವಿಚಾರದಲ್ಲಿ ಏನೇನು ಕಾರ್ಯಕ್ರಮ ಕೈಗೊಳ್ಳಬೇಕೆಂಬುದನ್ನು 
ಅದರಲ್ಲಿ ತಿಳಿಸಿದೆ. ಆದರೂ ಈ ರೀತಿ ಕಿರುಕುಳ ಈಗಲೂ ಲಕ್ಷಾಂತರ ಜನರಿಗೆ ಉಂಟಾಗಿದೆ. 
ಶೇಕ್‌ದಾರನ ಆಟವೇ ಆಟ. ಹೀಗಾಗಿ ರೈತನು ತಾನು ನಿರ್ದೋಷಿಯಾಗಿದ್ದರೂ ವಿನಾ ಕಾರಣಕ್ಕಾಗಿ 
ಲೈಸನ್ಸ್‌ ತರಲು ಶೇಕ್‌ದಾರ, ಶ್ಯಾನುಬೋಗ, ಗುಮಾಸ್ತ ಇತ್ಯಾದಿಯವರಿಗೆಲ್ಲಾ ವಿಶೇಷವಾಗಿ 
ಲಂಚ ಕೊಡಬೇಕಾದ ಪರಿಸ್ಥಿತಗೊಳಾಗಾಗಿದ್ದಾನೆ. ಆದರೆ ಆ ಕಾನೂನಿನ ಉದ್ದೇಶವೇನೋ 


72 ಹೆಚ್‌.ಎಂ. ಚನ್ನಬಸಪ್ಪ 


ಒಳ್ಳೆಯದೆ. ಆದರೆ ಕಾರ್ಯತಃ ಆಗುತ್ತಿರುವುದು ಜನರಿಗೆ ಉಪಕಾರವಲ್ಲ-ಅಪಕಾರ. ಈ ಒಂದು 
ಅಂಶವನ್ನು ಕೇವಲ ಒಂದು ಉದಾಹೆರಣೆಗೋಸ್ಕರ ಹೇಳಬೇಕಾಗಿ ಬಂದಿತು. 


ಈ ಕಾನೂನಿನ ಬಗ್ಗೆ ಅದೇ ಸಂಶಯ, ಸಂದೇಹಗಳು ಇಲ್ಲಿಯೂ ತಲೆದೋರುತ್ತಿವೆ. 
ಇದರಲ್ಲಿ ಭಿನ್ನಾಭಿಪ್ರಾಯಗಳಿಗೆ ವಿಶೇಷವಾಗಿ ಅವಕಾಶವಿದೆ. ನೂರಾರು ವರ್ಷಗಳ ಅನುಭವದ 
ವಿಚಾರಗಳು ಇಂದು ಕೇವಲ ನೆನ್ನೆ ಮೊನ್ನೆ ಓದಿಕೊಂಡು ಪುಸ್ತಕದ ಅನುಭವದ ಅಧಿಕಾರಿಯ 
ಮುಂದೆ ಬೆಲೆಯಿಲ್ಲದೆ ಹೋಗತಕ್ಕ ಪರಿಸ್ಥಿತಿ ಒದಗಿದೆ. ಇದು ತೀರಾ ಅನ್ಯಾಯ. 


ಇನ್ನು ಪೀನಲ್‌ ಕ್ಲಾಜುಗಳ ಕಡೆ ನೋಡಿದರೆ ಪೂರಾ ಹೆದರಿಕೆಯಾಗುತ್ತದೆ. ಎಷ್ಟೋ 
ಸಂದರ್ಭಗಳಲ್ಲಿ ದೊಡ್ಡದಾಗಿರುವ ಗೂಳಿಗಳು ಸಣ್ಣಪುಟ್ಟ ಹಸುಗಳ ಮೇಲೆ ಹಾರಿಸಲು ತುಂಬಾ 
ಕಷ್ಟ-ಏಕೆ ಆಗುವುದೇ ಇಲ್ಲ. ಮಲೆನಾಡು ಪ್ರದೇಶದಲ್ಲಿರತಕ್ಕ ರಾಸುಗಳೆಲ್ಲಾ ಬಹಳ ಪೀಚಾದವು. 
ಆಗ ಈ ಕಾನೂನು ಜಾರಿಯಲ್ಲಿದ್ದು ಹಾಗೆ ಅಸಾಧ್ಯವೆಂದು ತೋರಿದಾಗ ಮಾಲೀಕನ ಗತಿಯೇನು? 
ಆದರೆ ಈಗ ಈ ಮಸೂದೆಯನ್ನು ಸೆಲೆಕ್ಟ್‌ ಸಮಿತಿಗೆ ಹಾಕಬೇಕೆಂಬ ವಾದ ಎದ್ದಿದೆ. ನನ್ನ 
ಅಭಿಪ್ರಾಯ ಇದನ್ನು ಸೆಲೆಕ್ಸ್‌ ಸಮಿತಿಗೆ ಹಾಕಬೇಕೆಂದೂ ಅಲ್ಲ. ಹಾಕಬಾರದೆಂದೂ ಅಲ್ಲ. 
ತಮಗೆ ಇಷ್ಟಬಂದಂತೆ ಮಾಡಿ. ಆದರೆ ನಾನು ಹೇಳತಕ್ಕದ್ದಿಷ್ಟೆ-ಇದನ್ನು ತಾವು ಸೆಲೆಕ್ಟ್‌ ಸಮಿತಿಗೆ 
ಹಾಕುತ್ತೇವೆಂದು ಹೇಳಿದಾಗ್ಯೂ ನನಗೆ ಅದರಿಂದ ಸಮಾಧಾನವಿಲ್ಲ ಆದರೆ ಈ ಬಗ್ಗೆ 
ಪ್ರಜಾಭಿಪ್ರಾಯವೇನಿದೆಯೆಂಬುದನ್ನು ತಾವ ತಿಳಿದು ಮುಂದುವರಿಯುವುದಾದರೆ ಪರವಾಗಿಲ್ಲ. 

ಹಾಗೆ ಮಾಡುವಾಗ ಈ ಅಂಶಗಳನ್ನೆಲ್ಲಾ ದೃಷ್ಟಿಯಲ್ಲಿಡಬೇಕು. ಈಗ ಸೆಲೆಕ್ಟ್‌ ಸಮಿತಿಗೆ 
ಕಳುಹಿಸಿ ಕಾನೂನನ್ನು ಈ ರೀತಿಯಾಗಿ ಮಾರ್ಪಾಡು ಮಾಡಬೇಕೆಂದು ಹೇಳಿದರೆ ಸಾಲದು. 
ಆ ಸಮಿತಿಯವರು ಈಗಿನ ಪರಿಸ್ಥಿತಿಯಲ್ಲಿ ಕಾನೂನು ಅವಶ್ಯಕವೇ ಎಂಬುದನ್ನು ಪರಿಶೀಲಿಸಬೇಕು. 
ಇದೂ ಅಲ್ಲದೆ ಜನರ ಅಭಿಪ್ರಾಯವೇನಿದೆಯೆಂಬುದನ್ನು ತಿಳಿದು ಮುಂದುವರಿಯುವುದು 
ಒಳ್ಳೆಯದು. 


ಶ್ರೀ ಎಲ್‌. ಸಿದ್ದಪ್ಪನವರು - ಅದಕ್ಕೆ ತಾವ ತಿದ್ದುಪಡಿಯನ್ನು ಸೂಚಿಸಬಹುದಾಗಿತ್ತು. 
Janab J. MOHAMED IMAM - We would have supported him. 


Sri H.M. CHANNABASAPPA - This is not a thing which we can 
pass off. This is a question which is going to affect millions of people 
andthe working of the measure will result in harassment to the people. 


ಸೆಲೆಕ್ಟ್‌ ಸಮಿತಿಯವರು ರೈತರಿಗೆ ಈ ವಿಚಾರವು ತಿಳಿಯುವಂತೆ ಗ್ರಾಮಾಂತರಗಳಲ್ಲಿ 
ಟಾಂ ಟಾಂ ಮಾಡಿಸಬೇಕು, ಅಲ್ಲಿ ಅನೇಕ 'ತಿಳಿವಳಿಕಸರೂ ಇದ್ದಾರೆ. ಅವರು ತಮ್ಮ 
ಅಭಿಪ್ರಾಯಗಳನ್ನು ಕೊಡುತ್ತಾರೆ. ಅವರಿಗೆ ಈ ವಿಷಯ ಗೊತ್ತಿಲ್ಲ. ಶಾಸನವಾದ ಮೇಲೆ 
ಗೊತ್ತಾಗುವುದಕ್ಕಿಂತ ಮುಂಚೆಯೇ ತಿಳಿಯಪಡಿಸುವುದು ಉತ್ತಮ, ಹಳ್ಳಿಯಲ್ಲಿ ರೈತರ ಪ್ರತಿನಿಧಿಗಳು 
ಸಂಘದವರು ಮತ್ತು ಸಂಸೆಗಳು-ಇವರಿಂದ ಅಭಿಪ್ರಾಯಗಳನ್ನು ಏನಿದೆಯೆಂದು ತಳದು ಆಮೇಲೆ 


ಪ್ರತಿಭಾವಂತ ಸಂಸದೀಯ ಪಟು 73 


ಕುಳಿತುಕೊಂಡು ಯೋಚನೆಮಾಡಿ ಶಾಸನವು ಅತ್ಯಾವಶ್ಯಕವೆಂದು ಕಂಡರೆ ಆಗ ಮಾಡುವುದಕ್ಕೆ 
ಅಡ್ಡಿಯಿಲ್ಲ. ಆದರೆ ಸೆಲೆಕ್ಟ್‌ ಸಮಿತಿಯವರಿಗೆ ಅಷ್ಟು ಅಧಿಕಾರವಿದೆಯೇ ಎಂಬ ಅನುಮಾನವಿದೆ. 


ಅಧ್ಯಕ್ಷರು - ಇದರ ಮೇಲೆ ಇನ್ನೂ ಚರ್ಚೆ ಅವಶ್ಯಕವೆ? 


ಶ್ರೀ ಎಚ್‌.ಎಂ. ಚನ್ನಬಸಷ್ಠನವರು - ನಾನು ಕೊಂಚ ಮಾತನಾಡಿ ನನ್ನ ಭಾಷಣವನ್ನು 
ಮುಕ್ತಾಯ ಮಾಡುತ್ತೇನೆ. ಸಾಮಾನ್ಯವಾಗಿ ಹಳ್ಳಿಗಾಡಿನಲ್ಲಿ ದನಗಳನ್ನು ಸಾಕುವವರಲ್ಲಿ ಎರಡು 
ಪಂಗಡಗಳಿರುತ್ತವೆ. ಹೆಚ್ಚು ದನಗಳನ್ನು ಸಾಕುವ ಅನುಕೂಲಸ್ಥರು ಮತ್ತು ಎರಡು ಮೂರು 
ದನಗಳನ್ನು ಮಾತ್ರ ಸಾಕಬಲ್ಲ ಬಡವರು ಇಬ್ಬರೂ ಇರುತ್ತಾರೆ. ಹೆಚ್ಚು ದನ ಸಾಕುವವರು 
ಸಾಮಾನ್ಯವಾಗಿ ಅನುಕೂಲಸ್ಥರೇ ಆಗಿರುತ್ತಾರೆ. ಅಂಥವರು ಅವರ ದನಗಳ ಅಭಿವೃದ್ಧಿಗಾಗಿ 
ತಕ್ಕ ಕಾರ್ಯಕ್ರಮ ತೆಗೆದುಕೊಂಡೇ ಇರುತ್ತಾರೆ. ಅವರು ಸಣ್ಣ ರಾಸುಗಳ ಸಂಪರ್ಕ 
ಮಾಡಿಸುವುದಿಲ್ಲ. ಅವರು ಸ್ವಂತ ಖರ್ಚಿನಿಂದ ಉತ್ತಮವಾದ ರಾಸುಗಳನ್ನು ಬೆಳೆಸುತ್ತಾರೆ. 
ಅವರು ಆರ್ಥಿಕ ಮಟ್ಟದಲ್ಲಿ ಮೇಲುದರ್ಜೆಯಲ್ಲಿರುವುದರಿಂದ ಎಂದಿಗೂ ಸಣ್ಣಪುಟ್ಟ ಗಿಡ್ಡಗಳನ್ನು 
ಹಾರಿಸುವುದಿಲ್ಲ. ಒಳ್ಳೆಯ ಬೀಜದ ಹೋರಿಗಳನ್ನು ಸಾಕಬೇಕೆಂಬ ಆಸೆ ಅವರಿಗೆ ಇದ್ದೇ ಇರುತ್ತದೆ. 
ಅದೇ ಬಡವರು ಗಿಡ್ಡ ರಾಸುಗಳನ್ನೇ ಉಪಯೋಗಿಸುತ್ತಾರೆ. ಆದ್ದರಿಂದ ಇದನ್ನು ಯೋಚನೆ 
ಮಾಡಿ ಗಿಡ್ಡಗಳನ್ನಿಡುವುದಕ್ಕೆ ಯೋಚನೆ ಮಾಡಿದಲ್ಲಿ ಅದರಲ್ಲಿ ಸ್ವಲ್ಪಮಟ್ಟಿಗೆ ಸಾಧುತ್ತವಿದೆಯೆಂದು 
ಒಪ್ಪಬಹುದು. 

ಎರಡನೆಯದಾಗಿ, ಹಸುಗಳು ಬೆದೆಗೆ ಬರುವ ವಿಚಾರ. ಅದು ಒಂದು ಕಾಲವನ್ನು 
ಅನುಸರಿಸುತ್ತದೆ. ಎಲ್ಲಾ ಕಾಲದಲ್ಲೂ ಇರುವುದಿಲ್ಲ. ಯತುಧರ್ಮಕ್ಕನುಸಾರವಾಗಿರುತ್ತದೆ. 
ಮೊದಲೇ ಹೇಳಿದ ಹಾಗೆ ಕೆಲವರು ಲೈಸೆನ್ಸ್‌ ತೆಗೆದುಕೊಳ್ಳುವುದಿಲ್ಲವೆಂದು ಹೇಳಬಹುದು. 
ಆಗಲೂ ಸರ್ಕಾರದವರು ಶಾಸನ ಮಾಡಬೇಕಾಗುತ್ತದೆ. ಈಗ ಬೀಜದ ಹೋರಿಗಳನ್ನು 
ಸಾಕುವುದನ್ನು ನಿಲ್ಲಿಸುವುದಕ್ಕೆ ಸರ್ಕಾರದವರು ಕಾನೂನಿನಲ್ಲಿ ಅವಕಾಶಮಾಡಿಲ್ಲ. ಅದೂ ಮಾಡಿದರೆ 
ಅನುಕೂಲವಾಗಿರುತ್ತದೆ. ಇವನ್ನೆಲ್ಲಾ ಹೇಳುತ್ತಿರುವುದು ಸೆಲೆಕ್ಟೆ ಸಮಿತಿಯವರು ಯೋಚನೆ 
ಮಾಡಬೇಕೆಂದು. ಒಂದು ವೇಳೆ ಎಲ್ಲಾದರೂ ಜನರೆಲ್ಲ ಲೈಸೆನ್ಸ್‌ ತೆಗೆದುಕೊಳ್ಳುವುದಿಲ್ಲವೆಂದು' 
ನಿರ್ಣಯ ಮಾಡಿ ಸುಮನಿದ್ದರೆ ಸರ್ಕಾರದವರು ತಮ್ಮ ಸಿಬ್ಬಂದಿ ಇಟ್ಟು ಸರಿಯಾದ 
ಹೋರಿಗಳನ್ನಿಡಲು ಏರ್ಪಾಡು ಮಾಡಬೇಕಾಗುತ್ತದೆ. ಹಾಗೆ ಮಾಡದೇ ಇದ್ದರೆ ತಳಿ 
ಉತ್ತಮಪಡಿಸುವುದಕ್ಕೆ ಬದಲಾಗಿ ಅನರ್ಥವಾಗುತ್ತದೆ. 

ಎಲ್ಲಾ ಹೋರಿಗಳನ್ನು ಉಪಯೋಗಿಸಬಾರದು, ಒಳ್ಳೆಯ ಜಾತಿಯವನ್ನೇ 
ಉಪಯೋಗಿಸಬೇಕೆಂದು ನಿರ್ಬಂಧ ಮಾಡಿದರೆ ಕೆಲವು ಕಡೆ ಬಹಳ ಕಷ್ಟವಾಗುತ್ತದೆ. ಮಲೆನಾಡು 
ಪ್ರದೇಶದಲ್ಲಿ ಎಂಥ ಒಳ್ಳೆಯ ಹೋರಿ ಬಂದರೂ ಸೊಳ್ಳೆಯ ಹೊಡೆತಕ್ಕೆ ಕೆಟ್ಟು ಹೋಗುತ್ತದೆ. 
ಆದ್ದರಿಂದ ಅಲ್ಲೇ ಬೆಳೆದು ಅಲ್ಲೇ ಇರುವ ಗೂಳಿಗಳನ್ನೇ ಅಲ್ಲಿಯ ಸ್ಥಳವಂದಿಗರು ಇಟ್ಟುಕೊಳ್ಳಬೇಕೇ 
ಹೊರತು ಹೀಗೆ ಒತ್ತಾಯ ಮಾಡುವುದನ್ನು ಇಟ್ಟುಕೊಳ್ಳಬಾರದು. ಆದರಿಂದ ಕಷ್ಟವಾಗುತ್ತದೆ. 


74 ಹೆಚ್‌.ಎಂ. ಚನ್ನಬಸಪ್ಪ 


ಸಾಮಾನ್ಯ ಜನರಿಗೆ ಒಳ್ಳೆಯ ಗೂಳಿಗಳನ್ನಿಟ್ಟುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಬಹಳ ಹಣ 
ಬೇಕು. ಸುಮಾರು 1,500 ರೂಪಾಯಿ ಬೇಕಾಗುತ್ತದೆ. ಆದ್ದರಿಂದ ಅನೇಕರು ಇದನ್ನು ಒಪ್ಪುವುದಿಲ್ಲ. 


ಕೊನೆಯದಾಗಿ ನನ್ನ ಸಲಹೆ ಇಷ್ಟೆ, ಸೆಲೆಕ್ಟ್‌ ಕಮಿಟಿಯವರು ಇದನ್ನು ಪರಿಶೀಲಿಸಿ 
ಇದರಲ್ಲಿರುವ ಎಲ್ಲಾ ಕ್ಲಾಜುಗಳನ್ನು ತೆಗೆದುಹಾಕಿ ಪೋಲಿದನಗಳನ್ನು ಕ್ಯಾಸ್ಟೇಟ್‌ ಮಾಡುವುದಕ್ಕೆ 
ಏರ್ಪಾಡುಮಾಡುವ ಒಂದು ಕ್ಲಾಜನ್ನು ಇಟ್ಟರೇ ಸಾಕು. ಎರಡನೆಯದುಗಿ, ಎಳ್ಲಿಲ್ಲಿ ಸರ್ಕಾರದವರು 
ತಮ್ಮ ಸ್ವಂತ ಸಿಬ್ಬಂದಿಯನ್ನಿಟ್ಟು ಸರ್ವಿಸ್‌ ಹೋರಿಗಳನ್ನಿಡುತ್ತಾರೆಯೋ ಆ ಪ್ರದೇಶಗಳಲ್ಲಿ ಮಾತ್ರ 
ಕಾನೂನು ಅನ್ವಯಿಸುವಂತೆ ಮಾಡಿದರೆ ಸಾಕು. ಅಂತಹ ಪ್ರದೇಶಗಳಲ್ಲಿ ಯಾವಾಗ ಬೇಕಾದರೂ 
ಸಿದ್ಧವಾಗಿ ಬೀಜದ ಹೋರಿ ಸಿಕ್ಕುವುದರಿಂದ ಮಿಕ್ಕ ಹೋರಿಗಳನ್ನು ಕ್ಯಾಸ್ಟೇಟ್‌ ಮಾಡುವುದರಿಂದ 
ದೇಶದ ಹಿತಕ್ಕೆ ಧಕ್ಕೆ ಬರುವುದಿಲ್ಲ. ಇಂತಹ ಒಂದು ಏರ್ಪಾಡನ್ನು ಮಾಡದೇ .ಇರುವಾಗ 
ಹೀಗೆ ಒಂದು ಕಾನೂನು ಮಾಡುವುದು ನ್ಯಾಯವಲ್ಲ. ಆದರೂ ಮಾಡಿದರೆ ಯಾವ ಉದ್ದೇಶದಿಂದ 
ಇದನ್ನು ಮಾಡುತ್ತಿದ್ದೇ ವೋ ಅದು ಸಫಲವಾಗುವುದು ಕಷ್ಟವೆಂದು ಕಾಣುತ್ತದೆ. ಈ ಎಲ್ಲ 
ವಿಚಾರಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸೆಲೆಕ್ಟ್‌ ಕಮಿಟಿಗೆ ಕಳುಹಿಸಲು ಸರ್ಕಾರದವರು ಒಪ್ಪಿದರೆ 
ಕಳುಹಿಸಬಹುದು. ಪ್ರಜೆಗಳ ಅಭಿಪ್ರಾಯವನ್ನು ಮನಗಂಡು ಸರ್ಕಾರದವರು ಕೆಲಸ ಮಾಡಲೆಂದು 
ನನ್ನ ಆಶಯ. ಕಾನೂನು ಇಲ್ಲದೆ ಈ ಕೆಲಸ ಮಾಡಲು ಸಾಧ್ಯವಾದರೆ ಅದನ್ನೂ ಸರ್ಕಾರದವರೂ 
ಸಮಿತಿಯವರು.ಯೋಚಿನೆ ಮಾಡಲಿ. ಇಷ್ಟು ವಿನಂತಿ ಮಾಡಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಪಟು 75 


ಆಹಾರ ಪರಿಸ್ಥಿತಿಯ ಮೇಲಣ ಚರ್ಚೆ * 


ಆಹಾರದ ಮೇಲಣ ಹತೋಟಿ ಆಜ್ಞೆಗಳು ಎಲ್ಲಿಯವರೆಗೆ ಇರಬೇಕೆಂಬುದು ಪ್ರಶ್ನೆ. ಈಗ 
ದೇಶದಲ್ಲಿ ಈ ಹತೋಟಿ ಆಜ್ಞೆಗಳು ಇರಬೇಕೆ ಅಥವಾ ಹೋಗಬೇಕೆ ಎಂಬ ಬಗ್ಗೆ ಸರ್ಕಾರದವರು 
gallop poll ತೆಗೆದುಕೊಳ್ಳುವುದಾದರೆ, ಅದರಿಂದ ಜನಾಭಿಪ್ರಾಯ ಪಡೆಯುವುದಾದರೆ ನೂರಕ್ಕೆ 
95ಕ್ಕಿಂತ ಹೆಚ್ಚು ಜನರು ಈ ಹತೋಟಿ ಆಜ್ಜೆಗಳಿಂದ ದೇಶಕ್ಕೆ ಹಿತವಿಲ್ಲವೆಂದು ಅಭಿಪ್ರಾಯ 
ಕೊಡುತ್ತಾರೆ. ಇಂತಹ ಅಭಿಪ್ರಾಯ ಬಂದ ಮೇಲೆ ಪ್ರಜಾ ಸರ್ಕಾರವಾದುದರಿಂದ ಪ್ರಜಾಭಿಪ್ರಾಯಕ್ಕೆ 
ಮನ್ನಣೆ ಕೊಡಲೇಬೇಕು. ಆದಕಾರಣ ನನ್ನ ಅಭಿಪ್ರಾಯ ಈ ವಿಷಯದಲ್ಲಿ ಸರಿಯಾಗಿಲ್ಲವೆಂದು 
ಕಂಡುಬಂದರೆ ದೇಶದ ಜನರ ಅಭಿಪ್ರಾಯ ಪಡೆದಾದರೂ ಈ ಆಜ್ಞೆಗಳನ್ನು ರದ್ದು ಮಾಡಬೇಕು. 
ಇಂಥಾ ದಿನ ರದ್ದು ಮಾಡುತ್ತೇವೆಂದು ಒಂದು ಗುರಿಯನ್ನಿಟ್ಟುಕೊಳ್ಳಬೇಕು. ಎಲ್ಲಿಯವರೆಗೆ ಕೇವಲ 
ಹತ್ತು ಹನ್ನೆರಡು ಲಕ್ಷ ಜನರ ಸುಖಕ್ಕಾಗಿ, ಇವರ ಅನುಕೂಲಕ್ಕಾಗಿ ದೇಶದ ಎಲ್ಲ ಜನರ 
ಹಣವನ್ನು ಈ ರೀತಿ ಖರ್ಚು ಮಾಡುವುದು? ಖಂಡಿತವಾಗಿಯೂ ಸರಿಯಾದ ನೀತಿಯಲ್ಲ. 
ಸರ್ಕಾರದವರು ಸಬ್‌ಸಿಡೈಸ್‌ ಮಾಡುವ ನೀತಿ ಸರಿಯಲ್ಲವೆಂದೂ, ಇದನ್ನು ನಿಲ್ಲಿಸಬೇಕೆಂದೂ 
1943-44ನೆಯ ಇಸವಿಯಿಂದಲೂ ಸಬೆಯಲ್ಲೂ ಹೊರಗೂ ಹೇಳಿಕೊಂಡೇ ಬಂದಿದ್ದೇವೆ. ನಾನು 
ಮೊದಲೇ ಹೇಳಿದಂತೆ ಇದಕ್ಕೆ ಒಂದು ನಿರ್ಧಿಷ್ಟ ಕಾಲವನ್ನು ಗೊತ್ತುಮಾಡಬೇಕು. ಅಷ್ಟರಲ್ಲಿ 
ಅಂಕಿ ಅಂಶಗಳು ಸರಿಯಾಗಲಿ ಆಗದೇ ಇರಲಿ ಹತೋಟಿ ಆಜ್ಞೆಗಳು ಹೋಗಲೇಬೇಕು. ಇದಕ್ಕಾಗಿ 
ಏನೇನು ವ್ಯವಸ್ಥೆ ಬೇಕೋ ಅದನ್ನೆಲ್ಲಾ ಮಾಡಬೇಕು. ಜನರೂ ಆ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತೆ 
ಅವರಿಗೆ ತಿಳಿವಳಿಕೆ ಕೊಡಲು ಏನು ಕೆಲಸ ಮಾಡಬೇಕೋ ಅದನ್ನೂ ಪ್ರಾರಂಭ ಮಾಡಬೇಕು. 


ಈಗ ಹೆಚ್ಚು ಬೆಳೆಯಲು ಏನೇನು ಯೋಜನೆಗಳನ್ನು ಮಾಡಿದ್ದಾರೆಯೋ ಅವುಗಳಿಂದ 
ದೇಶಕ್ಕೆ ಸ್ವಲ್ಪವೂ ಪ್ರಯೋಜನವಾಗಿಲ್ಲವೆನ್ನುವುದರಲ್ಲಿ ಸ್ವಲ್ಪವೂ ಭಿನ್ನಾಭಿಪ್ರಾಯಪಡುವುದಕ್ಕೆ 
ಕಾರಣವಿಲ್ಲ, ಆಹಾರ ಬೆಳೆಯುವವರಿಗೂ ಉತ್ಸಾಹವಿಲ್ಲ, ಅಥವಾ ಸರ್ಕಾರದವರು ಕೈಕೊಂಡಿರುವ 
ಕಾರ್ಯಕ್ರಮ ಸರಿಯಾಗಿಲ್ಲ. ಉತ್ಸಾಹವಿಲ್ಲವೆನ್ನುವುದು ಸರಿಯಲ್ಲ. ನಿಮ್ಮ approach 
ಸರಿಯಾಗಿಲ್ಲ. ಅಷ್ಟೇ, ಇದನ್ನು ಒಪ್ಪವುದಾದರೆ ನಿಜವಾಗಿಯೂ ಹೆಚ್ಚು ಆಹಾರ ಬೆಳೆಯುವುದಕ್ಕೆ 
ತಕ್ಕ ಏರ್ಪಾಡು ಮಾಡಬೇಕು. ಸರ್ಕಾರಕ್ಕೆ ನನ್ನ ಮನವಿ ಇಷ್ಟೆ, ಸರ್ಕಾರದವರು ನಾವು 
ಭಾರತ ಸರ್ಕಾರದ ಅಂಗವಾಗಿರುವಾಗ ಅವರೊಡನೆ ಹೊಂದಿಕೊಂಡು ಹೋಗಬೇಕೆಂದು 
ಹೇಳಿದರೆ ಅದಕ್ಕೆ ನಾನು ಹೇಳುವುದಿಷ್ಟೆ; ಭಾರತ ಸರ್ಕಾರದ ನೀತಿಯನ್ನು ರೂಪಿಸುವುದರಲ್ಲಿ 
ನಮಗೆ ಪ್ರಭಾವಯುತವಾದ ಹಕ್ಕಿದೆಯೆಂಬುದನ್ನು ಮರೆಯಬಾರದು. ಪಂಡಿತ ನೆಹರೂರವರೂ 
We have not gained the virtues of the past. We have not secured the 


virtues of the present ಎಂದು ಹೇಳಿದ್ದಾರೆ. ಹಿಂದಿನ ನೀತಿಯನ್ನು ನಾವು ಪಡೆದಿಲ್ಲ. 


* ವಿಧಾನ ಸಭೆಯ ನಡವಳಿಕೆ ದಿನಾಂಕ 30ನೇ ಜನವರಿ, 1951 


76 ಹೆಚ್‌.ಎಂ. ಚನ್ನಬಸಪ್ಪ 


ಭಾರತ ಸರ್ಕಾರ ಸರಿಯಾದ ನೀತಿಯನ್ನನುಸರಿಸಲು ಅವರ ಅಭಿಪ್ರಾಯವನ್ನು ರೂಪಿಸಲು ತಕ್ಕ 
ತಿಳಿವಳಿಕೆಯನ್ನು ನಾವು ಕೊಟ್ಟರೆ ಅವರು ಅನ್ಯಥಾ ಭಾವಿಸುವುದಿಲ್ಲ. ನಮಗೆ ಎಷ್ಟು 
ದೇಶಾಭಿಮಾನವಿಬೆಯೋ, ದೇಶದಲ್ಲಿ ಹೆಚ್ಚು ಆಹಾರ ಬೆಳೆಯಬೇಕೆಂಬ ಇಚ್ಛೆ ಇದೆಯೋ ಅವರಿಗೂ 
ಅಷ್ಟೇ ಇದೆ. ಆದುದರಿಂದ ನಾವು ಈ ಆಹಾರ ನೀತಿಯನ್ನು ಪರಿಶೀಲಿಸಿ ಬೇರೆ ನೀತಿಯನ್ನು 
ರೂಪಿಸಿ ಹತೋಟಿಯನ್ನು ತೆಗೆದುಹಾಕಬೇಕೆಂದು ಅವರ ಮನಸ್ಸಿನಲ್ಲಿ ಹುಟ್ಟುವಂತೆ ಅವರಿಗೆ 
ತಿಳಿಸದೇ ಇದ್ದರೆ ನಾವ ನಮ್ಮಕರ್ತವ್ಯವನ್ನು ಮಾಡಿದಂತಾಗುವದಿಲ್ಲವೆಂದು ಖಂಡಿತವಾಗಿಯೂ 
ಹೇಳುತ್ತೇನೆ. 


“ಹತೋಟಿ ಆಜ್ಞೆಗಳು ಆಜ್ಜೆಗಳಲ್ಲ, ಇವೆಲ್ಲ ಬಹಳ ಆತ್ಮಘಾತಕವಾದವುಗಳು. ಈ 
ಮಾತನ್ನು ನಾನು ಇಂದೇನೂ ಹೊಸದಾಗಿ ಹೇಳುತ್ತಿಲ್ಲ. ಪ್ರಾರಂಭದಿಂದಲೂ ಇದನ್ನೇ ಹೇಳುತ್ತಾ 
ಬಂದಿದ್ದೇನೆ. ಇದು ಆತಘಾತುಕವಾದ ನೀತಿ ಎಂಬುದು ನನ್ನ ಒಬ್ಬನ ಅಭಿಪ್ರಾಯವೇನಲ್ಲ, 
ಇಡೀ ದೇಶದ ಅಭಿಪ್ರಾಯವೇ ಹಾಗಿರುತ್ತೆ. ಆದರೆ ಈ ಅಂಶ ಸರ್ಕಾರದವರ ಗಮನಕ್ಕೆ 
ಇದುವರೆಗೂ ಬಂದಿರಲಿಲ್ಲವೆಂದೂ ಈಗತಾನೆ ಇವರ ದೃಷ್ಟಿಗೆ ಬಂದಿದೆಯೆಂದೂ 
ಗೋಚರವಾಗುತಿದೆ. ಅಲ್ಲಿಗೂ ಕೂಡ ಇದೊಂದು ಶುಭ ಸೂಚನೆಯೇ, ಮಾನ್ಯ ಸದಸ್ಯರೆಲ್ಲ 
ದಯವಿಟ್ಟು ಕ್ಷಮಿಸಬೇಕು, ಈ ಆಹಾರದ ಸಮಸ್ಯೆ ಅಷ್ಟು ಹಗುರವಾದ ವಿಚಾರವಲ್ಲ. ಇದು 
ಬಹಳ ಮಹತ್ತರವಾದಂಥ ಸಮಸ್ಯೆ, ದೇಶದ ನಾನಾ ಮೂಲೆ ಮೂಲೆಗಳಲ್ಲಿರತಕ್ಕ ಸಹಸ್ರಾರು 
ಜನರಿಗೆ ಆಬಾಲವೃದ್ಧರಾದಿಯಾಗಿ, ಹೆಂಗಸರು, ಮಕ್ಕಳು, ಹೀಗೆ 
ತೊಂದರೆಗೀಡಾಗಿದ್ದಾರೆಂಬುದನ್ನೆಲ್ಲಾ ತಿಳಿಸತಕ್ಕ ಬಗ್ಗೆ ನಾನು ನನಗೆ ಕೊಟ್ಟಿರತಕ್ಕ ಕಾಲಾವಧಿಗಿಂತ 
ಅಲ್ಪ ಸ್ವಲ್ಪ ಕಾಲವನ್ನು ಹೆಚ್ಚಾಗಿ ತೆಗೆದುಕೊಂಡರೆ, ಆ ಬಗ್ಗೆ ನನ್ನನ್ನು ಅಧ್ಯಕ್ಷರು ಕ್ಷಮಿಸಬೇಕೆಂದೂ, 
ಮಾನ್ಯ ಸದಸ್ಯರು ಅದಕ್ಕೆ ನನ್ನನ್ನು ಮನ್ನಿಸಬೇಕೆಂದೂ ಕೇಳಿಕೊಳ್ಳುತ್ತೇನೆ. 

ಈ ಆಹಾರ ನಿಯಂತ್ರಣಾಜ್ಞೆಗಳೆಲ್ಲವೂ 1943ನೆ ಇಸವಿಯ ಆದಿಭಾಗದಲ್ಲಿ ಬಂದವು. 
ಯುದ್ದದ ಸಂಬಂಧದಲ್ಲಿ ಉಂಟಾದ ಅನಿವಾರ್ಯಗಳ ದೆಶೆಯಿಂದ ಆಹಾರ ಸಾಮಗ್ರಿಗಳು 
ಒಂದು ಮತ್ತೊಂದು ಕಡೆಗೆ ನಿರಾತಂಕವಾಗಿ ಸಾಗಲು ತೊಂದರೆಗಳಿದ್ದುದರಿಂದ ಹಂಗಾಮಿಯಾಗಿ 
ಕೇವಲ ಕೆಲವು ಕಾಲಗಳವರೆಗೆ ಮಾತ್ರ ಈ ಆಜ್ಞೆಗಳನ್ನು ಸರ್ಕಾರದವರು ಜಾರಿಗೆ ತಂದಿದ್ದರೆಂದು 
ಜನರು ಭಾವಿಸಿದ್ದರು. ಆಗ್ಗೆ ಆ ನೀತಿಯು ಕೂಡ ಬಹಳ ಅವಶ್ಮಕವೆಂದೇ ಭಾವಿಸಲಾಗಿತ್ತು. 
ಕಾರಣ ದೇಶದಲ್ಲಿರತಕ್ಕ ಬಡಬಗ್ಗರು ಅನ್ನವಿಲ್ಲದೆ ಸತ್ತು ಹೋಗುತ್ತಾರೆಂಬ ಒಂದು 
ದೃಷ್ಟಿಯಿಂದಲೂ, ಮತ್ತು ಆಗಿದ್ದ ಸರ್ಕಾರ ಜನರಿಗೆ ಜವಾಬ್ದಾರರಾಗಿಲ್ಲದೆ, ಬೇಜವಾಬ್ದಾರಿಯಾದ 
ಸರ್ಕಾರವಾಗಿದ್ದುದರ ದೆಶೆಯಿಂದಲೂ ಹಾಗೆಲ್ಲ ಮಾಡಲಾಯಿತು. ಆದರೆ ಇಂದಿರುವ ಸರ್ಕಾರ 
ಜವಾಬ್ದಾರಿಯುತವಾದುಬಾಗಿದ್ದಾಗ್ಕೂ ದೇಶಕ್ಕೆ... 


ಮಾನ್ಯ ಶ್ರೀ ಕೆ. ಚೆಂಗಲರಾಯರೆಡ್ಡಿಯವರು - ಆ ವಿಚಾರಗಳೆಲ್ಲಾ ಈಗೇಕೆ ಬೇಕು? 


ಪ್ರತಿಭಾವಂತ ಸಂಸದೀಯ ಪಟು 77 


ಶ್ರೀ ಎಚ್‌.ಎಂ. ಚೆನ್ನಬಸಪ್ನನವರು - | put this one question to those in 
power. ಈಗ ಹೊಸದಾಗಿ ರಾಜ್ಯಾಂಗ ಜಾರಿಗೆ ಬಂದ ಮೇಲೆ, ಅಂದರೆ ಈಗ ಕಾನೂನು 
ಹಾಲೀ ಜಾರಿಯಲ್ಲಿರುವ ಪ್ರಕಾರ, ಅದಕ್ಕನುಸಾರವಾಗಿ ನಿಮ್ಮ ಆಡಳಿತ ನಡೆಯುತ್ತಿದ್ದೆಯೇ 
ಎಂಬುದನ್ನು ತಾವು ಅಲೋಚನೆ ಮಾಡಿ ನೋಡಿ. ಅದರೆ ನಾನೇನೂ ವಕೀಲನಲ್ಲ. ತಾವಾದರೋ 
ಎಲ್ಲರೂ ವಕೀಲರಿದ್ದೀರಿ ಅಲೋಚನೆ ಮಾಡಿ. 


"equality of status and opportunity" ಆಂದರೆ, 

ಹೊಸ ರಾಜ್ಕಾಂಗದ ಪ್ರಕಾರ ಎಲ್ಲರಿಗೂ ಎಲ್ಲಾ ಜಾಗದಲ್ಲೂ ಸರಿಯಾದ ದರ್ಜೆ ಮತ್ತು 
ಸದವಕಾಶ ಒಂದೇ ಸಮನಾಗಿ ಇರಬೇಕಾದ್ದು ಅತ್ಯಗತ್ಯ. ರಾಜ್ಯಾಂಗದ 14ನೇಯ ಆರ್ಟಿಕಲ್‌ನಲ್ಲಿ 
ಈ ರೀತಿ ಹೇಳಿದೆ. 


“The State shall not deny to any person equality before the law or 
the equal protection of the laws within the territory of India". 


ಇದರ ಪ್ರಕಾರ ಈಗ ಹತೋಟಿಯನ್ನು ಮುಂದುವರಿಸುವುದರಿಂದ ದೇಶದಲ್ಲಿ 
ಅನ್ನವಿಲ್ಲದಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ಅನ್ನವನ್ನೊದಗಿಸಬೇಕು. ಹಾಗೆ ಅನ್ನ ಕೊಡುವುದರಲ್ಲಿ 
ಮನುಷ್ಯ ಮನುಷ್ಯನಿಗೆ ವ್ಯತ್ಯಾನ ಮಾಡಿದರೆ ಈ ಕಾನೂನು ದೇಶದಲ್ಲಿರರೂಡದು. ಕಾನೂನು 
ಪ್ರಕಾರವಾಗಿ ಜನಸಾಮಾನ್ಯರಲ್ಲಿ ಅನ್ನವಿಲ್ಲದಿರುವವರಿಗೆ ಎಷ್ಟು ಆಹಾರ ಕೊಡುತ್ತೀರೋ ಅಷ್ಟನ್ನು 
ಎಲ್ಲರಿಗೂ ದೇಶದಲ್ಲೆಲ್ಲಾ ಒಂದೇ ಸಮವಾಗಿ ಕೊಡತಕ್ಕದ್ದು ನ್ಯಾಯವಾದುದು. ಇದಕ್ಕೆ ಧಕ್ಕೆ 
ತರುವ ಯಾವ ಶಾಸನವೇ ಆಗಲಿ ಈ ದೇಶದಲ್ಲಿರಕೂಡದೆಂದು ಹೇಳುವುದಕ್ಕೆ ಈ ರಾಜ್ಯಾಂಗದ 
ಪ್ರಕಾರ ಅಧಿಕಾರವಿದೆ. ಈಗಿರುವ ಕಾನೂನು ಪ್ರಕಾರ ಜಮೀನಿಲ್ಲದಿರುವವರಿಗೆ ಮತ್ತು 
ಅನ್ನವಲ್ಲದಿರುವವರಿಗೆ ಅವರು ಪಟ್ಟಣಿಗರಾಗಿದ್ದರೆ ಅನ್ನವನ್ನು ಕೊಡುತಿದ್ದೇವೆ. ಅದೇ ಜಮೀನಿಲ್ಲದೆ 
ಹಳ್ಳಿಗಳಲ್ಲಿ ವಾಸಮಾಡಿಕೊಂಡು ಅನ್ನವಿಲ್ಲದೇ ಇರುವವರಿಗೆ ಆಹಾರವನ್ನು ಕೊಡುತ್ತಿಲ್ಲ. ಇದು 
ಸರಿಯಲ್ಲ ಎಂದು ಹೇಳುತ್ತಿದ್ದೇನೆ. ಮಾನ್ಯ ಗೃಹಮಂತ್ರಿಗಳು ಹಾಗಿಲ್ಲವೆಂದು ಹೇಳುವ ಶಕ್ತಿಯಿದ್ದರೆ 
ಎದ್ದು ನಿಂತು ಹೇಳಲಿ. ಮನುಷ್ಯ ಮನುಷ್ಯನಿಗೆ ಅವಕಾಶವನ್ನು ಭಿನ್ನ ಮಾಡತಕ್ಕದ್ದು. ಅವರಿಗಿರುವ 
ಒಂದು ಹೆಕ್ಕನ್ನು ಕಡಿಮೆ ಮಾಡತಕ್ಕದ್ದು ಪ್ರಕ್ಟತಕಾಲಕ್ಕೆ ಹೊಸ ರಾಜ್ಯಾಂಗದ ಪ್ರಕಾರ ಸಾಧುವಲ್ಲ. 
ಈಗ ಮಾಡಿರುವುದು ರಾಜ್ಯಾಂಗದ ದೃಷ್ಟಿಯಿಂದ ಸರಿಯಾದ ನೀತಿಯನ್ನನುಸರಿಸಿಲ್ಲವೆಂದು 
ಹೇಳಿ ಆ ದೃಷ್ಟಿಯಿಂದ ವಿಮರ್ಶೆ ಮಾಡುವುದು ಅವಶ್ಯಕ. 


ಈ ಕಾನೂನು ಬಂದ ಮೇಲೆ ಸರ್ಕಾರ ಯಾವತ್ತೂ ವ್ಯವಸಾಯದ ಕಡೆ ಹೆಚ್ಚು 
ಗಮನವಿಡುವುದಕ್ಕೆ ಬದಲಾಗಿ ಲೇವಾದೇವಿ ಮಾಡುವ ನೀತಿಯನ್ನನುಸರಿಸುವುದು ಸರಿಯಲ್ಲ. 
ಈಗ ವರ್ತಕರು ಮಾಡುವಂತೆ ಶೇಖರಣೆ ಮತ್ತು ಹಂಚಿಕೆ ಕೆಲಸವನ್ನು ಸರ್ಕಾರದವರು ನಿರ್ವಹಣೆ 
ಮಾಡುತ್ತಿರುವುದರಿಂದ ಸರ್ಕಾರದ ಮೇಲೆ ನಾನಾ ವಿಧವಾದ ಆರೋಪಣೆಗಳು ಬರುತಿವೆ. 
ಕೆಲವರು ಸರ್ಕಾರದ ನೀತಿಯನ್ನು ಅನುಮೋದಿಸುತ್ತಲೂ ಮತ್ತು ಕೆಲವರು ವಿರೋಧಿಸುತ್ತಲೂ 


18 ಹೆಚ್‌.ಎಂ. ಚನ್ನಬಸಪ್ಪ 


ಇದ್ದಾರೆ. ಇನ್ನೊಂದು ಕಡೆ ಲಾಭ ಬಡಕರು ಇನ್ನೂ ಹತೋಟಿ ಹೆಚ್ಚಬೇಕೆಂದು ಒತ್ತಾಯ 
ಮಾಡುತ್ತಿದ್ದಾರೆ. ಯಥೇಚ್ಛವಾಗಿ ಲಾಭ ಸಂಪಾದನೆ ಮಾಡುವವರು ನಮನ್ನು ಶೋಷಣೆ 
ಮಾಡುವುದಕ್ಕೆ ಷುರು ಮಾಡಿದ್ದಾರೆ. ಈಗ ಆಹಾರವಿಲ್ಲದಿರುವವರ ಕೂಗು ಸರ್ಕಾರಕ್ಕೆ ಮುಟ್ಟುವದಕ್ಕೆ 
ಮಿಗಿಲಾಗಿ ಆಹಾರವಿರುವವರ ಮತ್ತು ಪ್ರಭಾವಶಾಲಿಗಳ ಕೂಗು ಮೊದಲು ಕೇಳಿ ಬರುತ್ತಿದೆ. 
ಇರುವವರು ಸಾಲದೆಂದು ತಮ್ಮ ಪ್ರಭಾವವನ್ನು ಅನೇಕವಾಗಿ ಬೀರುತ್ತಿದ್ದಾರೆ. ಆಹಾರವೆನ್ನುವುದು 
ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾದ ವಸ್ತುವಾಗಿರುವುದರಿಂದ ಹೇಗಾದರೂ ಮಾಡಿ ತನ್ನ 
ಜೀವನಕ್ಕೆ ಬೇಕಾದಷ್ಟನ್ನು ಒದಗಿಸಿಕೊಳ್ಳಲು ಎಲ್ಲರೂ ಪ್ರಯತ್ನಿಸುತ್ತಿದ್ದಾರೆ. ಎಷ್ಟೇ ಖರ್ಚಾದರೂ, 
ಯಾವುದೇ ಒಂದು ಕಾನೂನಿಗೆ ವಿರೋಧವಾದರೂ ಗಮವಿಸಬೆ ಪ್ರತಿಯೊಬ್ಬ ವ್ಯಕ್ತಿಯೂ ಎಲ್ಲಾ 
ರೀತಿಯಲ್ಲಿಯೂ ಸಂಪಾದನೆ ಮಾಡಲು ಪ್ರಾರಂಭ ಮಾಡಿದ್ದಾನೆ. ಹೀಗಿರುವಾಗ ಸರ್ಕಾರದವರು 
ಮಾಡಿರುವ ಕಾನೂನು ಪ್ರಕಾರ ಎಷ್ಟುಮಟ್ಟಿಗೆ ನಡೆಯಬೇಕೋ ಅಷ್ರುಮಟ್ರಿಗೆ ಪ್ರಭಾವಶಾಲಿಗಳು 
ನಡೆಯುತ್ತಿದ್ದಾರೆಯೆ ಎಂದು ಪ್ರಶ್ನೆ ಮಾಡಬೇಕಾಗಿದೆ. ಇದುವರೆಗೆ ಸರ್ಕಾರದವರು ಅನುಸರಿಸಿರುವ 
ಕಾರ್ಯ ನೀತಿಯಿಂದ ಯಾವ ಉಜ್ದೇಶ ಸಾಧನೆ ಮಾಡಬೇಕೆಂದು ಇದ್ದರೋ ಆ ಉದ್ದೇಶವು 
ಎಷ್ಟೂ ಸಾಧನೆಯಾಗಿಲ್ಲ ಎಂದು ಅವರು ಕೊಟ್ಟಿರುವ ಅಂಕಿ ಅಂಶಗಳನ್ನು ಕೊಡುತ್ತೇನೆ. 
ಅದನ್ನು ಸ್ವಲ್ಪ ಯೋಚನೆ ಮಾಡೋಣವಾಗಲಿ, 1943-44ರಲ್ಲಿ ಸಂಸ್ಥಾನಾ ಮಳೆ ಎಷ್ಟು ಹಿಡುವಳಿ 
ಜಮೀನಿತ್ತು, ಈಗ ಎಷ್ಟು ಇದೆ ಎಂದು ನೋಡಿದರೆ ಈಗ 5 ಲಕ್ಷ ಎಕರೆ ಹಿಡುವಳಿಯಲ್ಲಿದೆ. 
ಈಗ ಬಂಜರು ಜಮೀನು ಹೆಚ್ಚಿ 6 ಲಕ್ಷ ಚಿಲ್ಲರೆ ಎಕರೆಗಳಷ್ಟಾಗಿದೆ. ಇದನ್ನು ನೋಡಿದರೆ 
ಜಮೀನನ್ನು ಹೆಚ್ಚಾಗಿ ಪಡೆದುಕೊಳ್ಳಬೇಕೆಂಬ ಒಂದು ಆಸೆ ಇದೆಯೇ ಹೊರತು ವ್ಯವಸಾಯದ 
ಮೇಲೆ ಆಸಕ್ತಿಯಿಲ್ಲ ಎಂದು ಕಂಡು ಬರುತ್ತದೆ. 


ಎರಡನೆಯದು ದೇಶದಲ್ಲಿ ಬತ್ತ, ರಾಗಿ ಜೋಳ ಮುಂತಾದ ಆಹಾರ ಪದಾರ್ಥಗಳ 
ಉತ್ಪತ್ತಿಯು 1943-44 ರಿಂದ ಇದುವರೆಗೆ 8,39,344 ಎಕರೆಗಳಷ್ಟು ಕಡಿಮೆಯಾಗಿದೆ. ಬತ್ತ 
1,05,701 ಎಕರೆ ರಾಗಿ 5 ಲಕ್ಷ ಚಿಲ್ಲರೆ ಎಕರೆ, ಜೋಳ ಒಂದು ಲಕ್ಷ 70 ಸಾವಿರ ಎಕರೆ 
ಬೆಳವಣಿಗೆ ಕಡಿಮೆಯಾಗಿದೆ. ಆರು ವರ್ಷಗಳಲ್ಲಿ ಇಷ್ಟು ಕಡಿಮೆಯಾಗಿದೆ. ಇದರ ಜೊತೆಗೆ 
ನಮ್ಮ ಖರ್ಚು ಕಡಿಮೆಯೆ? ಈ ಎಂಟು ವರ್ಷಗಳಲ್ಲಿ ಆಹಾರವನ್ನು ಉತ್ಪತ್ತಿ ಮಾಡಿ 
ಸಮರ್ಪಕವಾಗಿ ಆಹಾರಪನ್ನೊದಗಿಸಲು ಎಷ್ಟು ಹಣ ಖರ್ಚು ಮಾಡಿದ್ದೇವೆ ಎಂಬುದನ್ನು 
ನೋಡೋಣ. ನೀರಾವರಿ ಕೆಲಸಗಳನ್ನು ಹೆಚ್ಚು ಉತ್ಪತ್ತಿ ಮಾಡುವುದಕ್ಕಾಗಿ 1943-44 ರಿಂದ 
1949-50 ರವರೆಗೆ 350-09 ಲಕ್ಷ ರೂಪಾಯಿಗಳು ಖರ್ಚಾಗಿವೆ. ಆಹಾರವನ್ನು ಹೆಚ್ಚಾಗಿ 
ಬೆಳೆಯುವ ಯೋಜನೆಗಾಗಿ ಮತ್ತು ಸಬ್ಬಿಡಿಗಾಗಿ 1039-18 ಲಕ್ಷ ರೂಪಾಯಿಗಳನ್ನು ಖರ್ಚು 
ಮಾಡಿದೆ, ಒಟ್ಟು 13 ಕೋಟಿ 89 ಲಕ್ಷ 27 ಸಾವಿರ ರೂಪಾಯಿಗಳನ್ನು ಇದುವರೆಗೆ ಬಲಿ 
ಹಾಕಿದ್ದೇವೆ. ನನಗೆ ಕಾಲಾವಕಾಶವಿದ್ದರೆ ಇದೆಲ್ಲವೂ ಬಹಳ ಅಸಮರ್ಪಕವೆಂದು ಸೂಚಿಸಿ 
ಯಾವ ವಿಧವಾಗಿ ಖರ್ಚಾಗಿದೆಯೆಂದು ತಿಳಿಸುತ್ತಿದ್ದೆ. ಇದರ ಪರಿಣಾಮವಾಗಿ 24 ಲಕ್ಷ 11 
ಸಾವಿರ ಇನ್ನೂ ಕಡಿಮೆಯಾಗಿದೆ. ಒಂದು ಕಡೆ ಹಣ ಯಥೇಚ್ಛವಾಗಿ ಖರ್ಚಾಗುತ್ತಿದೆ. ಆದರೆ 


ಪ್ರತಿಭಾವಂತ ಸಂಸದೀಯ ಪಟು 79 


ಪರಿಸ್ಥಿತಿಯೇನಾದರೂ ಉತ್ತಮವಾಗಿದೆಯೇ ಎಂದು ನೋಡಿದರೆ ಆಹಾರ ದವಸವನ್ನು ಬೆಳೆಯುವ 
ಜಮೀನು 8 ಲಕ್ಷ ಎಕರೆ ಕಡಿಮೆಯಾಗಿದೆ. ಆಹಾರದ ಉತ್ತನ್ನ ಎಷ್ಟಿತ್ತೋ ಈ ದಿವಸವೂ ಅಷ್ಟೇ 
ಇದೆ; 14 ಲಕ್ಷ 13 ಸಾವಿರ ಪಲ್ಲ ಮಾತ್ರ ಇದೆ. ಅತ್ಯಲ್ಪವೂದ ಶೇಖರಣೆ ಮಾತ್ರ ಆಗುತ್ತಿದೆ. 
ಒಟ್ಟು ಅಕ್ಕಿ, ರಾಗಿ, ಬತ್ತೆ ಜೋಳ ಎಲ್ಲಾ ಸೇರಿ 17 ಲಕ್ಷ 17 ಸಾವಿರ ಪಲ್ಲದವರೆಗೆ 
ಶೇಖರಣೆಯಾಗುತ್ತಿದ್ದು ಈ ದಿವಸ 12 ಲಕ್ಷ ಮಾತ್ರ ಆಗಿದೆ. ಹೋದ ವರ್ಷ 11 ಲಕ್ಷೆ ಚಿಲ್ಲದೇ 
ಶೇಖರಣೆಯಾಗಿತ್ತು. ಅಂದ ಮೇಲೆ 1945ನೆಯ ಇಸವಿಯಲ್ಲಿ ವಸೂಲಾಗಿದ್ದ ಧಾನ್ಯದಲ್ಲಿ ಮುಕ್ಕಾಲು 
ಭಾಗ ಕೂಡ ಆಗುತ್ತಿಲ್ಲ. 

ಈ ಹತೋಟಿ ಆಜ್ಞೆಗಳು ಸರಿಯೋ ತಪ್ಪೋ ಅಂತೂ ಜಾರಿಗೆ ಬಂದಿವೆ. ಇವನ್ನು 
ಎಲ್ಲಿಯವರೆಗೆ ಇಟ್ಟುಕೊಂಡು ಹೋಗುವುದು? ಈ ಆಜ್ಞೆಗಳನ್ನು ನಾವು ಜಾರಿಯಲ್ಲಿಟ್ಟು 
ಕೊಂಡಿರುವಾಗ ಸಮರ್ಪಕವಾದ ರೀತಿಯಲ್ಲಿ ಕೆಲಸ ಮಾಡಲು ಸಾಧ್ಯವೆ ಎಂದು ಯೋಚಿಸಬೇಕು. 
ಸ್ವಾಮಿ, ನಾನು ಬಹಳ ವಿಷಾದದಿಂದ ಹೇಳುತ್ತೇನೆ, ಎಲ್ಲಿಯವರೆಗೆ ದೇಶದ ರಾಜ್ಯಾಡಳಿತ 
ಸರಿಯಾಗಿ ನಡೆಯುವುದಿಲ್ಲ ರೀತಿ ನೀತಿಗಳೆಲ್ಲವೂ ಛಿದ್ರವಾಗಿ ಹೋಗಿವೆ, ರಾಜ್ಯಾಡಳಿತದ 
ತಳಹದಿಯೇ ಇವುಗಳಿಂದ ಅಳ್ಳಾಡಿಹೋಗಿದೆ, ನೀತಿಯು ಪತನವಾಗಿದೆ. ಇದು ಜನರಲ್ಲಿ ಮಾತ್ರವಲ್ಲ 
ಸರ್ಕಾರದವರಲ್ಲಿ ರಾಜ್ಯಾಡಳಿತದಲ್ಲಿ ಆಹಾರ ಸಂಬಂಧವಾಗಿ ಯಾರು ಯಾರು 
ಕೆಲನಮಾಡುತ್ತಿದ್ದಾರೋ ಅವರಲ್ಲಿ ನೀತಿ ಬಹಳ ಕೆಳಮಟ್ಟಕ್ಕೆ ಹೋಗಿದೆ ಎಂಬುದನ್ನು ಠಾಪೂ 
ಒಪ್ಪಿಕೊಳ್ಳದೆ ವಿಧಿಯಿಲ್ಲ. 


80 ಹೆಚ್‌.ಎಂ. ಚನ್ನಬಸಪ್ಪ 


ರಾಜಪ್ರಮುಖರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚೆರ್ಚೆ* 


ಅಧ್ಯಕ್ಷರೇ, ಶ್ರೀಮನ್ನಹಾರಾಜರವರು ಮಾಡಿದ ಭಾಷಣಕ್ಕಾಗಿ ವಂದನೆಗಳನ್ನರ್ಪಿಸತಕ್ಕದ್ದು 
ನಮ್ಮ ಮುಖ್ಯ ಕರ್ತವ್ಯ. ಅವರು ಜನತೆಯ ಮುಂದಿರತಕ್ಕೆ ಅನೇಕ ಮಹತ್ತರವಾದ ಪ್ರಶ್ನೆಗಳ 
ಪೈಕಿ ಒಂದೆರಡನ್ನು ಮಾತ್ರ ತಮ್ಮ ಭಾಷಣದಲ್ಲಿ ಪ್ರಸ್ತಾಪಮಾಡಿದ್ದಾರೆ. ಜನತೆಯ ಮುಂದಿರತಕ್ಕ 
ಇನ್ನೂ ಅನೇಕ ಪ್ರಾಮುಖ್ಯವಾದ ವಿಷಯಗಳನ್ನು ಪ್ರಸ್ತಾಪಮಾಡಿದ್ದರೆ ಚೆನ್ನಾಗಿತ್ತು ಎಂದು ನನಗೆ 
ಎನ್ನಿಸುತ್ತದೆ. ರಾಜಪ್ರಮುಖರ ಭಾಷಣವಾಗುತಿರುವಾಗ ಸರ್ಕಾರದ ರೀತಿ ನೀತಿಗಳ ವಿಚಾರದಲ್ಲಿ 
ಶ್ರೀಮನಹಾರಾಜರವರು ಏನು ಹೇಳುತ್ತಾರೋ ಎಂದು ದೇಶಾದ್ಯಂತ ಜನರು ಕಾತರತೆಯಿಂದ 
ನೋಡುತ್ತಿದ್ದರು. ಆದರೆ ಈ ಭಾಷಣದಲ್ಲಿ ಅವರು ಮೂರು ನಾಲ್ಕು ಅಂಶಗಳನ್ನು ಮಾತ್ರ 
ಒತ್ತಿಹೇಳಿ ಪ್ರಸ್ತಾಪ ಮಾಡಿದ್ದಾರೆ. ಒಂದನೆಯದು ಆಹಾರದ ವಿಚಾರ. ದವಸ ಧಾನ್ಯಗಳ ಬೆಲೆಗಳ 
ಏರಿಕೆ ವಿಚಾರ ದವಸ ಧಾನ್ಯಗಳ ಬೆಲೆಗಳ ಏರಿಕೆ ವಿಚಾರ ಎರಡನೆಯದು ಆಹಾರಬಾವದ 
ವಿಚಾರ ಮೂರನೆಯದು. ಈ ಅಭಾವವನ್ನು ಸರ್ಕಾರದವರು ಯಾವ ರೀತಿ 
ಪರಿಹಾರಮಾಡಬೇಕೆಂಬ ವಿಚಾರ, ನಾಲ್ಕನೆಯದು. ಅಡಿನಿಸ್ಟೇಟಿವ್‌ ಸರ್ವಿಸಸ್‌, ಮಿಲಿಚೆರ 
ಸರ್ವಿಸಸ್‌ ಮತ್ತು ಕೈಗಾರಿಕೆಗಳ ವಿಚಾರೃದನೆಯದು. ಹೀಗೆ ಜನತೆಯ ಮುಂದಿರತಕ್ಕ ಇನ್ನೂ 
ಅನೇಕ ಮಹತ್ವದ ಪ್ರಶ್ನೆಗಳಿವೆ. ಆ ವಿಚಾರದಲ್ಲಿ ಸರ್ಕಾರದ ನೀತಿ ಏನೆಂಬುದನ್ನು 
ಪ್ರಸ್ತಾಪಮಾಡುತ್ತಾರೆಂದು ನಿರೀಕ್ಷಣೆ ಮಾಡಿದವರಲ್ಲಿ ನಾನೂ ಒಬ್ಬನು. ಆ ರೀತಿ ಪ್ರಸ್ತಾಪಮಾಡಬೇ 
ಇದ್ದುದಕ್ಕಾಗಿ ನನಗೆ ಪಶ್ಚಾತ್ತಾವಾಗಿದೆ. 1950ನೆಯ ಜನವರಿ 26ನೆಯ ತಾರೀಖು ಹೊಸ ರಾಜ್ಯಾಂಗ 
ಜಾರಿಗೆ ಬಂದ ಮರುದಿನವೇ ಪಬ್ಬಿಕ್‌ ಸರ್ವಿಸ್‌ ಕಮಿಷನ್‌ ನಮ್ಮ ಸಂಸ್ಥಾನದಲ್ಲಿ 
ಏರ್ಪಾಟಾಗಬೇಕಾಗಿತ್ತು. 


ರಾಜಪ್ರಮುಖರ ಭಾಷಣದಲ್ಲಿ ಸರ್ಕಾರದ ನೀತಿಯ ವಿಚಾರದಲ್ಲಿ ಕೆಲವು ವಿಷಯಗಳನ್ನು 
ಹೇಳುವುದು ಒಂದು ಸಂಪ್ರದಾಯ. ಈ ಭಾಷಣದಲ್ಲಿ ಅವುಗಳನ್ನು ಸೇರಿಸಿದ್ದರೆ ಚಿನ್ನಾಗಿತ್ತು. 
ಅಧ್ಯಕ್ಷರು - ಯಾವುದನ್ನು ಸೇರಿಸದೆ ಬಿಟ್ಟಿದ್ದಾರೋ ಅಂತಹ ವಿಷಯಗಳನ್ನು ತಿದ್ದುಪಡಿಯ 
ಮೂಲಕ ಹೇಳಬಹುದು. ವಂದನಾಸಮರ್ಪಣೆ ಸೂಚನೆಯ ಮೇಲೆ ಮಾತನಾಡುವಾಗ ಇಂತಿಂಥ 
ವಿಷಯಗಳನ್ನು ಹೇಳದೆ ಬಿಟ್ಟಿದ್ದಾರೆಂದು ಹೇಳುವ ಹಾಗಿಲ್ಲ. ಅವರು ಭಾಷಣದಲ್ಲಿ ಏನು 
ಹೇಳಿದ್ದಾರೋ ಅದನ್ನು ಹೇಳಬಹುದೇ ಹೊರತು ಏನು ಹೇಳಿಲ್ಲವೋ ಅದನ್ನು ಹೇಳುವ ಹಾಗಿಲ್ಲ. 


ಶ್ರೀ ಎಚ್‌.ಎಂ. ಚೆನ್ನಬಸಷ್ಠನವರು - ಹೋದಸಾರಿ ಇದೇ ವಿಷಯದಲ್ಲಿ ಮಾತನಾಡುವಾಗ 
ಯಾವ ಯಾವುದನ್ನು ಬಿಟ್ಟಿದ್ದರು ಎಂಬುದನ್ನೂ ಹೇಳಿದುದು ನನಗೆ ಜ್ಞಾಪಕವಿದೆ. ಅದು 
ರಿಕಾರ್ಡಾಗಿದೆ, ನೋಡಬಹುದು, ಅದನ್ನು ಪ್ರಸ್ತಾಪ ಮಾಡಿದೆ. ಆದರೂ ಅಧ್ಯಕ್ಷರು ಅದನ್ನು 
ಮಾಡುವುದು ಅಪ್ರಕೃತವೆಂದು ಹೇಳಿದರೆ ಅದನ್ನು ಬಿಟ್ಟು ಬಿಡುತ್ತೇನೆ. 


* ವಿಧಾನ ಸಭೆಯ ನಡವಳಿಕೆ ದಿನಾಂಕ 17ನೇ ಮಾರ್ಚ್‌, 1951 


ಪ್ರತಿಭಾವಂತ ಸಂಸದೀಯ ಪಟು 81 


ಮುಖ್ಯವಾಗಿ ಈಗ ಅವರ ಭಾಷಣದಲ್ಲಿ ಆಹಾರದ ವಿಚಾರ ಪ್ರಸ್ತಾಪಮಾಡಿದ್ದಾರೆ. 
ದೇಶದಲ್ಲಿ ಆಹಾರಾಭಾವ 1943ರಿಂದ ಪ್ರಾರಂಭವಾಯಿತೆಂದು ಈಗಿರತಕ್ಕ ವಸ್ತುಸ್ಟಿಶಿಯಿಂದ 
ಗೊತ್ತಾಗುತ್ತದೆ. ಆಗ ಎಷ್ಟು ಅಭಾವವಿತ್ತು. ಈ ಹೊತ್ತು ಎಷ್ಟು ಅಭಾವವಿದೆ, ವರ್ಷ ವರ್ಷವೂ 
ಎಷ್ಟು ಅಭಾವ ಹೆಚ್ಚುತ್ತಿದೆ, ಇದಕ್ಕೆ ಏನು ಕಾರಣ, ಇದನ್ನೆದುರಿಸುವದಕ್ಕೆ ಸರ್ಕಾರ ಏನು ಕಾರ್ಯಕ್ರಮ 
ತೆಗೆದುಕೊಂಡಿದೆ ಎಂಬುದು ಈಗಿನ ಪರಿಸ್ಥಿತಿಯನ್ನು ನೋಡಿದರೆ ಹೊರಬೀಳುತ್ತದೆ. ದವಸ 
ಧಾನ್ಯಗಳ ಮತ್ತು ಇತರ ಆಹಾರ ಪದಾರ್ಥಗಳ ಬೆಲೆಗಳು ದಿಗ್ಗಮೆ ಗೊಳಿಸತಕ್ಕದ್ದಾಗಿವೆಯೆಂದು 
ಶ್ರೀಮನ್ಮ್ನಹಾರಾಜರವರು ಹೇಳಿದ್ದಾರೆ. ಹೆಚ್ಚು ಪ್ರಮಾಣದಲ್ಲಿ ಬೆಳೆದರೆ ವಿನಾ ಬೇರೆ 
ಗತ್ಯಂತರವಿಲ್ಲವೆಂದು ಹೇಳಿದ್ದಾರೆ. ಜೊತೆಗೆ ಸರ್ಕಾರದವರು ಕೈಕೊಳ್ಳುವ ಕಾರ್ಯಾಚರಣೆಯನ್ನು 
ಅವಲಂಬಿಸಿದೆಯೆಂದೂ ಹೇಳಿದ್ದಾರೆ. ಕಳೆದ ಐದಾರು ವರ್ಷಗಳಿಂದ ಸರ್ಕಾರದವರು ಕೈಕೊಂಡಿರುವ 
ಕಾರ್ಯಾಚರಣೆಯಿಂದ ಈ ಸಮಸ್ಯೆ ಬಗೆಹರಿದಿಲ್ಲ, ಕಾರ್ಯ ಪರಿಣಾಮಕಾರಿಯಾಗಿಲ್ಲ ಎಂದು 
ಅವರು ಸತ್ಯಾಂಶವನ್ನು ಹೇಳಿದ್ದಾರೆ. 


ಅವರು ಹೀಗೆ ಸತ್ಯಾಂಶಗಳನ್ನು ಹೊರಗೆಡವಿರತಕ್ಕ ಬಗ್ಗೆ ನನಗೆ ಬಹಳ 
ಸಂತೋಷವಾಯಿತು. ಈಗಲಾದರೂ ಸರ್ಕಾರದವರು ಇದೆಲ್ಲವನ್ನೂ ಮನಗಂಡು, ಇದುವರೆಗೂ 
ಈ ಸಮಸ್ಯೆಗಳೆಲ್ಲವೂ ಏತಕ್ಕಾಗಿ ಬಗೆಹರಿಯಲಿಲ್ಲ, ನಾವು ಕೈಗೊಂಡ ಕಾರ್ಯಕ್ರಮಗಳಲ್ಲಿ ಏನೇನು 
ನ್ಯೂನಾತಿರಿಕ್ಷಗಳಿವೆಯೆಂಬುದನ್ನು ಈಗಲಾದರೂ ಪರಿಶೀಲನೆ ಮಾಡಿಕೊಂಡು ಮುಂದಕ್ಕೆ ತಮ್ಮ 
ಕಾರ್ಯನೀತಿಯನ್ನು ಸರಿಪಡಿಸಿಕೊಳ್ಳಲೆಂಬ ಉದ್ದೇಶದಿಂದ ಕೆಲವು ಲೋಪದೋಷಗಳನ್ನು ಎತ್ತಿ 
ತೋರಿಸಬೇಕೆಂಬ ಭಾವನೆಯಿಂದಲೇ ಅವರು ಹೀಗೆ ಹೇಳಿರಬಹುದು. ಅದಕ್ಕಾಗಿ ನಾನು ಅವರನ್ನು 
ವಂದಿಸಬೇಕಾಗಿಡೆ. ಆದರೆ ಈಗ ತಾವು ಹಾಕಿಕೊಂಡಿರತಕ್ಕ ಕಾರ್ಯಕ್ರಮದ ಯೋಜನೆಯ 
ಪ್ರಕಾರ ಆಹಾರ ವಸ್ತುಗಳ ಬಗ್ಗೆ ನಾವ ಸ್ವಪರಿಪೂರ್ಣತೆಯನ್ನು ಪಡೆಯಲು ಖಂಡಿತ ಸಾಧ್ಯವಿಲ್ಲವೆಂಬ 
ಅಂಶವನ್ನು ನಿಸ್ಸಂದೇಹವಾಗಿ ಹೇಳಬಹುದು. ಈಗಾಗಲೇ 
ಶ್ರೀ ಎಂ.ಎನ್‌. ಜೋಯಿಸರವರು ಹೇಳಿರುವಂತೆ ಈ ಗ್ರೋಮೋರ್‌ ಫುಡ್‌ ಯೋಜನೆಯ 
ಬಗ್ಗೆ ಇಲ್ಲಿಯ ತನಕ ಖರ್ಚು ಮಾಡಿರುವ 14 12 ಕೋಟಿ ರೂಪಾಯಿಗಳೆಲ್ಲ ನಿರರ್ಥಕವಾಗಿ 
ಹೋಗಿವೆ. 


ಅಧ್ಯಕ್ಷರು - ಅವರು ಒಂದು ಕಡೆ ವರ್ಷಕ್ಕೆ 10 ಕೋಟಿ ಖರ್ಚಾಯಿತೆಂದೂ ಮತ್ತೊಂದು 
ಸಲ ವರ್ಷಕ್ಕೆ 13 ಕೋಟಿ ಖರ್ಚಾಗಿರುತ್ತೆಂದೂ ತಿಳಿಸಿದ್ದಾರೆ SONNE 


ಶ್ರೀ ಹೆಚ್‌.ಎಂ. ಚನ್ನಬಸಷ್ನನವರು - ಫುಡ್‌ಸಬ್‌ಸಿಡಿ ಇತ್ಯಾದಿಗಳ ಬಗ್ಗೆ 
ಖರ್ಚಾಗಿರುವುದನ್ನೆಲ್ಲಾ ಸೇರಿಸಿಕೊಂಡರೆ ಶ್ರೀ ಜೋಯಿಸರು ಹೇಳಿರುವ ಪ್ರಕಾರ 14 1/2 
ಕೋಟಿ ಸರಿಯಾದ ಸಂಖ್ಯೆಯೆಂದು ತಿಳಿಯುತ್ತದೆ. ಇರಿಗೇಷನ್‌ ಒಂದರ ಬಗ್ಗೆಯೇ ಕಳೆದ 6-7 
ವರ್ಷಗಳಲ್ಲಿ 350.03 ಕೋಟಿ ರೂಪಾಯಿಗಳಷ್ಟು ಖರ್ಚಾಗಿವೆ. ಅಂದಮೇಲೆ ಈ ಹೆಚ್ಚು 
ಆಹಾರ ಬೆಳೆಯಬೇಕೆಂಬ ಯೋಜನೆಯ ಬಗ್ಗೆ ಮತ್ತು ಇತರ ಎಲ್ಲಾ ಈ ಸಂಬಂಧವಾದ 
ಖರ್ಚುಗಳೂ ಸೇರಿ 10 12 ಕೋಟಿ ರೂಪಾಯಿಗಳಾಗಿವೆ. ಈ ಎಲ್ಲಾ ಬಾಬುಗಳನ್ನೂ 


82 ಹೆಚ್‌.ಎಂ. ಚನ್ನಬಸಪ್ಪ 


ಒಟ್ಟುಗೂಡಿಸಿದರೆ 14 12 ಕೋಟಿ ರೂಪಾಯಿಗಳು ಖರ್ಚಾಗಿವೆ. ಆದಾಗ್ಯೂ ಈ ಸಮಸ್ಯೆ 
ಬಗೆಹರಿಸಲು ಸಾಧ್ಯವಾಗಲಿಲ್ಲ. (An Hon'ble Member: '‘Question’) ಈ ಸಮಸ್ಯೆಯನ್ನು 
ಬಗೆಹರಿಸಲು ಸಾಧ್ಯವಾಗಿರುವದಿಲ್ಲವೆಂಬುದಕ್ಕೆ ನಾನೀಗ ಕೆಲವು ನಿದರ್ಶನಗಳನ್ನು ಕೊಡಬೇಕಾಗಿದೆ. 
ಮಾನ್ಯ ಮಂತ್ರಿಗಳು ತಿಳಿಸಿರತಕ್ಕೆ ಅಂಕಿ ಅಂಶಗಳ ಆಧಾರದ ಪ್ರಕಾರ 1943-44 ರಿಂದೀಚೆಗೆ 
ಉಳುಮೆಯಾಗುತ್ತಿದ್ದುಥ ಜಮೀನಿನ ಪೈಕಿ 8 ಲಕ್ಷ ಎಕರೆಗಳಲ್ಲಿ ಬೆಳೆ ಬೆಳೆಯುವುದು ಕಮ್ಮಿಯಾಗಿದೆ. 
ಆದರೆ ಪ್ರತಿಯೊಬ್ಬರಿಗೂ ಹೆಚ್ಚು ಹೆಚ್ಚಾಗಿ ಜಮೀನುಗಳನ್ನು ಪಡೆದುಕೊಳ್ಳಬೇಕೆಂಬ ಆಪೆ 
ಆಕಾಂಕ್ಷೆಗಳಿಂದ ತುಂಬಿದ್ದು ಕಳೆದ ನಾಲ್ಕಾರು ವರ್ಷಗಳಲ್ಲಿ ಸರ್ಕಾರದವರಿಂದ ಕೆಲವರು 
ಜಮೀನುಗಳನ್ನು ಪಡೆದಿದ್ದಾರೆ. ಆದಾಗ್ಯೂ ಪ್ರಯೋಜನವೇನೂ ಇಲ್ಲ. 1943-44 ರಲ್ಲಿ 13 ಲಕ್ಷ 
ಎಕರೆಗಳಷ್ಟು ಇದ್ದ ಪಾಳುಭೂಮಿಯು ಇಂದು 20 ಲಕ್ಷಕ್ಕೆ ಏರಿದೆ. ಅಂದಮೇಲೆ ಆಹಾರದ ಬೆಳೆ 
ಕಮ್ಮಿಯಾಗಿರತಕ್ಕದ್ದರಲ್ಲಿ ಏನಾಶ್ಚರ್ಯ? ಇದರ ಜೊತೆಗೆ ಈ ಆಹಾರ ಸಾಮಗ್ರಿಗಳ ಬೆಳೆಯನ್ನೂ 
ಕೂಡ ಇತ್ತೀಚಿಗೆ ಜನರು ಕಡಿಮೆಮಾಡುತಿದ್ದಾರೆ. ಯಾವ ಬೆಳೆಗಳನ್ನು ಬೆಳೆದರೆ ಬೆಲೆ ಹೆಚ್ಚಾಗಿ 
ದೊರೆಯುತ್ತದೆಯೋ ಅಂಥ ಬೆಳೆಗಳನ್ನೇ ರೈತರು ಬೆಳೆಯತೊಡಗಿದ್ದಾದೆ. ಈ ಎಲ್ಲಾ ಕಾರಣಗಳನ್ನೂ 
ಒಟ್ಟುಗೂಡಿಸಿ ಒಂದು ಮಾತಿನಲ್ಲಿ ಹೇಳುವುದೆಂದರೆ ವ್ಯವಸಾಯಗಾರರಿಗೆ ವ್ಯವಸಾಯದ ಕಸುಬಿನಲ್ಲಿ 
ಅಷ್ಟು ವ್ಯಾಮೋಹವಿದ್ದಂತೆ ಕಾಣುತ್ತಿಲ್ಲ. ಆ ವ್ಯಾಮೋಹ ಕಮ್ಮಿಯಾಗಿದೆ. ನಾನು ಇಷ್ಟೆಲ್ಲವನ್ನೂ 
ಹೇಳಿದನಂತರ ಮಾನ್ಯ ಮಂತ್ರಿಗಳು ಏನು ಉತ್ತರ ಕೊಡುತ್ತಾರೆಂಬುದೂ ಕೂಡ ನನಗೆ ಗೊತ್ತೇ 
ಇದೆ. ನಾವು ಎಷ್ಟು ಕೆರೆಗಳನ್ನು ಕಟ್ಟಿಸಿ, ಎಷ್ಟು ಕೆರೆಗಳ ರಿಪೇರಿ ಮಾಡಿಸಿದ್ದಾಗ್ಯೂ, ಇಷ್ಟೆಲ್ಲಾ 
ನೀರಾವರಿ ಸೌಕರ್ಯಗಳನ್ನು ಕಲ್ಲಿಸಿಕೊಟ್ಟಿದ್ದಾಗ್ಯ್ಕೂ, ನೀವು ಮಾಡಿದ್ದೀರಿ, ಅಂಥ 
ಮಹತ್ಕಾರ್ಯಗಳ್ಯಾವುದನ್ನೂ ಮಾಡಲಿಲ್ಲವೆಂದು ಹೇಳುವುದು ಯಾವ ನ್ಯಾಯ ಎಂದು. ಹೀಗೆ 
ಕೆರೆ ಕಾಲುವೆಗಳನ್ನು ಕಟ್ಟಿಸತಕ್ಕ ಕೆಲಸ ಬಹಳ ವರ್ಷಗಳ ಹಿಂದಿನಿಂದಲೂ 
ನಡೆದುಕೊಂಡುಬರುತ್ತಿರುವ ಕೆಲಸ. ಇದು ಇಂದೂ ನಡೆಯುತ್ತಿದೆ, ಇನ್ನು ಮುಂದಕ್ಕೂ ನಡೆಯತಕ್ಕದ್ದೇ 
ಆಗಿದೆ. ಆದರೆ ನಾನೀಗ ಕೇಳುತ್ತಿರುವುದು ಮುಖ್ಯವಾಗಿ ಜನಸಾಮಾನ್ನರಿಗೆ ಇಂದು ಇದರಿಂದಾಗಿರುವ 
ಫಲವೇನು; ಎಂದು. ಮುಖ್ಯವಾಗಿ ಜನರು ಕೇಳತಕ್ಕ ವಿಚಾರ ಇದು. ಆದರೆ ಮಾನ್ಯಮಂತ್ರಿಗಳು 
ಹೇಳಿರತಕ್ಕ ಅಂಶಗಳ ಬಗ್ಗೆ ಹೆಚ್ಚು ಭೂಮಿ ಸಾಗುವಳಿಗೆ ಬಂದಿಲ್ಲವೆಂಬುದನ್ನು ನಾನು ಒಪ್ಪತ್ತೇನೆ. 
ಆದರೆ ಅವರು ಈ ಆಹಾರ ಪದಾರ್ಥಗಳ ಬಗ್ಗೆ ಶೇಖರಿಸಿ ಹೇಳುತ್ತಿರುವ ಅಂಕಿ ಅಂಶಗಳನ್ನು 
ಆಷ್ಟು ಸರಿಯಾಗಿಲ್ಲವೆಂದು ನಾನು ಆವರಿಗೆ ತಿಳಿಸಬೇಕಾಗಿದೆ. ಈ ಉದ್ದೇಶಕ್ಕಾಗಿಯೇ ನಾನೀಗ 
ಮಾತನಾಡಲು ಎದ್ದು ನಿಂತಿದ್ದೇನೆ. ಈ ಬಗ್ಗೆ ಇವರು ಇಲ್ಲಿಯತನಕವೂ ಮಾಡಿರುವ 14 ಕೋಟಿ 
ರೂಪಾಯಿಗಳು ನಷ್ಟವಾಯಿತೆಂದು ಹೇಳುವುದರ ಜೊತೆಗೆ ದೇಶಕ್ಕೆ ತುಂಬಾ ಅನ್ಯಾಯವೂ 
ಆಯಿತೆಂದು ಹೇಳಬೇಕಾಗಿದೆ. ಆದರೆ ತಾವು ಈ ಬಗ್ಗೆ ಮುಖ್ಯವಾಗಿ ಗಮನಿ 
ಸಬೇಕಾಗಿರುವುದೇನೆಂದರೆ - ಈ ದಿವಸ ದೇಶದಲ್ಲಿರುವ ಜನರ್ಯಾರೂ ಅನ್ನವಿಲ್ಲದೆ 
ಸತ್ತಿಲ್ಲವೆಂಬ ಅಂಶವನ್ನು ತಾವು ಗಣನೆಗೆ ತೆಗೆದುಕೊಳ್ಳಬೇಕು. ಇಷ್ಟೇ ಅಲ್ಲದೆ ಜನರೆಲ್ಲರೂ 
ಈಗ ತಾವು ಕೊಡುತ್ತಿರುವ ಕೇವಲ 9 ಔನ್ಸ್‌ಗಳ ಆಹಾರವನ್ನೇ ನಂಬಿಕೊಂಡು 


ಪ್ರತಿಭಾವಂತ ಸಂಸದೀಯ ಪಟು 83 


ಯಾರೂ ಬ್ಲಾಕ್‌ ಮಾರ್ಕೆಟ್ಟಿಗೆ ಹೋಗುತ್ತಿಲ್ಲವೇ ಎಂಬ ಅಂಶವನ್ನೂ ತಾವು ಮನಗಾಣಬೇಕು. 
ಲಕ್ಷಾಂತರ ರೂಪಾಯಿಗಳನ್ನು ಹೊರದೇಶಕ್ಕೆ ಕಳುಹಿಸಿದ್ದಾಗ್ಯೂ ನಮಗೆ ಹೊರಗಡೆಯಿಂದ 
ನಿರೀಕ್ಷಿಸಿದ್ದಷ್ಟು ಆಹಾರ ಸಾಮಗ್ರಿಗಳು ಬಾರದೆ ಇದ್ದಾಗ್ಯೂ ನಾವು ಜೀವನವನ್ನು ನಿತ್ಯವೂ ಹೇಗೆ 
ಸಾಗಿಸಿಕೊಂಡು ಹೋಗುತ್ತಿದ್ದೇವೆಂಬ ಇಬ್ಬಂದಿ ಅಂಶಗಳನ್ನೆಲ್ಲಾ ತಾವು ಕೂಲಂಕಷವಾಗಿ ಪರಿಶೀಲನೆ 
ಮಾಡಿ ಇದರ ಸತ್ಯಾಂಶವನ್ನು ಮನಗಾಣಬೇಕು. ದೇಶದ ಜನತೆ, ಮಳೆ ಸರಿಯಾಗಿ ನಡೆಸಲಿ 
ಅಥವಾ ನಡೆಸದೆ ಹೋಗಲೀ ಈ ಕಂಟ್ರೋಲಂತೂ ಹೋಗಲೇಬೇಕೆಂಬ ಮನೋಭಾವ 
ಉಳ್ಳವರಾಗಿದ್ದಾರೆ. ಆದರೆ ಕೆಲವರು ಬೀರುತ್ತಿರುವ ಪ್ರಭಾವಕ್ಕೆ ತುತ್ತಾಗಿ ಈ ಹತೋಟಿ ಆಜ್ಞೆಗಳನ್ನು 
ಮುಂದುವರಿಸುತ್ತಾ ಬರುತ್ತಿದ್ದೀರಿ. ದೇಶದಲ್ಲಿ ಈ ಅನಿಶ್ಚಿತ ಸ್ಥಿತಿಯಲ್ಲಿ ಕ್ರಾಂತಿಯುಂಟಾಗುವ 
ಭೀತಿ ಬಂದುಹೋಗಿದೆ. ಆದರೆ ಎಂದಿನ ತನಕ ತಾವು ಅನಿಶ್ಲಿತವಾಗಿ ದೇಶದಲ್ಲಿ ಈ ಹತೋಟಿ 
ಆಜ್ಞೆಗಳನ್ನು ತಾವ ಮುಂದುವರಿಸಿಕೊಂಡು ಹೋಗುತ್ತೀರೋ ಅಂದಿನತನಕ ದೇಶಕ್ಕೆ ಈ ಕಷ್ಟ 
ಪರಿಸ್ಥಿತಿ ಇದ್ದೇ ಇರುತ್ತದೆ. ಆದರೆ ಮಂತ್ರಿಗಳಿಗೂ ಈ ವಿಚಾರಗೊತಿದೆ. ಅವರೂ ಸಹ ಕೆಲವು 
ವೇಳೆ ಹೊರಗಡೆ ಈ ಅಭಿಪ್ರಾಯಗಳನ್ನೇ ಹೊರಗೆಡವಿದ್ದಾಗ್ಕೂ, ಅದೇ ಅಭಿಪ್ರಾಯವನ್ನು 
ಅವರು ಈ ಸಬೆಯ ಮುಂದೆ ತಿಳಿಸಲು ಅವರಿಗೆ ದೈರ್ಯವಿಲ್ಲವೆಂದು ಕಾಣುತ್ತಿದೆ. ದೇಶದಲ್ಲಿ 
ಎಂದಿನತನಕ ಈ ಹತೋಟಿ ಆಜ್ಜೆಗಳಿರುತ್ತವೆಯೋ ಅಂದಿನ ತನಕ ರೈತರಿಗೆ ವ್ಯವಸಾಯ 
ಮಾಡಲು ಅದರಲ್ಲಿ ವ್ಯಾಮೋಹ ಉಂಟಾಗುವುದಿಲ್ಲ. ಇಷ್ಟೇ ಅಲ್ಲದೆ ತಾವು ಯಾವಾಗ ಈ 
ಕಂಟ್ರೋಲ್‌ ಆಜ್ಞೆಯನ್ನು ಜಾರಿಯಲ್ಲಿಟ್ಟುಕೊಂಡು ಜನರಿಗೆಲ್ಲಾ ಆಹಾರ ಸಾಮಗ್ರಿಗಳನ್ನು 
ಕೊಡುತ್ತೇವೆಂದು ಎಲ್ಲೆಲ್ಲಿ ಹೀಗೆ ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ದೀರೋ ಅಂಥ ಸ್ಥಳಗಳಿಗೆಲ್ಲಾ 
ಅಂದರೆ ಪಟ್ಟಣಗಳ ಕಡೆಗೆ, ಹಳ್ಳಿಗಳಿಂದ ಜನರು ಬರಲು ಪ್ರಾರಂಭವಾಯಿತು. ಹಳ್ಳಿಯಲ್ಲಿ 
ಹೀಗಾಗಿ ಈಗ ಅಲ್ಲಿನ ಜನಸಂಖ್ಯೆ ದಿನೇ ದಿನೇ ಕಮ್ಮಿಯಾಗುತಿದೆ. ಇದರ ಬಗ್ಗೆ ಏನು ಮಾಡಬೇಕಿದು 
ತಾವೇನಾದರೂ ಯೋಚನೆ ಮಾಡಿದ್ದೀರಾ? ಇಂದು ಪಟ್ಟಣವಾಸಗಳಲ್ಲಿರುವ ಜನರು 
ಅನುಭವಿಸುತ್ತಿರುವ ವೈಭವವನ್ನು ನೋಡಿ ಹಳ್ಳಿಯಲ್ಲಿರತಕ್ಕವರ ಮನಸ್ಸೆಲ್ಲ ಈ ಪಟ್ಟಣದ ಕಡೆಗೆ 
ತಿರುಗಿಹೋಗಿ ಅವರು ಮಾಡುತ್ತಿದ್ದ ವ್ಯವಸಾಯದ ಕಸುಬಿಗೆ ಈಗ ಕಲ್ಲು ಬಿದ್ದಿದೆ. ವ್ಯವಸಾಯ 
ಮಾಡತಕ್ಕವರ ಮನೋಭಾವ ಏತಕ್ಕೆ ಹೀಗೆ ಉತ್ಪಾದನವಾಯಿತೆಂಬುದನ್ನು ಯಾರಾದರೂ 
ಯೋಚಿಸಿ ನೋಡಿದ್ದೀರಾ? ಮೊದಲು ಮೇಣಿಯ ಮೇಲೆ ಎಷ್ಟು ಜನ ಕೈ ಇಟ್ಟಿದ್ದರು, ಇಂದು 
ಎಷ್ಟು ಜನ ಅದರ ಮೇಲೆ ಕೈ ಇಟ್ಟಿದ್ದಾರೆ ಹಾಗೆ ಕೈಹಾಕಿ ಉಳುಮೆ ಕಸುಬಿನಲ್ಲಿರತಕ್ಕವರ ಸಂಖ್ಯೆ 
ಎಷ್ಟೆಂಬುದನ್ನು ತಾವು ತಿಳಿಸಬಲ್ಲಿರಾ? ಇಲ್ಲಿಗೆ ಕಳೆದ ಏಳು ವರ್ಷಗಳಲ್ಲಿ ಈ ಬಗ್ಗೆ ಎಷ್ಟು 
ವ್ಯತ್ಕಾಸವಾಗಿದೆಯೆಂಬುದನ್ನು ತಾವ ಆಲೋಚಿಸಿ ನೋಡಿದ್ದೀರಾ? ಈ ಎಲ್ಲಾ ಅಂಶಗಳನ್ನೂ 
ಮನಗಂಡೇ ಶ್ರೀಮನಹಾರಾಜರವರು ಈ ಧಾರಣೆ ವಾಸಿಗಳು ತೆಗ್ಗುವ ಸಂಭವವಿಲ್ಲವೆಂದು 
ತಿಳಿಸಿದ್ದಾರೆ. ಆದರೆ ಒಂದು ವಿಚಾರ, ಇಂದು ಹೊಲ ಉಳತಕ್ಕವನ ದೃಶ್ಯ ಹೇಗಿದೆಯೆಂಬ ಅಂಶ 
ಮಾನ್ಯ ಮಂತ್ರಿಗಳಿಗೂ ಗೊತ್ತಿದೆ, ತಮಗೂ ಗೊತ್ತಿದೆ ಮತ್ತು ಈ ಸಭೆಯ ಮಾನ್ಯ ಸದಸ್ಯರೆಲ್ಲರಿಗೂ 
ಗೊತ್ತಿದೆ. ಈ ಮುಖ್ಯ ಸಮಸ್ಯೆಗಳನ್ನೆಲ್ಲಾ ಪರಿಹಾರ ಮಾಡಬೇಕಾಗಿದ್ದರೆ ಮೊದಲು ಇದೆಲ್ಲಕ್ಕೂ 


84 ಹೆಚ್‌.ಎಂ. ಚನ್ನಬಸಪ್ಪ 


ಮೂಲಭೂತವಾಗಿರತಕ್ಕ ನಮ್ಮ ವಿದ್ಯಾಭ್ಯಾಸದ ನೀತಿಯನ್ನು ನಾವು ಮೊದಲು 
ಬದಲಾಯಿಸಬೇಕಾಗಿದೆ. ಶ್ರೀ ಜೋಯಿಸರವರು ಹೇಳಿದ ಹಾಗೆ “ಎಸ್‌-ನೋಲ” ಎಂಬ ಎರಡು 
ಪದಗಳನ್ನು ಕಲಿತುಕೊಂಡು ಈ ಮೇಣಿ ಮೇಲೆ ಕೈಹಾಕುವುದು ಇತ್ತೀಚೆಗೆ ಕಮ್ಮಿಯಾಗುತ್ತಿದೆ. 
ಹಾಗೇನಾದರೂ ಯಾರಾದರೂ ಅಪ್ಪಿತಪ್ಪಿ ಒಬ್ಬೊಬ್ಬರು ಕೈಮಡಗಿದ್ದರೆ ಅವರು ನನ್ನಂತಹವರೇ 
ಇರಬೇಕೆಂದು ತೋರುತ್ತದೆ. 


ಈಗ ಬೀಳು ಬಿದ್ದಿರತಕ್ಕ ಜಮೀನುಗಳಲ್ಲಿ ಬೆಳೆಇಡತಕ್ಕ ಬಗ್ಗೆ ಮತ್ತು ಹೆಚ್ಚು ಆಹಾರ 
ಬೆಳೆಯಬೇಕೆಂಬುದರ ಬಗ್ಗೆ ಮೊದಲು ನೀವ ಜನರ ನಿತ್ಯ ಜೀವನದ ವ್ಯವಹಾರದಲ್ಲಿ ಬದಲಾವಣೆ 
ಮಾಡಬೇಕಾಗಿದೆ. ಅದರ ಜೊತೆಗೆ ತಾವ ತಮ್ಮನೀತಿಯನ್ನು ಬದಲಾಯಿಸತಕ್ಕ ಬಹು ಮುಖ್ಯವಾದ 
ಅಂಶ. ಆದರೆ ಈ ಬಗ್ಗೆ ತಾವೀಗ ಒಂದು ಕಾನೂನನ್ನು ಜಾರಿಗೆ ತರಬೇಕೆಂದಿದ್ದೀರಿ. ಇದರಿಂದ 
ಜನರಿಗೆ ಇನ್ನೂ ಹೆಚ್ಚಿನ ತೊಂದರೆಗಳಾಗಿ, ದೇಶಕ್ಕೆ ತುಂಬಾ ಅನಾನುಕೂಲವಾಗುತ್ತದೆಂದು 
ಹೇಳಬೇಕಾಗಿದೆ. ಆದರೆ ಹೀಗೊಂದು ಕಾನೂನಿನ ಬಲದಿಂದಲೇ ಏನೂ ಸಾಧ್ಯವಾಗಲಾರದೆಂದು 
ನನ್ನ ಭಾವನೆ. ಶಾವೀಗ ಈ ಪಾಳುಬಿದ್ದಿರುವ ಜಮೀನುಗಳನ್ನು ಹಾಗೆ ವ್ಯವಸಾಯ ಮಾಡದೆ 
ಯಾರು ಪಾಳುಗೆಡವಿಕೊಂಡಿದ್ದಾರೋ ಅಂಥವರಿಂದ ಆ ಜಮೀನುಗಳನ್ನು ಕಿತ್ತುಕೊಂಡು ಬೇರೆ 
ವ್ಯವಸಾಯ ಮಾಡತಕ್ಕವರಿಗೆ ವಿಲೇವಾರಿ ಮಾಡತಕ್ಕ ಅಧಿಕಾರವನ್ನು ತಾಲ್ಲೂಕಿನ ಅಮಲ್ಲಾರರಿಗೆ 
ಕೊಟ್ಟಿದ್ದೀರಿ. ಹಾಗೆ ಅಮಲ್ದಾರರು ಈ ಅಧಿಕಾರವನ್ನು ಚಲಾಯಿಸಿ ಒಂದು ಹಳ್ಳಿಯಲ್ಲಿರುವ 
ಬಬ್ಬನ ಜಮೀನನ್ನು ಕಿತ್ತು ಮತ್ತೊಬ್ಬನಿಗೆ ಕೊಟ್ಟಿದ್ದೇ ಆದರೆ ಮತ್ತೆ ಪನಃ ಅಮಲ್ಲಾರರು ಆ ಹಳ್ಳಿಗೆ 
ಹೋಗುವ ಹಾಗೇ ಇಲ್ಲ. ಹೀಗೆಲ್ಲಾ ತಾವು ಮಾಡುವುದರಿಂದ ತೊಂದರೆ ಕಡಿಮೆಯಾಗುವುದಕ್ಕೆ 
ಬದಲಾಗಿ ಇನ್ನೂ ಹೆಚ್ಚಿನ ಕ್ಷಿಷ್ಪ ಸಮಸ್ಯೆಗಳು ಉದ್ದವವಾಗಲು ಅವಕಾಶ ಕಲ್ಪಿಸಿಕೊಟ್ಟಂತಾಗುತ್ತದೆ. 
ಅಂದರೆ ಒಟ್ಟಿನಲ್ಲಿ ಜನರಿಗೆ ತೊಂದರೆ ತಪುವ ಬದಲು ಅದು ಇನ್ನೂ ಹೆಚ್ಚಾಗುತ್ತದೆ. ಹೀಗೆ 
ತಾವು ಕೈಗೊಂಡಿರುವ ಮತ್ತು ಅನುಸರಿಸುತ್ತಿರುವ ರೀತಿ ನೀತಿಗಳೂ ಮತ್ತು ಕಾನೂನುಗಳೂ 
ಆಯಾ ತಪ್ಪಿಹೋಗಿವೆ. ಅಂದಮೇಲೆ ಪುರೋಭಿವೃದ್ಧಿಯಾಗಲು ಹೇಗೆ ಸಾದ್ಯ? 


ಅಧಿಕಾರವನ್ನು ಆಯವರಿತು ಜಾರಿಮಾಡಿದರೆ ಪ್ರಯೋಜನವಾದೀತು. ಎಲ್ಲಿ ಆಯ 
ತಪ್ಪಿ ಹೋಗುತ್ತದೆಯೋ ಅಲ್ಲಿ ಎಲ್ಲವೂ ಅವಿವೇಕಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಆಯವನ್ನರಿತು 
ಮಾಡಿದರೆ ಸಹಾಯವಾಗುತ್ತದೆ ಎಂಬುದು ನನ್ನ ಖಚಿತ ಅಭಿಪ್ರಾಯ. 


ಕಾಳಸಂತೆ ಹುಟ್ಟುವುದಕ್ಕೆ ಈ ದಿವಸ ನಮ್ಮದೇಶದಲ್ಲಿ ಹತೋಟಿಯಿರುವುದೇ ಕಾರಣ. 
ಹತೋಟಿಯಿದ್ದ ಮೇಲೆ ಕಾಳಸಂತೆಯುಂಟು ಮತ್ತು ಲಂಚವೂ ಇರುತ್ತದೆ. ಲಂಚವಿಲ್ಲದೆ 
ಕಾಳಸಂತೆಯಿಲ್ಲ. ಅಂದಮೇಲೆ ಕಾಳಸಂತೆ ಯಥೇಚ್ಛವಾಗಿದೆಯೆಂದು ಸರ್ಕಾರ ಒಪ್ರಿದೆ. ಆದ್ದರಿಂದ 
ಲಂಚವೂ ಕೂಡ ಹೆಚ್ಚಿದೆ ಎಂಬುದನ್ನು ಅವರು ಒಪ್ಪಲೇಬೇಕು, ಇಲ್ಲದಿದ್ದರೂ ಆದು ವಾಸ್ತವವಾದ 
ಸಂಗತಿ. ಪ್ರಜಾಪ್ರಭುತ್ವಕ್ಕೆ ಇದನ್ನು ಮುಚ್ಚುಮರೆ ಮಾಡುವುದು ಭೂಷಣವಲ್ಲ. ಆದ್ದರಿಂದ 
ಲಂಚವನ್ನು ತಪ್ಪಿಸುವುದಕ್ಕೆ ಅನೇಕ ಕಾನೂನುಗಳನ್ನು ಮಾಡಿದ್ದಾರೆ, ಆದರೂ ಇವೆರಡನ್ನು 


[5 


ಪ್ರತಿಭಾವಂತ ಸಂಸದೀಯ ಪಟು 85 


ತಪ್ಪಿಸಲು ಸಾಧ್ಯವಿಲ್ಲದಿದ್ದರೆ ಅದು ಅವರ ಅಶಕ್ತತೆಯನ್ನು ತೋರಿಸುತ್ತದೆಯೇ ಹೊರತು ಮತ್ತೆ 
ಬೇರೆ ಅಲ್ಲ. ಸಂಪೂರ್ಣವಾಗಿ ಇದನ್ನು ಹೋಗಲಾಡಿಸಲು ಸಾಧ್ಯವಿಲ್ಲ ಎಂದು ಹೇಳಿದರೆ 
ಅದನ್ನು ಒಪ್ಪುತ್ತೇನೆ, ಹೀಗಿರುವಾಗ ಲಂಚಕೋರರನ್ನು ಶಿಕ್ಷಿಸದೇ ಹೋದರೆ ಹೇಗೆ? ಅವರನ್ನು 
ಹತೋಟಿಯಲ್ಲಿಟ್ಟಿದ್ದೀರಾ ಎಂದು ಪ್ರಶ್ನೆ ಮಾಡುತ್ತೇನೆ. ಹೋಟಲುಗಳಲ್ಲಿ ಮತ್ತು ಎಷ್ಟೋ 
ಮನೆಗಳಲ್ಲಿ ಹೋಗಿ ನೋಡಿದರೆ ಲಕ್ಷಾಂತರ ಪಲ್ಲ ದವಸ ಸಿಕ್ಕುತ್ತದೆ. ಅದು ಬಿಟ್ಟು ಸಣ್ಣಪುಟ್ಟ 
ಜನರ ಮೇಲೆ ತಮ್ಮ ಕಾನೂನನ್ನು ಪ್ರಯೋಗ ಮಾಡಿದರೆ ಏನು ಪ್ರಯೋಜನ? ಈ ದಿವಸ 
ಹಳ್ಳಿಯಲ್ಲಿರುವ ಜನರಿಂದ ಧಾನ್ಯವನ್ನು ವಸೂಲು ಮಾಡುವಾಗ ಜನರ ಮನಸ್ಸಿನ ಮೇಲೆ ಏನು 
ಪರಿಣಾಮವಾಗುತ್ತಿದೆ ಎಂಬುದನ್ನು ಶ್ರೀ ಮಾದಯ್ಯಗೌಡರು ಹೃದಯಂಗಮವಾಗಿ ಹೇಳಿದರು. 
ಅವರ ಬಾಯಲ್ಲಿ ಈ ವಿಚಾರವು ಬಂದುದನ್ನು ನೋಡಿ ನನಗೆ ಬಹಳ ಆಶ್ಚರ್ಯವಾಯಿತು! 
ಅಂಥವರ ಬಾಯಲ್ಲೇ ಅದು ಬಂದ ಮೇಲೆ ನಾನು ಇನ್ನೆಷ್ಟು ಮುಂದೆ ಹೋಗಬಹುದೆಂಬುದನ್ನು 
ಹೇಳಬೇಕಾಗಿಯೇ ಇಲ್ಲ. ಅವರಿಗೇ ಅಷ್ಟು ಬೇಜಾರಾಗಿರಬಹುದು. ಅಂದ ಮೇಲೆ ಪರಿಸ್ತಿತಿ 
ಸ್ವಲ್ಪ ಹದಗೆಟ್ಟಿದೆ ಎಂಬುದನ್ನು ಮನಗಾಣಬೇಕು. ಸತ್ಯವನ್ನು ಮುಚ್ಚಬಾರದು. ಭೂಮಿಯಿಲ್ಲದೆ 
ವಾರ ಮಾಡಿಕೊಂಡಿರುವ ಮತ್ತು ಅಲ್ಪ ಸ್ವಲ್ಪ ಜೀವನಕ್ಕಾಗುವಷ್ಟನ್ನು ಇಟ್ಟುಕೊಂಡಿರುವ ಜನರ 
ಮನೆಗೆ ರಾತ್ರಿ ಹೊತ್ತು ಅಧಿಕಾರಿಗಳು ನುಗ್ಗಿ ಅವರಿಗೆ ತಿನ್ನುವುದಕ್ಕೆ ಸಹೆ ಸ್ವಲ್ಪವನ್ನೂ ಬಿಡದೆ 
ತೆಗೆದುಕೊಂಡು ಬಂದಿರುವ ನಿದರ್ಶನಗಳಿವೆಯೆಂದು ಘಂಟಾಘೋಷಖಾಗಿ ಹೇಳುತ್ತೇನೆ, ಅವನ್ನು 
ದೃಢಪಡಿಸಲು ಸಿದ್ಧವಾಗಿದ್ದೇನೆ, ಹಾಗೆ ಹೇಳುವುದು ಅಸತ್ಯವೆಂದು ತೋರಿಸುವುದಕ್ಕೆ ಶಕ್ತಿ ಇದ್ದರೆ 
ತೋರಿಸಲಿ. ನಾನು ಅದನ್ನು ದೃಢಪಡಿಸದಿದ್ದರೆ ಈ ಸಭೆಯಲ್ಲಿ ನನ್ನ ಸ್ಥಾನವನ್ನು ಬಿಡುವುದಕ್ಕೆ 
ಸಿದ್ಧ ಇದು ಸತ್ಯವೆಂದು ಪ್ರತಿಪಾದನೆ ಮಾಡಿ ತೋರಿಸಿದರೆ ತಾವು ರಾಜೀನಾಮೆ ಕೊಡುವುದಕ್ಕೆ 
ಸಿದ್ಧಧಾಗಿದ್ದೀರಾ! ದೇಶದಲ್ಲಿ ಜನರಿಗೆ ಆಕ್ರೋಶ ಬಹಳವಾಗಿ ಹೆಚ್ಚುತ್ತಿದೆ, ಅಧಿಕಾರಿಗಳು ದವಸ 
ಧಾವ್ಯಗಳನ್ನು ತೆಗೆದುಕೊಳ್ಳುವ ರೀತಿ ನೀತಿಯು ಸರಿಯಲ್ಲ. ಅದನ್ನು ಸತ್ಯವೆಂದು ಒಪ್ಪೋಣ, 
'ಸತ್ಯವಿಲ್ಲದಿದ್ದರೆ ಅದನ್ನು ಬಿಡೋಣ. ಈ ವಿಚಾರದಲ್ಲಿ ನನಗೆ ಒಂದು ಅರ್ಜಿ ಸಹ ಬಂದಿದೆ. 
ಚನ್ನಪಟ್ಟಣದಲ್ಲೂ ಇದೇ ಪರಿಸ್ಥಿತಿಯಿದೆ. ಇದಕ್ಕೇನು ಕಾರಣ? ಅಧಿಕಾರಿಗಳಮೇಲೆ ತಮ್ಮ 
ಹತೋಟಿಯಿಲ್ಲವೀ ಆಥವಾ ಅವರಿಗೆ ಕಾನೂನು ಜಾರಿ ಮಾಡುವುದಕ್ಕೆ ಸಾಕಾದಷ್ಟು 
ತಿಳಿವಳಿಕೆಯಿಲ್ಲವೇ? ಅರ್ಧರಾತ್ರಿಯಲ್ಲಿ ಹೋಗಿ 200-300 ಎಕರೆ ಜಮೀನಿರುವವರನ್ನು ಬಿಟ್ಟು 
ಕೇವಲ 2-3-4 ಎಕರೆ ಜಮೀನಿರುವವರ ಮನೆ ಮತ್ತು 4-5 ಪಲ್ಲ ದವಸವಿರುವವರ ಮನೆ ಜಪ್ತಿ 
ಮಾಡಿ ಅವರಲ್ಲಿದ್ದ ದವಸ ತರುವುದು ಸರಿಯೇ? ಹಾಗೆ ಮಾಡಿದ ಮಾತ್ರಕ್ಕೆ ಅವರು ಸತ್ಮಸಂಧರೆಂದು 
ಹೇಳೋಣವೆ? ನಾಳೆ ದಿವಸ ಅನ್ನದ ಅಭಾವ ಹೆಚ್ಚಿದಾಗ ಕಿರುಕುಳವನ್ನು ಅನುಭವಿಸುವುದೇಕೆ, 
ರೇಷನ್‌ಕಾರ್ಡು ಪಡೆದು ದವಸ ಪಡೆಯಬಹುದು ಎಂದು ಬೆಳೆಯುವ ರೈತರು ವ್ಯವಸಾಯವನ್ನು 
ಬಿಟ್ಟುಬಿಡಬಹುದು. ಆಗ ರೇಷನ್‌ಕೊಡದಿದ್ದರೆ ಅವರು ಸರ್ಕಾರವನ್ನು ಉರುಳಿಸಲು 
ಪ್ರಯತ್ನ ಮಾಡುತ್ತಾರೆ. ಮಂಗಳೂರಿನ ಒಬ್ಬ ಗಂಡು ಹುಡುಗ ಮತ್ತು ಒಬ್ಬಳು 


86 ಹೆಚ್‌.ಎಂ. ಚನ್ನಬಸಪ್ಪ 


ಹೆಣ್ಣು ಹುಡುಗಿ ಮೊನ್ನೆ ಏತವನ್ನು ಎತ್ತುತ್ತಿದ್ದರು. ಆಗ ಪ್ರಶ್ನೆ ಮಾಡಿದಾಗ ನಾಲ್ಕೆದು ಪಲ್ಲ 
ಲಉಳಿಸಿಕೊಂಡಿದ್ದರೂ ಅದನ್ನೂ ತೆಗೆದುಕೊಂಡು ಹೋಗುತ್ತಾರೆಂದು ಹೇಳಿದರು. ಅಂಥ ಬಾವನೆ 
ಬರುವಂತೆ ಮಾಡಬಾರದು. ಸಣ್ಣಪುಟ್ರ್ಟ ಜನರ ಮೇಲೆ ಕೈ ಮಾಡಬಾರದು. ಹಾಗೆ ಮಾಡಿದರೆ 
ನಾವೇಕೆ ಬೆಳೆಯಬೇಕೆಂದು ಅವರು ಕೇಳಬಹುದು. ಆಮೇಲೆ ಎಲ್ಲಿಯವರೆಗೆ ಆಹಾರ ದವಸ 
ಬೆಳೆಯುವುದಕ್ಕಿಂತ ಇತರ ಪದಾರ್ಥಗಳನ್ನು ಬೆಳೆದರೆ ಹೆಚ್ಚು ಆದಾಯ ಬರುತ್ತದೆಂಬ 
ನಂಬಿಕೆಯಿರುತ್ತದೆಯೋ ಅಲ್ಲಿಯವರೆಗೆ ಯಾವ ಕಾನೂನು ಮಾಡಿದರೂ ಆದಾಯ ಬರುವ 
ಬೆಳೆಗಳ ಕಡೆಗೆ ಹೆಚ್ಚು ಗಮನ ಕೊಡುವುದನ್ನು ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ. ಆಹಾರ ಪದಾರ್ಥಗಳನ್ನು 
ಹೆಚ್ಚಾಗಿ ಬೆಳೆಯಬೇಕುಬ ಆಶೆಯಿದ್ದರೆ ಇತರ ಬೆಳೆಗಳಿಂದ ಬರುವ ಉತ್ತತಿಯು ಕಡಿಮೆಯಾಗಬೇಕು, 
ಜನರಿಗೆ ಕಿರುಕುಳ ಕಡಿಮೆಯಾಗಬೇಕು, ಆಹಾರ ದವಸವನ್ನು ಬೆಳೆಯುವುದರಿಂದ ಬರುವ 
ಉತ್ಪತ್ತಿಯು ಹೆಚ್ಚಬೇಕು. ಹಾಗಾದರೆ ಆಗ ಸ್ವಾಭಾವಿಕವಾಗಿ ಎಲ್ಲರೂ ಆಹಾರ ಧಾನ್ಯಗಳನ್ನು 
ಬೆಳೆಯುವುದಕ್ಕೆ ಹೋಗುತ್ತಾರೆಯೇ ವಿವಾ ಕಾನೂನಿಗೆ ಹೆದರಿ ಆಹಾರ ಬೆಳೆಯಲು ಹೋಗುತ್ತಾರೆಂದು 
ಹೇಳಲು ಅದು ಸಾಧ್ಯವಿಲ್ಲ. ಹಾಗೆ ಒಂದು ಮೇಳೆ ನಂಬಿದ್ದರೆ ಆದು ಸೆದಿಯಲ್ಲ ಎಂದು ಅತ್ಮಂತ 
ವಿನಯಪೂರ್ವಕವಾಗಿ ಅಷ್ಟೇ ಅಲ್ಲ, ಎಷ್ಟು ಒತ್ತಾಯ ಮಾಡಿ ಹೇಳಬಹುದೋ ಅಷ್ಟು 
ಒತ್ತಾಯದಿಂದ ಈ ವಿಚಾರವನ್ನು ಹೇಳುತ್ತೇನೆ. ಅದೂ ಅಲ್ಲದೆ ಜನರು ಹೆಚ್ಚಾಗಿ ಪಟ್ಟಣಗಳಲ್ಲಿ 
ಬಂದು ನೆಲೆಸುವುದು ವಾಡಿಕೆಯಾಗಿದೆ. ಆದ್ದರಿಂದ ಹಳ್ಳಿಗಾಡಿನವರು ಪಟ್ಟಣಗಳಲ್ಲಿ ನೆಲಸಕೂಡದು, 
ಪಟ್ಟಣದಲ್ಲಿ ಹೆಚ್ಚು ಜನ ಸೇರಬಾರದು? ಎಂದು ಏಕೆ ಕಾನೂನು ಮಾಡಬಾರದು, ಶೇಕಡ 
ನೂರರಷ್ಟು ಪಟ್ಟಣಗಳಲ್ಲಿ ಜನರು ಹೆಚ್ಚಿದ್ದಾರೆ. ಆದ್ದರಿಂದ ಇನ್ನು ಮುಂದೆ ಆಹಾರದ 
ಯೋಜನೆಗಳಿಗಾಗಿ ಖರ್ಚು ಮಾಡುತ್ತಿರುವುದನ್ನು ಸ್ವಲ್ಪ ಮಟ್ಟೆಗೆ ಬದಲಾಯಿಸಬೇಕು. ಅದಕ್ಕೆ 
ಅರಿತು ನುರಿತ ಜನರನ್ನು ಸೇರಿಸಿ ಯಾವ ರೀತಿನೀತಿಯನ್ನನುಸರಿಸಿ ಈ ಸಮಸ್ಯೆಯನ್ನು 
ಎದುರಿಸಬೇಕೋ ಆದಕ್ಕೆ ತಕ್ಕಂತೆ ಯೋಚನೆ ಮಾಡಿ ಮಾರ್ಪಾಡು ಮಾಡದಿದ್ದರೆ ಮುಂದೆ-ನೀವು 
ಖರ್ಚು ಮಾಡುವ ಹಣದಿಂದ ಪ್ರಯೋಜನವಾಗುವುದಿಲ್ಲ, ನಷ್ಟ ಮತ್ತು ದೇಶಕ್ಕೆ ಕ್ಷೋಭೆ, 
ಅಷ್ಟು ಹೊರತು ಮತ್ತೆ ಬೇರೆ ಏನೂ ಆಗಲಾರದು. 

ಇನ್ನೊಂದು ಅಂಶ, ಮಿಲಿಟರಿ ಪರ್ಸ್ಷನಲ್‌ ನೋಡಿ ಬಹಳ ದುಃಖವಾಯಿತು. ಹಿಂದೆ 
ಮುಖ್ಯ ಮಂತ್ರಿಗಳು ಒಂದು ವಿಚಾರ ಹೇಳಿದ್ದರು. ಇಲ್ಲಿರುವ ಪರಿಸ್ಥಿತಿಗಿಂತ ಅಲ್ಲಿ 
ಉತ್ತಮಮಗುತ್ತದೆಯೇ ವಿನಾ ಅದಕ್ಕಿಂತ ಕನಿಷ್ಠವಾಗುವುದಿಲ್ಲ. ಆದ್ದರಿಂದ ನಿಮ್ಮನ್ನು ಅಲ್ಲಿಗೆ 
ಕಳುಹಿಸುವುದಕ್ಕೆ ಬಂದಿದ್ದೇನೆ ಎಂದು ಮುಖ್ಯ ಮಂತ್ರಿಗಳು ಸೈನ್ಯದವರಿಗೆ ಹೇಳಿದ್ದರು. ಅಂದಮೇಲೆ 
ಅವರು ಕೊಟ್ಟ ಆಶ್ಚಾಸನೆ ಈಗ ಎಲ್ಲಿ ಹೋಯಿತು? ಕೊಟ್ಟಂಥ ಆಶ್ಚಾಸನವನ್ನು 
ಉಳಿಸಿಕೊಳ್ಳಬೇಕಾದ್ದು ಅವರ ಕರ್ತವ್ಯ ಮತ್ತು ದೇಶದ ಕರ್ತವ್ಯ. ಆ ದಿವಸ ಆಶ್ಚಾಸನವನ್ನು 
ಯಾವ ಆಧಾರದ ಮೇಲೆ ಕೊಟ್ಟರು? ಇಂಡಿಯಾ ಸರ್ಕಾರದವರಿಗೂ ಮತ್ತು ನಮ್ಮ 
ಸರ್ಕಾರದವರಿಗೂ ಆದ ಒಪ್ಪಂದದ ಆಧಾರದ ಮೇಲೆ ಈಗ ಅದಕ್ಕೆ ಬೆಲೆಯಿಲ್ಲ, ಮುಖ್ಯಮಂತ್ರಿಗಳ 
ಮಾತಿಗೆ ಬೆಲೆಯಿಲ್ಲ ಎಂದು ಹೇಳಿದರೆ ಏನು ಪ್ರಯೋಜನ? ಕೊಟ್ಟ ವಚನವನ್ನು ಪಾಲಿಸದಿದ್ದರೆ 


ಪ್ರತಿಭಾವಂತ ಸಂಸದೀಯ ಪಟು 87 


ಅದಕ್ಕೆ ಏನು ಔಷಧಿಯಿದೆ? ಇಂಡಿಯಾ ಸರ್ಕಾರಕ್ಕೆ ಧೈರ್ಯದಿಂದ ಎಲ್ಲವನ್ನೂ ಹೇಳಬೇಕು. 
ಹಾಗೆ ಹೇಳಿ ಸರಿಪಡಿಸದಿದ್ದರೆ, ಕೇಂದ್ರದವರು ಅವರು ಕೊಟ್ಟ ವಚನವನ್ನು ನಡೆಸಿಕೊಡದಿದ್ದರೆ 
ಸಚಿವರು ರಾಜೀನಾಮೆ ಕೊಡುವುದೊಂದೇ ಮಾರ್ಗ ಎಂದು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. 
ಇಷ್ಟು ತೀವ್ರತೆಯಿಂದ ಈ ಸಮಸ್ಯೆಯನ್ನು ಬಗೆಹರಿಸಬೇಕೇ ವಿನಾ ನಾವ ಸ್ವಲ್ಪ ಹಣ ಕೊಡುತ್ತೇವೆ. 
ಕೇಂದ್ರದಿಂದಲೂ ಕೊಂಚ ಕೊಟ್ಟರೆ ಅದನ್ನು ಉಪಯೋಗಿಸಿ ಪರಿಹಾರವೊದಗಿಸುತ್ತೇವೆಂದು 
ಹೇಳುವುದರಿಂದ ಪ್ರಯೋಜನವಿಲ್ಲ. ಶ್ರೀ ಜೋಯಿಸರು ಹೇಳಿದಹಾಗೆ ಖರ್ಚಾಗಿರುವ ಹಣವನ್ನೆಲ್ಲಾ 
ಇಂಡಿಯಾ ಸರ್ಕಾರದವರು ಕೊಡಬೇಕು. ಹಾಗಿಲ್ಲದಿದ್ದರೆ ಈ ವಿಚಾರದಲ್ಲಿ ಅವರು ಕರ್ತವ್ಯಲೋಪ 
ಮಾಡಿದ ಹಾಗಾಗುತ್ತದೆ ಎಂದು ಘಂಟಾಘೋಷವಾಗಿ ಹೇಳುತ್ತೇನೆ. 


ಇಷ್ಟೇ ಅಲ್ಲದೆ ಆಡಿನಿಸ್ಟೇಟಿವ್‌ ಸರ್ವಿಸ್‌ಗೆ ಅಧಿಕಾರಿಗಳನ್ನು ತೆಗೆದುಕೊಳ್ಳಲು 
ಏರ್ಪಾಡಾಗಿದೆ. ಮಿಲಿಟರಿ ಪರ್ನನಲ್‌ಗೆ ಆಗಿರುವ ಪರಿಣಾಮ ನೋಡಿದರೆ ಇಂಡಿಯಾ 
ಸರ್ಕಾರಕ್ಕೆ ಹೋಗಲು ಅಧಿಕಾರಿಗಳಿಗೆ ಎದೆಯೊಡೆಯುತ್ತದೆ. ಏಕೆಂದರೆ ಇಂಡಿಯಾ ಸರ್ಕಾರದ 
ರೀತಿನೀತಿ ಮತ್ತು ಅವರು ಕೊಟ್ಟ ಭರವಸೆ ಎಲ್ಲವೂ ಬದಲಾವಣೆಯಾಗುವ ಪರಿಸ್ಥಿತಿಯಿದೆ. 
ನಮ್ಮ ಸರ್ಕಾರದವರಿಗೆ ನಮಗೆ ಕೊಡುವ ಭರವಸೆಯನ್ನು ಉಳಿಸಿಕೊಳ್ಳುವ ಶಕ್ತಿಯಿದೆಯೇ 
ಇಲ್ಲವೇ ಎಂಬ ಒಂದು ಅನುಮಾನ ಬಂದಮೇಲೆ ಹೊರಗೆ ಕಳುಹಿಸಿದರೆ ನಾವು ಹೋಗಕೂಡದು 
ಎಂದು ಅಧಿಕಾರಿಗಳು ಪ್ರಯತ್ನಪಡುತ್ತಾದೆ. 

ಪ್ರಜಾಪ್ರಬುತ್ತದಲ್ಲಿ ಇದು ಬಹಳ ಪ್ರಾಮುಖ್ಯವಾದದ್ದು. ಇದನ್ನು ಮುಖ್ಯ ಸಚಿವರು-ಈಗ 
ಅವರು ಸಭೆಯಲ್ಲಿ ಇದ್ದಿದ್ದರೆ ಚೆನ್ನಾಗಿತ್ತು-ಯೋಚನೆ ಮಾಡುತ್ತಾರೆಂದು ನಾನು ನಂಬಿದ್ದೇನೆ. 

ಮತ್ತೊಂದು ವಿಷಯ. ಮೈಸೂರು ಸಂಸ್ಥಾನ ಇದುವರೆಗೂ ರಾಜ್ಯಾಂಗ ಶಾಸನದ 371 
(ರ). ಸೆಕ್ಸನ್‌ ಆಡಳಿತಕ್ಕೆ ಒಳಪಟ್ಟಿರತಕ್ಕದ್ದು ಬಹಳ ಶೋಚನೀಯ. ನನಗೆ ಜ್ಞಾಪಕವಿದೆ. 
ಮೈಸೂರಿನಲ್ಲಿ ಜಗನ್‌ಮೋಹನ ಬಂಗಲೆಯಲ್ಲಿ ನಡೆದ ರಾಜ್ಯಾಂಗ ರಚನಾ ಸಭೆಯಲ್ಲಿ 371 
(b) ಸೆಕ್ಷನ್‌ ನಮ್ಮದೇಶದಲ್ಲಿ ಜಾರಿಗೆ ಬರುವುದಿಲ್ಲವೆಂಬ ಆಶ್ಚಾಸವನ್ನು ಕೊಡುತ್ತೇನೆ. ಇದಕ್ಕೆ 
ತಮ್ಮ ಒಪ್ಪಿಗೆಯನ್ನು ಕೊಡಿ ಎಂದು ಹೇಳಿದಮೇಲೆ ನಾನು ಒಪ್ಪಿಕೊಂಡೆ. ಅನೇಕರು 
ವಿರೋಧವಾಗಿದ್ದರು. ಆ ಆಶ್ವಾಸನ ಕೊಡದಿದ್ದರೆ ಅಧಿಕಾರಕ್ಕೆ ಒಳಪಡಲು ಒಪ್ಪುತ್ತಾ ಇರಲಿಲ್ಲ. 
ಈಗಾಗಲೇ 2 12 ವರ್ಷ ಆಯಿತು. ಇವತ್ತಿನವರೆಗೂ 371 (b) ಸೆಕ್ಷನ್‌ನ ಆಡಳಿತಕ್ಕೆ ನಾವ 
ಒಳಪಟ್ಟಿದ್ದೇವೆಯೇ ಹೊರತು ಬೇರೆ ಏನೂ ಆಗಿಲ್ಲ. ಏಕೆ ಹೀಗೇ ಆಯಿತು? ಮುಖ್ಯ ಸಚಿವರು 
ಪತ್ರಿಕಾಪ್ರತಿನಿಧಿಗಳಿಗೂ ಸಹ ಆ ವಿಷಯವನ್ನು ಹೇಳಿದ್ದು ನನಗೆ ಜ್ಞಾಪಕವಿದೆ. ಅಂದಿನ ವಾಗ್ದಾನವನ್ನು 
ಉಳಿಸಿಕೊಂಡಿಲ್ಲವೆಂದು ವ್ಯಸನದಿಂದ ಹೇಳಬೇಕಾಗಿದೆ. ಆದ್ದರಿಂದ ಆ ವಿಷಯದಲ್ಲಿ ಈ ಕೂಡಲೇ 
ಕಾರ್ಯಕ್ರಮ ತೆಗೆದುಕೊಳ್ಳಬೇಕು. ಮೈಸೂರು ಸಂಸ್ಥಾನವನ್ನು 371 (ಂ) ಸೆಕ್ಷನ್ನಿಂದ ತಪ್ಪಿಸುವುದಕ್ಕೆ 
ಏರ್ಪಾಡು ಮಾಡಬೇಕು. ಹಾಗೆ ಮಾಡುವುದಕ್ಕೆ ಸಾಧ್ಯವಿಲ್ಲದಿದ್ದರೆ ಅವರ ಅಶಕ್ತತೆಯನ್ನು 
ಒಪ್ಪಿಕೊಳ್ಳಬೇಕು. ಇಲ್ಲದಿದ್ದರೆ ಅದು ಪ್ರಜಾಪ್ರಭುತ್ವಕ್ಕೆ ಭೂಷಣವಲ್ಲವೆಂದು ಹೇಳಿ 
ಶ್ರೀಮನ್‌ ಮಹಾರಾಜರವರು ಭಾಷಣಕ್ಕೆ ನನ್ನ ವಂದನೆಗಳನ್ನರ್ಪಿಸುತ್ತೇನೆ. 
95-7 


88 ಹೆಚ್‌.ಎಂ. ಚನ್ನಬಸಪ್ಪ 


ಮೈಸೂರು ಇನಾಂ ಹಳ್ಳಿಗಳ (ಇನಾಂ ಪದ್ಧತಿ ಅವಧಿ ರದ್ಧತಿ) ವಿಧೇಯಕ * 


ಮಾನ್ಯ ಅಧ್ಯಕ್ಷರೇ, ಈ ಇನಾಂ ಗ್ರಾಮಗಳ ಹಕ್ಕನ್ನು ಸರ್ಕಾರವು ತೆಗೆದುಕೊಳ್ಳಬೇಕೆಂಬ 
ವಿಚಾರ ಮಾತ್ರವಲ್ಲ. ಬಹಳ ವರ್ಷಗಳಿಂದ ನ್ಯಾಯ ವಿಧಾಯಕ ಸಬೆಯಲ್ಲೂ ಪ್ರಜಾಪ್ರತಿನಿಧಿ 
ಸೆಬೆಯಲ್ಲೂ ಒತ್ತಾಯಪಡಿಸಲಾಗಿದೆ. ಇದರ ಮುಖ್ಯ ತತ್ವ, ಸರ್ಕಾರಕ್ಕೂ ಮತ್ತು ಭೂಮಿಯ 
ಒಡೆಯನಿಗೂ ಮಧ್ಯೆ ಒಂದು ಸಬ್ದಿಡಿಯರಿ ಸರ್ಕಾರ ಇರಬಾರದು ಎಂಬುದು. ಅದು ಹೊರತು 
ಇದರಿಂದ ನಿಮ್ಮಲಆಹಾರ ಹೆಚ್ಚಿಸುವ ಯೋಜನೆ ಶೀಘ್ರವಾಗಿ ಫಲಿಸಿಬಿಡುತ್ತದೆಂದು ಯಾರಾದರೂ 
ನಂಬಿದ್ದರೆ ಅದು ಖಂಡಿತ ತಪ್ಪು ಎಂದು ಹೇಳುತ್ತೇನೆ. 


ಭೂಮಿಯ ಒಡೆಯನಿಗೂ ಮತ್ತು ಸರ್ಕಾರಕ್ಕೂ ನೇರವಾದ ಸಂಬಂಧವಿರಬೇಕೇ ವಿನಾ 
ಮಧ್ಯೆ ಯಾರೂ ಇರಬಾರದೆಂಬ ತತ್ವ ಬಹಳ ಒಳ್ಳೆಯದೆಂಬುದನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು. 
ಆದ್ದರಿಂದಲೇ ನಾನು ಕೂಡ ಲ್ಯಾಂಡ್‌ ರೆವಿನ್ಯೂ ಪಾಲಿಸಿ ಸಮಿತಿ ಸದಸ್ಯನಾಗಿದ್ದಾಗ ಇದು 
ಅಗತ್ಯವಾಗಿ ಆಗಬೇಕೆಂದು ಒತ್ತಾಯಪಡಿಸಿದೆ. ಇನಾಂದಾರರ ಹಕ್ಕನ್ನು ನಾವು ತೆಗೆದುಕೊಳ್ಳುವಾಗ 
ಅದನ್ನು ಪುಕಸಟ್ಟಿ ತೆಗೆದುಕೊಂಡುಬಿಡಬೇಕೇ ಅಥವಾ ದುಡ್ಡು ಕೊಟ್ಟು ತೆಗೆದುಕೊಳ್ಳಬೇಕೇ 
ಎಂಬ ಪ್ರಶ್ನೆ ನಮ್ಮಮುಂದೆ ಬಂತು. ಆದರೆ ದೇವರ ದಯದಿಂದ ದುಡ್ಡು ಕೊಡದೆ ಕಿತ್ತುಕೊಳ್ಳುವ 
ಅಧಿಕಾರವನ್ನು ನಮ್ಮರಾಜ್ಕಾಂಗ ಶಾಸನದಲ್ಲಿ ಕೊಡಲಿಲ್ಲ. ಒಂದು ವೇಳ ಆ ಅಧಿಕಾರ ಕೊಟ್ಟಿದ್ದರೆ 
ಈ ಜೋಡಿದಾರರ ಮತ್ತು ಇನಾಂದಾರರ ಪರಿಣಾಮವೇವಾಗುತ್ತಿತ್ರೋ ಗೊತ್ತಿಲ್ಲ. 


ಅಂತು ಈಗ ಆ ಪರಿಸ್ತಿತಿ ಇಲ್ಲ. ಅಂದ ಮೇಲೆ ಪರಿಹಾರ ಕೊಡಬೇಕೆಂದರೆ, ಎಷ್ಟು 
ಕೊಡಬೇಕು, ಯಾವ ಆಧಾರದ ಮೇಲೆ ಕೊಡಬೇಕು ಮತ್ತು ಯಾವ ಕಾಲದಲ್ಲಿ ಕೊಡಬೇಕು 
ಇತ್ಯಾದಿ ವಿಷಯಗಳನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕಾದ್ದು ಅಗತ್ಯ. ಈ ಸಂದರ್ಭದಲ್ಲಿ 
ನಾವು ಒಂದಂಶವನ್ನು ಮನಸ್ಸಿಗೆ ತಂದುಕೊಳ್ಳಬೇಕು. ಈ ದಿನ ಜೋಡಿದಾರರುಗಳು ಮತ್ತು 
ಇವಾಂದಾರರುಗಳು ಅಷ್ಟೆಶ್ಷರ್ಯದಿಂದ ಕುಣಿದಾಡುತ್ತಿದ್ದಾರೆಂದು ಯಾರಾದರೂ ಭಾವಿಸಿದ್ದರೆ ಅದು 
ಖಂಡಿತ ಸತ್ಯಕ್ಕೆ ದೂರವಾದ ಮಾತು. ಒಂದು ವೇಳೆ ಕೆಲವರು ಅಷ್ಟಿಷ್ಟು ಹೆಚ್ಚಿಗೆ ಹಣ 
ಸಂಪಾದನೆ ಮಾಡಿದ್ದರೂ ಅದು ಈ ಭೂಮಿಯಿಂದಲೇ ಮಾಡಿದ್ದಾರೆಂದು ನಾನು ನಂಬುವುದಿಲ್ಲ. 
ದೊಡ್ಡ ದೊಡ್ಡ ಲಾಯರುಗಳಾಗಿಯೋ ಅಥವಾ ಇನ್ನಾವುದಾದರೂ ಸುಲಭವಾದ ಬೇಕಾದಷ್ಟು 
ಹಣ ಸಂಪಾದನೆ ಮಾಡುವ ಮಾರ್ಗಗಳಿಂದ ಈ ಐಶ್ನ್ಚರ್ಯವನ್ನು ಸಂಪಾದನೆ ಮಾಡಿ 
ಕೊಂಡಿರಬಹುದು, ಅಷ್ಟೇ ಹೊರತು ಭೂಮಿಯಿಂದ ಬಂದಿದೆಯೆಂದು ನಂಬುವುದು ಕಷ್ಟ. 
ಒಟ್ಟೆನಲ್ಲಿ ಅವರುಗಳಲ್ಲೂ ಬಡವರೇ ಹೆಚ್ಚಾಗಿದ್ದಾರೆಂಬುದನ್ನು ಈ ಸಭೆಯವರು ಗಮನಿಸಬೇಕು. 
ಆದ್ದರಿಂದ ನಾವು ಕೊಡುವ ದುಡ್ಡನ್ನು ಆದಷ್ಟು ಬೇಗನೆ ಕೊಟ್ಟರೆ, ಅವರು ಅದನ್ನೇ ಬೇರೆ 
ಎಲ್ಲಾದರೂ ಇಟ್ಟು ರೂಢಿಸಿಕೊಂಡು ಜೀವಿಸಬಹುದು. ಇದರಲ್ಲಿ ಎಷ್ಟೋ ಜನ ಏಧವೆಯರೂ, 
ಬಾಲಕರೂ ಇದ್ದಾರೆ. ಅವರಿಗೆ ಇದರಿಂದ ಅನುಕೂಲವಾಗಬೇಕಾದರೆ, ಅವರ ಆಸ್ಪಿ-ಪಾಸ್ತಿಗಳನ್ನು 


* ವಿಧಾನ ಸಭೆಯ ನಡವಳಿಕೆ ದಿನಾಂಕ 20ನೇ ಮಾರ್ಚ್‌, 1951 


ಪ್ರತಿಭಾವಂತ ಸಂಸದೀಯ ಪಟು 89 


ಕಿತುಕೊಂಡ ಕೂಡಲೇ ಪರಿಹಾರ ಹಣವನ್ನೂ ಕೊಟ್ಟಿಬಿಡಬೇಕು. ಇದಕ್ಕೆ ಸರಿಯಾದ ನಿಯಮವನ್ನು 
ಮಾಡಿಲ್ಲ. 23ನೆಯ ಕ್ಲಾಸ್‌ನಲ್ಲಿ ಈ ರೀತಿ ಹೇಳಿದೆ: 


"The compensation .......... may be paid in such form and manner 
and at such time or times, and in one or more instalments, as may be 
prescribed by rules made the Government", 


ಸ್ವಲ್ಪಮಟ್ಟಿಗೆ ಕಡ್ಡಾಯವಾಗಿ ಇಷ್ಟು ದಿವಸಗಳಲ್ಲೇ ಕೊಟ್ಟುಬಿಡಬೇಕೆಂದು ಅರ್ಥ ಬರುವ 
ರೀತಿಯಲ್ಲಿ ಬದಲಾವಣೆ ಮಾಡುವುದು ಅಗತ್ಯ. ಅದರಲ್ಲೂ ಹೆಚ್ಚು ದಿವಸ ಕೊಡುವುದನ್ನು 
ನಾನು ಅಷ್ಟಾಗಿ ಒಪ್ಪಲಾರೆ. ಒಂದು ಪದಾರ್ಥಗಳನ್ನು ಅವರಿಂದ ತೆಗೆದುಕೊಂಡ ಮೇಲೆ 
ಕೂಡಲೇ ಅವರಿಗೆ ಸಲ್ಲಬೇಕಾದ ಹಣವನ್ನೂ ಕೊಟ್ಟುಬಿಡಬೇಕು. ಈ ಅಂಶವನ್ನು ಸೆಲೆಕ್ಟ್‌ 
ಸಮಿತಿಯವರು ಗಮನಿಸಬೇಕಾದ್ದು ಅವರ ಕರ್ತವ್ಯ. 


ದೊಡ್ಡ ದೊಡ್ಡ ಹಣವಂತರಿಗೆ ಅಂದರೆ ಬೂಕ್‌ ಕಾರುಗಳಲ್ಲಿ ಓಡಾಡುವಂಥವರಿಗೆ 
ಬಾಂಡುಗಳನ್ನು ಕೊಡಬಹುದು. ಮಿಕ್ಕವರಿಗೆ ಎಡಗೈಯಲ್ಲಿ ಭೂಮಿ, ಬಲಗೈಯಲ್ಲಿ ದುಡ್ಡು 
ಎನ್ನುವಂತೆ ಕೊಡಬೇಕೆಂದು ನನ್ನ ಸಲಹೆ. ಹಾಗೆ ಮಾಡದಿದ್ದರೆ ಅನೇಕರಿಗೆ ಬಹಳ 
ತೊಂದರೆಯಾಗುತ್ತದೆಂಬುದನ್ನು ತಾವು ಗಮನದಲ್ಲಿಟ್ಟುಕೊಳ್ಳಬೇಕು. 

ಇನ್ನು "ಖಾಸ್‌' ಭೂಮಿಯ ವಿಷಯ ಪರಿಶೀಲಿಸಬೇಕು. ಖಾಸ್‌ ಜಮೀನೆಂದರೆ 
ಜೋಡಿದಾರನೇ ಸ್ವತಃ ಹಿಂದಿನ ಆರು ವರ್ಷಗಳಿಂದ ವ್ಯವಸಾಯ ಮಾಡಿಸುತ್ತಿರುವ ಭೂಮಿ 
ಎಂದು ಇಲ್ಲಿ ಅರ್ಥವಿವರಣೆಯಲ್ಲಿ ಹೇಳಿದೆ. ಭೂಮಿಯಲ್ಲಿ ಒಡೆತನದ ವಿಷಯದಲ್ಲಿ ಅನೇಕ 
ವಿಷಯಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ಜೋಡಿದಾರ ತಾನೇ ಮಾಡುತ್ತಿದ್ದ ಜಮೀನುಗಳನ್ನು 
ವಾರಕ್ಕೊ ಗುತಿಗೆಗೋ ಕೊಟ್ಟು ಸಾಗು ಮಾಡಿಸಿಕೊಂಡು ಬರುತಿರಬಹುದು. ಅಂಥಾದ್ದರಲ್ಲಿ 
ಆತನು ಕಳೆದ 6 ವರ್ಷಗಳಿಂದ ಜಮೀನನ್ನು ಸ್ವಂತವಾಗಿ ಸಾಗು ಮಾಡಿಸಿಲ್ಲವೆಂದು ಹೇಳುವದು 
ಸರಿಯಲ್ಲ. ಒಂದು ವೇಳೆ ಯಾವುದಾದರೂ ಜಮೀನನ್ನು ತನ್ನ ಸ್ವಂತ ಮೆಹನತ್ರ್ತಿನಿಂದ ಉತ್ಪಷ್ಠವಾಗಿ 
ಮಾಡಿ ವಾರಕ್ಕೋ ಗುತ್ತಿಗೆಗೋ ಆರು ವರ್ಷಕಾಲ ಕೊಟ್ಟಿದ್ದರೆ, ಈ ಬಿಲ್ಲಿನ ಪ್ರಕಾರ ಆ 
ಜಮೀನು ಮಾಡುತ್ತಿರುವವನೇ ೩೨ pಂrm೩ಗeಗ! ಕಂಗ೩ಗ ಆಗಿದ್ದಾನೆಂದು ಹೇಳಿದರೆ ಸ್ವಲ್ಪ 
ಮಟ್ಟಿಗೆ ನ್ಯಾಯಕ್ಕೆ ಲೋಪವಿದೆಯೆಂದು ಹೇಳದೆ ವಿಧಿಯಿಲ್ಲ, ಅಲ್ಲದೆ ನೀವು ಖಾಸ್‌ ಭೂಮಿಯನ್ನು 
ಇನಾಂದಾರನೇ ಇಟ್ಟುಕೊಳ್ಳಬಹುದೆಂದು ಹೇಳಿದರೂ ಸಹ ಅನೇಕರಿಗೆ ಖಾಸ್‌ ಭೂಮಿ ಇಲ್ಲದೆ 
ಇದ್ದರೂ ಇರಬಹುದು. ಅಂಥ ಸಂದರ್ಭದಲ್ಲಿ ಯಾವನಾದರೂ ಇನಾಂದಾರನು ತನ್ನ ಇನಾಂತಿ 
ಜಮೀನನ್ನು ಸರ್ಕಾರಕ್ಕೆ ಕೊಡುವಾಗ ತಾನೇ ಸ್ವಲ್ಪ ಜಮೀನನ್ನು ಪಡೆದು ಕೃಷಿ ಉದ್ಯಮವನ್ನು 
ಬಡಾವಣೆ ಮಾಡಬೇಕೆಂದು ಅಪೇಕ್ಷೆಪಟ್ಟರೆ ಅವನಿಗೆ ಜಮೀನು ಬಿಟ್ಟುಕೊಡುವ ವ್ಯವಸ್ಥೆ ಇಲ್ಲಿಲ್ಲ. 


90 ಹೆಚ್‌.ಎಂ. ಚೆನ್ನಬಸಪ್ಪ 


ಈಗ ಇನಾಂ ಹಕ್ಕನ್ನು ಅವರಿಂದ ತೆಗೆದುಕೊಳ್ಳುತ್ತಿದ್ದೇವೆಯೇ ವಿನಾ ಭೂಮಿಯನ್ನಲ್ಲ. 
ಈ ವಿಚಾರವನ್ನು ಸೆಲೆಕ್ಟ್‌ ಸಮಿತಿಯವರು ಪರಿಶೀಲಿಸಬೇಕು. ಪರಿಹಾರ ಕೊಡುವುದು ಇನಾಂ 
ಹಕ್ಕಿಗೆ ಮಾತ್ರ ಕೊಡತಕ್ಕ ಬೆಲೆಯೇ ವಿನಾ ಭೂಮಿಗಾಗಿ ಕೊಡತಕ್ಕದ್ದಲ್ಲ. ಇನಾಂದಾರನು 
ನಲವತ್ತು ಐವತ್ತು ಎಕರೆ ಜಮೀನನ್ನು ತಾನೇ ಇಟ್ಟುಕೊಂಡು ವ್ಯವಸಾಯ ಮಾಡಬೇಕೆಂಬ 
ಆಸೆಯಿದ್ದರೆ ಆತನಿಗೆ ಜಮೀನು ಕೊಡುವುದು ನ್ಯಾಯ ಮತ್ತು ಧರ್ಮ. ಇದಕ್ಕೆ ಈ ಮಸೂದೆಯಲ್ಲಿ 
ಎಲ್ಲಿಯೂ ಅವಕಾಶವಿಲ್ಲ. ಹಾಗೆ ಬಿಟ್ಟುಕೊಡದೆ ಸ್ವಂತ ಜಮೀನು ಎಷ್ಟಿದೆಯೋ ಅದನ್ನು ಮಾತ್ರ 
ಇಟ್ಟುಕೊಳ್ಳಬಹುದು. ಮಿಕ್ಕದ್ದಕ್ಕೆ ಹಣ ತೆಗೆದುಕೊಂಡು ಹೋಗು ಎಂದು ಇನಾಂದಾರನಿಗೆ ಹೇಳಿದರೆ 
ಅದು ನ್ಯಾಯ ವಿರುದ್ಧವಾಗುತ್ತದೆ. ನ್ಯಾಯಾವಾಗಿ ಅವನಿಗೆ ಎಷ್ಟು ಜಮೀನು ಬಿಟ್ಟುಕೊಡಬೇಕು 
ಎಂಬುದು ವಿವರಕ್ಕೆ ಸಂಬಂಧಿಸಿದ ವಿಷಯ. ಈ ಅಂಶವನ್ನೂ ಸೆಲೆಕ್ಟ್‌ ಸಮಿತಿಯವರು 
ಪರಿಶೀಲಿಸಬೇಕು. 


Quasi permanent tenant ಆದವನು ಆರು ವರ್ಷ ಇದ್ದುಕೊಂಡು ಜಮೀನು 
ಮಾಡಿದ್ದಾನೆಂದ ಮಾತ್ರಕ್ಕೇ ಅವನು ಇವಾಂಬಾರನಿಗೆ ವರ್ಷವರ್ಷವೂ ಕೊಡುತ್ತಿದ್ದುದರ ಹತ್ತರಷ್ಟು 
ಕೊಟ್ಟರೆ ಜಮೀನಿನ ಮೇಲೆ ಸ್ವಾಮ್ಯ ಬರುತ್ತದೆಂದರೆ ಇದು ನ್ಯಾಯವಲ್ಲ. ಸಾಮಾನ್ಯವಾಗಿ ಆ 
ಭೂಮಿಗೆ ಆಗುವ ಖರೀದಿಯನ್ನು ಕೊಟ್ಟರೆ ಆದನ್ನು Qu೩si permanent tenant 
ಕೊಡಬಹುದೇ ವಿನಾ ಹತ್ತು ವರ್ಷದ ಉತ್ಪತ್ತಿ ಎಂದರೆ ಸುಮಾರು ಹತ್ತು ಪಲ್ಲ ಭತ್ತ, ಎಂದರೆ 
200 ರೂಪಾಯಿ ಗೊತ್ತು ಮಾಡಿ ಅದನ್ನು ಕೊಟ್ಟರೆ ಸ್ಟಾಮ್ಯವನ್ನು ಕೊಡುವುದು ನ್ಯಾಯವಲ್ಲ. 
ಸರ್ಕಾರದವರು ಈ ಕಾನೂನಿನ ಸಂಬಂಧವಾಗಿ ಕೋಟ್ಯಾಂತರ ರೂಪಾಯಿಗಳನ್ನು ಪರಿಹಾರ 
ರೂಪದಲ್ಲಿ ಕೊಡಬೇಕಾದ ಪರಿಸ್ಥಿಶಿ ಬಂದಿರುವಾಗ, ಈ ರೀತಿ ಅವರಿಂದ ಇಷ್ಟು ಸ್ವಲ್ಪ ಹಣವನ್ನು 
ತೆಗೆದುಕೊಂಡು ಸ್ವಾಮ್ಯವನ್ನು ಕೊಡುವುದು ಎಷ್ಟುಮಟ್ಟಿಗೆ ನ್ಯಾಯ ಎಂಬುದನ್ನು ಯೋಚನೆ 
ಮಾಡಬೇಕು. ಐದಾರು ವರ್ಷದಿಂದ ಇಟ್ಟುಕೊಂಡು ಜಮೀನು ಮಾಡಿರುವವನು 
ಅಕ್ಕಪಕ್ಕದಲ್ಲಿರುವ ಬೆಲೆಗೆ ಆ ಜಮೀನನ್ನು ಕೊಂಡುಕೊಳ್ಳುವುದಕ್ಕೆ ಸಿದ್ಧವಾಗಿರುತ್ತಾನೆ. ಹೀಗಿರುವಾಗ 
ಹತ್ತು ವರ್ಷದ ಗುತ್ತಿಗೆಯಷ್ಟು ಹಣ ಕೊಟ್ಟುಬಿಟ್ಟರೆ ಜಮೀನು ಕೊಟ್ಟುಬಿಟುತ್ತೇವೆಂದರೆ 
ಸಂತೋಷದಿಂದ ತೆಗೆದುಕೊಳ್ಳುತ್ತಾನೆ. ಇದಕ್ಕೆ ಬದಲು ಬೆಲೆಗೆ ಕೊಟ್ಟು ಆ ಹಣವನ್ನು ಅವನು 
ಕೊಡುವುದಕ್ಕೆ ಹತ್ತು ವರ್ಷಗಳ ಅವಧಿ ಕೊಡಿ, ಕಂತುಗಳಲ್ಲಿ ವಸೂಲು ಮಾಡಿ. ಅವನಿಂದ 
ತೆಗೆದುಕೊಳ್ಳುವ ಹಣವನ್ನು ಗೊತ್ತುಮಾಡುವಾಗ ಹತ್ತು ವರ್ಷದ ಗುತಿಗೆ ತೆಗೆದುಕೊಳ್ಳದೆ ವಾಸವವಾದ 
ಬೆಲೆ ಏನು ಬೀಳುತ್ತದೆ ಆ ಸ್ಥಳದಲ್ಲಿ ಎಂಬುದನ್ನು ಗೊತ್ತು ಮಾಡಿ. ಅಷ್ಟನ್ನು ಐದು ಅಥವಾ ಹತ್ತು 
ಕಂತುಗಳಲ್ಲಿ ವಸೂಲು ಮಾಡಿ ಅವನಿಗೆ ಭೂಮಿ ಕೊಡುವುದು ನ್ಯಾಯ. ಬೇಕಾದರೆ ಬಡ್ಡಿ 
ಕಡಿಮೆ ದರದಲ್ಲಿ ಕೊಡಲಿ, ಹೆಚ್ಚು ಕಂತುಗಳಲ್ಲಿ ಹಣವನ್ನು ಕೊಡಲಿ. ಅವನಿಗೆ ಜಮೀನಿನ 
ಮೇಲೆ ಹಕ್ಕನ್ನು ಕೊಡುವುದಕ್ಕಾಗಿ ದೇಶದ ಹಣವನ್ನು ಹೆಚ್ಚಾಗಿ ಖರ್ಚು ಮಾಡುವ ಹಣದಲ್ಲಿ 
ಎಷ್ಟು ಸಾಧ್ಯವೋ ಅಷ್ಟನ್ನು ಅವನಿಂದ ತೆಗೆದುಕೊಳ್ಳಬೇಕು. 


ಪ್ರತಿಭಾವಂತ ಸಂಸದೀಯ ಪಟು 91 


ಇನ್ನು Kadim and permanent tenants : ಇವರಿಗೂ ಅನುಕೂಲ 
ಮಾಡಿಕೊಡುತಿದ್ದೇವೆ. ಇವರಿಗೆ ಪೂರ್ವದ ಪರಿಸ್ಸಿಶಿಯಲ್ಲಿ ಇವಾಂ ಗ್ರಾಮದ ಟೆನೆಂಟುಗಳಿಗಿದ್ದ 
ಅಧಿಕಾರವಿತ್ತು. ಈಗ ಸರ್ಕಾರದವರು ಕೋಟ್ಕಾಂತರ ರೂಪಾಯಿ ಹಣ ಕೊಟ್ಟು ಇವಾಂ 
ಗ್ರಾಮಗಳನ್ನು ಕೊಂಡುಕೊಂಡು ಇವರಿಗೆ ಹೆಚ್ಚಿನ ಹಕ್ಕನ್ನು ಕೊಡುವಾಗ ಇವರೂ ಕೂಡ ಒಂದು 
ಗೊತ್ತಾದ ಮೊಬಲಗನ್ನು ಕೊಡಬೇಕೆಂದು ಗೊತ್ತುಮಾಡಬೇಕು. ಇವರಿಗೂ ಕೂಡ ಭೂ ಸ್ವಾಮ್ಯವನ್ನು 
ಕಲ್ರಿಸಿಕೊಡುವಾಗ, ಸರ್ಕಾರದವರು ಕೊಡಬೇಕಾದ ಪರಿಹಾರದ ಹಣಕ್ಕೆ ಇವರಿಂದಲೂ ನೆರವು 
ದೊರೆಯುವುದು ನ್ಯಾಯ. ಇದನ್ನೂ ಸೆಲೆಕ್ಟ್‌ ಕಮಿಟಿವರು ಯೋಜನೆ ಮಾಡಬೇಕು. 


ಇನಾಂ ಎನ್ನುವುದರಲ್ಲಿ ನಾನಾ ರೀತಿಯ ಇನಾಂ ಗ್ರಾಮಗಳು ಸೇರಿವೆ. ದೇಶದಲ್ಲಿ 
ಇವಾಂ ಹಕ್ಕನ್ನೇ ಸರ್ಕಾರ ತೆಗೆದುಕೊಂಡು ಬಿಡುವುದಕ್ಕೆ ಪ್ರಯತ್ನ ಮಾಡುವಾಗ ಎಲ್ಲ ವಿಧವಾದ 
ಇನಾಂ ಹಕ್ಕನ್ನೂ ತೆಗೆದುಕೊಳ್ಳಬೇಕು. ಇನ್ನು ಮುಂದೆ ಎಲ್ಲಿಯೂ ಇನಾಂ ಹೆಸರೇ ಇರಬಾರದು. 
ಈ ಮಸೂದೆಯಲ್ಲಿ ಈ ರೀತಿ ವ್ಯವಸ್ಥೆ ಮಾಡಿಲ್ಲ. ಈಗ ೨6೧i ಇನಾಂಗಳಿವೆ, religious 
ಇವಾಂಗಳಿವೆ. ಇವುಗಳನ್ನೂ ಏಕೆ ಈ ಮಸೂದೆಯಲ್ಲಿ ಸೇರಿಸಲಿಲ್ಲ ? ಸೆಲೆಕ್ಟ್‌ ಕಮಿಟಿಯವರಾದರೂ 
ಈ ಇನಾಂಗಳನ್ನು ತೆಗೆದುಕೊಳ್ಳುವಂತೆ ಸೂಚನೆ ಮಾಡಬೇಕು. ಇನಾಂದಾರರು ಸರ್ಕಾರಕ್ಕೂ 
ಭೂಮಿಯ ಒಡೆಯರಿಗೂ ಮದ್ಯೆ ಒಂದು ಏಜೆನ್ಸಿ. ಹೀಗಿರುವಾಗ ಎಲ್ಲ ರೀತಿಯ ಇವಾಂಗಳನ್ನು 
ತೆಗೆದುಕೊಳ್ಳುವುದು ಸೂಕ್ತವೆಂದು ನನ್ನ ಸಲಹೆ. ಇದರಿಂದ ಒಂದು ವೇಳೆ ದೇವಸ್ಥಾನಗಳಿಗೆ 
ಬರತಕ್ಕ ಉತ್ಪತ್ತಿ ಕಡಿಮೆಯಾಗಿ ಪೂಜೆ ನಿಂತುಹೋಗುತ್ತದೆಂದರೆ, ದೇವರ ಮೇಲೆ ಜನರಿಗೆ 
ಅಭಿಮಾನವಿಲ್ಲದೇಯಿರುವುದಕ್ಕೆ ಸರ್ಕಾರ ಏನು ಮಾಡುವುಬಕ್ಕಾಗುತ್ತದೆ ? ಪಟೇಲರಿಗಿರುವ 
ಇನಾಂ ಜಮೀನುಗಳನ್ನು ತೆಗೆದುಕೊಂಡುಬಿಟ್ಟರೆ ಅವರಿಗೆ ಸಂಬಳ ಕೊಡಬೇಕಾಗುವುದೆಂದು 
ಸರ್ಕಾರಕ್ಕೆ ಹೆದರಿಕೆ ಇರಬಹುದು; ಹಾಗಾದರೆ ಒಂದು ವೇಳೆ ಕೊಡೋಣ, ಇಲ್ಲದಿದ್ದರೆ ಇನಾಂ 
ಜಮೀನನ್ನು ಪಟೇಲ ಅಫೀಸಿನ ಹೆಸರಿನಲ್ಲಿ rಂಲ।sterಆd ೦೦cUp೩ಗಂy ಎಂದು ಮಾಡಿದರೆ, 
ಎಲ್ಲಿಯವರೆಗೆ ಒಬ್ಬ ಪಟೇಲ ಕೆಲಸ ನೋಡುತ್ತಾನೋ ಅಲ್ಲಿಯವರೆಗೆ ಅವನು ಅನುಭವಿಸುತ್ತಾನೆ, 
ಆಮೇಲೆ ಬೇರೊಬ್ಬ ಆ ಕೆಲಸಕ್ಕೆ ಬಂದರೆ ಅವನು ಅದನ್ನು ಅನುಭವಿಸಲಿ. ಅಂತೂ ಸೆಲೆಕ್ಟ್‌ 
ಕಮಿಟಿಯವರು ಆ ಅಂಶವನ್ನು ಪರಿಶೀಲಿಸಿ ಯಾವ ರೀತಿ ಮಾಡಬೇಕೆಂದು ಸೂಚಿಸಲಿ. 

ಪ್ರಾಸಂಗಿಕವಾಗಿ ಇದರಿಂದ ಹೆಚ್ಚು ಬೆಳೆ ಬೆಳೆಯುವ ಯೋಜನೆಗೂ ಬಹುಮಟ್ಟಿಗೆ 
ಸಹಾಯವಾಗುತ್ತದೆ, ಆದ ಕಾರಣ iller of the soil should be the owner of the 
|೩ಗdೆ ಎಂದು ಒಬ್ಬ ಮಾನ್ಯ ಸದಸ್ಯರು ಹೇಳಿದರು. ಇದಕ್ಕೆ ಒಂದು ಮಾತ್ರ ಹೇಳಬೇಕಾಗಿದೆ. 
ಜಮೀನುಗಳನ್ನು ಹೊಂದಿರತಕ್ಕ ಜನ ಇನಾಂದಾರರು ಮಾತ್ರವಲ್ಲ. ಬೇರೆಯವರೂ ಇದ್ದಾರೆ. 
ಅನೇಕರು "ಸದ್ಯ ಯಾರಾದರೂ ನಮ್ಮ ಜಮೀನನ್ನು ಕೊಂಡುಕೊಂಡರೆ ಸಾಕು, ನಾವೂ ಬೆಂಗಳೂರು 
ಮೈಸೂರು ಪಟ್ಟಣಗಳಿಗೆ ಹೋಗಿ ಅಲ್ಲಿ ಸುಖವಾಗಿರೋಣ' ಎಂದಿದ್ದಾರೆ. (ನಗು) ನಾನೇನೂ 


92 ಹೆಚ್‌.ಎಂ. ಚೆನ್ನಬಸಪ್ಪ 


ತಮಾಷೆಗಾಗಿ ಈ ಮಾತನ್ನು ಹೇಳುತ್ತಿಲ್ಲ. ಇದು ವಾಸ್ತವವಾದ ಸಂಗತಿ. ಜಮೀನು ಒಂದು ಆಸ್ತಿ 
ಎಂಬ ಭಾವನೆಯಿರುವುದರಿಂದ ಅದರ ಮೇಲೆ ಅಭಿಮಾನವಿದೆಯೇ ಹೊರತು ಅದನ್ನು ವ್ಯವಸಾಯ 

ಮಾಡಬೇಕೆಂಬ ಆಸೆ ಅನೇಕರಿಗಿಲ್ಲ. Tiller of the soil should be the owner of the 

[೩೧ರ ಎಂಬ ತತ್ವವನ್ನು ಕೂಲಂಕಷವಾಗಿ ಯೋಚನೆ ಮಾಡಿದರೆ ಇದರಿಂದ ದೇಶಕ್ಕೆ ಅಹಿತವೇ 

ಹೊರತು ಹಿತವಿಲ್ಲ ಯಾವನು ಜಮೀನನ್ನು ಉಳುವುದಿಲ್ಲವೋ ಅವನಿಗೆ ಜಮೀನಿರಬಾರದೆಂದು 

ಈ ತತ್ವದ ಅರ್ಥ, ಒಬ್ಬ ಮನುಷ್ಯ ಐದು, ಆರು ಅಥವಾ ಹೆಚ್ಚೆಂದರೆ ಏಳು ಎಕರೆ ಜಮೀನು 

ಉಳುವುದೇ ಹೆಚ್ಚು. ಈಗ ಸಾಮಾನ್ಯವಾಗಿ 50 ಎಕರೆಗಳ ಮೇಲೆ ಜಮೀನಿರುವವರು ನಮ್ಮ 
ಸಂಸ್ಥಾನದಲ್ಲಿ 16 ಸಾವಿರ ಜನರಿದ್ದಾರೆ. ಇನ್ನು ಎಂಟು ಲಕ್ಷ ಜನ ರೈತರು ಒಂದೆಕರೆಯಿಂದ 50 

ಎಕರೆ ಜಮೀನಿನೊಳಗೆ ಇರುವವರು. 50 ಎಕರೆ ಮೇಲೆ ಇರುವವರು ಜಮೀನನ್ನು ಉಳುವುದಿಲ್ಲ. 

ಅವರು ಸಾಮಾನ್ಯವಾಗಿ ೩ಂs6ಗtee |and!ಂrds. 50 ಎಕರೆಯೊಳಗೆ ಇರುವವರು ಲಕ್ಷಾಂತರ 

ರೈತರಿದ್ದಾರೆ. ಹೀಗಿರುವಾಗ ದೊಡ್ಡ ದೊಡ್ಡ ಜಮಿನ್‌ದಾರದಿಂದ ಜಮೀನುಗಳನ್ನು ಬಿಡಿಸಿಕೊಳ್ಳಲು 

ಸುಲಭ. ಆದರೆ ಎಂಟು ಹತ್ತು ಎಕರೆ ಇರುವವರಿಂದ ಬಿಡಿಸಿಕೊಳ್ಳಲು ಪ್ರಯತ್ತಪಟ್ಟದೆ, ಲಕ್ಷಾಂತರ 

ಸಣ್ಣಪುಟ್ಟ ರೈತರು ತಮ್ಮಜಮೀನನ್ನು ಬಿಟ್ಟುಕೊಡುವುದಕ್ಕೆ ಸಿದಾಗಿದ್ದಾರೆಂಬುದು ವಾದಗ್ರಸ್ತವಾದ 

ವಿಚಾರ. ಒಂದು ವೇಳೆ ಒಬ್ಬನಿಗೆ ಐದು ಎಕರೆ ಇರುತ್ತದೆ, ಅವನಲ್ಲಿ ಹೆಚ್ಚು ಹಣವಿದ್ದರೆ 

ಇನ್ನೊಂದು ಐದು ಎಕರೆಯನ್ನು ಕೊಂಡುಕೊಳ್ಳುತ್ತಾನೆ, ಆ ಜಮೀನನ್ನು ಉಳಿಸುತ್ತಿರುವಾಗ ಈ 

ತತ್ವವನ್ನು ಅನ್ವಯಿಸಿದರೆ, ಅವನು ಕೂಲಿ ಕೊಟ್ಟು ಜಮೀನನ್ನು ಉಳಿಸುತ್ತಿದ್ದರೆ, ಆ 

ಉಳಿಸುತ್ತಿರುವವರಿಗೇ ಆ ಜಮೀನು ಸೇರಿದ್ದು ಎಂದು ಹೇಳಿದರೆ ಹೇಗಿರುತ್ತದೆಂದು ನೋಡಿ. 

ಹೀಗೆ ವ್ಯವಸಾಯದಲ್ಲಿ ಕೂಲಿ ಮಾಡಲು ಯಾರ್ಕಾರು ಬರುತ್ತಾರೋ ಅವರಿಗೆಲ್ಲಾ ಜಮೀನನ್ನು 

ಹಂಚಬೇಕಾಗುತ್ತದೆ. 


ತಾವ ಈಗ ಒಬ್ಬ ದೊಡ್ಡ ಜಮೀನ್ನಾರನ ಜಮೀನನ್ನು ಅಲ್ಲಿ ಕೆಲಸ ಮಾಡುವ 30-40 
ಜನಗಳಿಗೆ ಒಂದೆರಡು ಎಕರೆಗಳ ಪ್ರಕಾರ ಹರಿದು ಹಂಚಿಕೊಡುವುದರಿಂದ ಈಗಿನ ಆಹಾರಾಭಾವ 
ಪರಿಸ್ಥಿತಿ ಬೇಗ ಕುದುರಿಕೊಳ್ಳುತ್ತದೆಂದು ಭಾವಿಸಿರಬಹುದು. ಆದರೆ ಹೀಗೆ ಹೇಳುವುದು ಬಹಳ 
ಸುಲಭ; ಆ 30-40 ಜನಗಳನ್ನು ಹಿಡಿದು ಕೆಲಸ ಮಾಡಿಸಬೇಕಾದರೆ ಆಗ ಕಾಣುತ್ತೆ ಕಷ್ಟ. ಅಲ್ಲದೆ 
ಹೀಗೆ ಹರಿದು ಹಂಚುವ ಕೆಲಸವಾದರೂ ಸಾಮಾನ್ಯವಾದದ್ದೇನೆ ? ಆದರೆ ಹೀಗೆ ಮಾಡುವುದರಿಂದ 
ಆಹಾರ ಪರಿಸ್ಥಿತಿ ಉತ್ತಮಗೊಳ್ಳುತ್ತದೆಂಬುದನ್ನು ಖಂಡಿತ ಒಪ್ಪಿಕೊಳ್ಳುವುದಿಲ್ಲ. ಇದರಲ್ಲಿ ತಾವು 
ಮುಖ್ಯವಾಗಿ ಒಂದು ಅಂಶವನ್ನು ಗಮನಿಸಬೇಕಾಗಿದೆ - ಇತರ ಉದ್ಯಮಗಳು ಅಷ್ಟು ಬೇಗ 
ಅಭಿವೃದ್ಧಿಗೆ ಬರುವುದಕ್ಕೂ ಮತ್ತು ಈ ವ್ಯವಸಾಯ ಹಾಗೆ ಅಭಿವೃದ್ಧಿಗೆ ಬಾರದಿರುವುದಕ್ಕೂ 
ಕಾರಣವೇನೆಂಬುದನ್ನು ಆಲೋಚಿಸಬೇಕು. ಈ ಆಹಾರ ಸಮಸ್ಯೆ ಬೇಗ ಪರಿಹಾರವಾಗಬೇಕಾಗಿದ್ದರೆ 
ವ್ಯವಸಾಯ ವೃತ್ತಿಯನ್ನು ದೊಡ್ಡದಾದ ಪ್ರಮಾಣದಲ್ಲಿ ಒಂದು business proposition 
ರೀತಿಯಲ್ಲಿ ಪ್ರಾರಂಭಿಸಿದರೆ ಸಾಧ್ಯವಾದೀತೇ ವಿನಾ ತಮ್ಮ ತಮ್ಮ ಹೊಟೆಯ 
ಪಾಡಿಗೋಸ್ಕರವಾಗಿ ಬೆಳೆದುಕೊಳ್ಳುವಂಥ ಸಣ್ಣಪುಟ್ಟ ವ್ಯವಸಾಯಗಾರರಿಂದ ಇದನ್ನು 


ಪ್ರತಿಭಾವಂತ ಸಂಸದೀಯ ಪಟು 93 


ಕ್ರಮಪಡಿಸಬೇಕೆಂದು ಹೇಳುವುದು ಸರಿಯಲ್ಲ. ಬೇರೆ ಬೇರೆ ದೊಡ್ಡ ದೊಡ್ಡ ಕಾರಾನೆಗಳಲ್ಲಿ 
ಲಕ್ಷಾಂತರ ಕೂಲಿ ಜನಗಳನ್ನಿಟ್ಟುಕೊಂಡು ಘಂಟಘಂಟೆಗೂ ಹೇಗೆ ಲಕ್ಷಾಂತರ ಗಜಗಟ್ಟಲೆ 
ಬಟ್ಟೆಯನ್ನು ತಯಾರಿಸಿ ದೇಶದೇಶಕ್ಕೂ, ಒದಗಿಸುತ್ತಿದ್ದಾರೋ ಆ ರೀತಿಯಲ್ಲಿ ಈ ಆಹಾರದ 
ಬಗೆಯೂ ದೊಡ್ಡ ದೊಡ್ಡ ಹಿಡುವಳಿ ಜಮೀನುಗಳನ್ನು ಪ್ರೋತ್ಸಾಹಿಸಿ ಹೆಚ್ಚು ವ್ಯವಸಾಯ ನಡೆಸುವಂತೆ 
ಮಾಡಿದರೆ ಸಾಧ್ಯವಾದೀತೇ ವಿನಾ ಇಂಥಾ ಸಣ್ಣಪುಟ್ಟ ಜಮೀನವ್ದಾರರುಗಳಿಂದ ಇದು ಖಂಡಿತ 
ಸಾಧ್ಯವಾಗದ ಮಾತು. ಈ ಸಣ್ಣಪುಟ್ಟ ಜಮೀನ್ಹಾರರುಗಳೆಲ್ಲಾ ತಮ್ಮಹೊಟ್ಟೆಗಾಗಿ ದುಡಿಯತಕ್ಕವರು. 
ಪಾಶ್ರಿಮಾತ್ಯ ರಾಷ್ಟ್ರಗಳವರು ಎಂದರೆ ಇಂಗ್ಲೆಂಡ್‌, ಅಮೆರಿಕಾ ದೇಪಗಳವರು ಈ ವ್ಯವಸಾಯವನ್ನು 
ಸಹ ಅಲ್ಲಿ ಇತರ ಉದ್ಯಮಗಳಂತೆ ಒಂದು bಟsiness proposition ಪ್ರಕಾರ 
ನಡೆಸುತಿರುವುದರಿಂದಲೇ ಅವರು ಅಷ್ಟು ದ್ರವ್ಯಾರ್ಜನೆ ಮಾಡುತ್ತಿರುವುದು. ಆದರೆ ತಾವು ಆ 
ರೀತಿ ಮಾಡದೆ ಒಬ್ಬೊಬ್ಬರಿಗೂ 3-4 ಎಕರೆಗಳಂತೆ ಹರಿದು ಹಂಚಿಕೊಟ್ಟರೆ ಈ ಆಹಾರ 
ಪರಿಸ್ಥಿತಿ ಸುಧಾರಿಸುತ್ತೆದೆಂದು ಯಾರಾದರೂ ಭಾವಿಸಿದ್ದರೆ ಅಥವಾ ನಂಬಿಕೊಂಡಿದ್ದರೆ ಅದು 
ತಪ್ಪು ಅಭಿಪ್ರಾಯ ಮತ್ತು ತಪ್ಪು ಭಾವನೆಯೆಂದು ಭಾವಿಸಬೇಕಾಗುತ್ತದೆ. ತಾವಾದರೂ ಕೂಡ 
ಇದನ್ನು ಸಾವಧಾನವಾಗಿ ಆಲೋಚನೆ ಮಾಡಿ ನೋಡಿ. ತಾವು ಇದನ್ನು ಶೀಪ್ರವಾಗಿಯೇ 
ಮಾಡಬೇಕೆಂದು ನಾನು ಹೇಳುವುದಿಲ್ಲ. ನಿಧಾನವಾಗಿ ಆಲೋಚನೆ ಮಾಡಿದರೆ ಈ ಅಂಪಗಳೆಲ್ಲ 
ತಾವಾಗಿಯೇ ತಮಗೆ ಭಾಸವಾಗುತ್ತವೆ. 


ಮತ್ತೊಂದು ವಿಚಾರವೇನಂದರೆ - ಈ ಇನಾಂದಾರರಾದ ತಾವ ಬೇಗ ಜಮೀನುಗಳನ್ನು 
ತೆಗೆದುಕೊಳ್ಳುವಂತೆ ಮಾಡಬೇಕು. ಇಲ್ಲವಾದರೆ ಬಹಳ ಜಮೀನು ಜಾಗ್ರತೆ ಬೇರೆಯವರ 
ಕಡೆಗೆ ಹೋಗಿಬಿಡುತ್ತದೆ ಎಂದು ಕೆಲವು ಮಾನ್ಯ ಸದಸ್ಯರು ಹೇಳಿದರು. ಆದರೆ ಆ ರೀತಿ ಬೇಗ 
ತೆಗೆದುಕೊಳ್ಳುವಂತೆ ಮಾಡುವುದು ಬಹಳ ಸಂತೋಷದ ವಿಚಾರವೇ ಹೌದು. ಆದರೆ ಇದೇ 
ವಿಚಾರವಾಗಿ ಮೊನ್ನೆ ತಾನೆ ಯಾರೋ ಒಬ್ಬ ಸ್ನೇಹಿತರು ಮಾತನಾಡುತ್ತಿದ್ದರು. ಏನೆಂದರೆ 
“ಬಹಳ ಒಳ್ಳೆ ಕೆಲಸ ಮಾಡಿದರು, ತಲೆ ತೊಳೆದುಕೊಂಡುಬಿಟ್ಟೆ ಸ್ವಾಮಿ. ಎಲ್ಲೋ ಕೇವಲ 
1 34 ಎಕರೆ ಮಾತ್ರ ಇನ್ನೂ ಉಳಿದುಕೊಂಡಿತ್ತು. ಅದನ್ನೂ ಈ ದಿವಸ ಕೊಟ್ಟು ತಲೆತೊಳೆದುಕೊಂಡು 
ಬಿಟ್ಟೆ ಸ್ವಾಮಿ” ಎಂದು. ಇದರಿಂದ ಏನು ಅರ್ಥವಾಗುತ್ತದೆಯೆಂದರೆ ಜನರಿಗೆ ಈಗ ಎಲ್ಲೆಲ್ಲಿಯೂ 
ಜಮೀನುಗಳ ಮೇಲಿನ ವ್ಯಾಮೋಹ ಕಮ್ಮಿಯಾಗುತಿದೆ ಎಂಬುದು ಗೊತ್ತಾಗುತ್ತದೆ. ಆದರೆ ನಾನು 
ಈ ಸಂಬಂಧವಾಗಿ ಈಗಲಾದರೂ ಹೇಳುವುದಿಷ್ಟೆ: ನೀವು ಈ ರೀತಿಯ ಶಾಸ್ತೀಯ ಕಾನೂಮು 
ಮಾಡುವಾಗ, ಈ ಭೂಸ್ವಾಮ್ಮತ್ಯದ ವಿಚಾರದಲ್ಲಿ ನೀವು ಮುಂದಕ್ಕೆ ಒಂದೊಂದು 
ಹೆಜ್ಜೆಯನ್ನಿಡಬೇಕಾಗಿದ್ದರೂ ಬಿಡಿಸಿ ಬಚ್ಚಿನೋಡಿ ಮುಂದುವರಿಯಬೇಕೇ ಶಿವಾಯಿ ಥಟ್ಟನೆ 
“ಉತ್ತುವನಿಗೆ ಭೂಮಿ, ಕಟ್ಟಿದವನಿಗೆ ಮನೆ” ಎಂಬ ಸ್ಲೋಗನ್‌ ಪ್ರಕಾರ ಮುಂದುವರಿದರೆ, 
ಮೋಟಾರು ನಡೆಸತಕ್ಕವನೇ ಮೋಟಾರಿನ ಮಾಲೀಕನೆಂದೂ, ಕಾರ್ಸಾನೆಗಳ ಕೆಲಸ 
ಮಾಡತಕ್ಕವರೆಲ್ಲೂ ತಾವೇ ಕಾರ್ಬಾನೆಯ ಮಾಲೀಕರು ಎಂದು ಹೇಳುವಾಗ ತಮ್ಮ ಈ ತತ್ವ 
ಎಲ್ಲಿ ಯಾವ ಮಟ್ಟದಲ್ಲಿ ನಿಲ್ಲುತ್ತದೆ ? ಇದನ್ನೂ ಆಲೋಚನೆ ಮಾಡಿನೋಡಿ. ಆದರೆ ಕೆಲವು 


94 ಹೆಚ್‌.ಎಂ. ಚನ್ನಬಸಪ್ಪ 


ಸದಸ್ಯರುಗಳ ಮನಸ್ಸಿನಲ್ಲಿ ಬಹುಶಃ ರಷ್ಯಾ ದೇಶದಲ್ಲಿ ಇಂದು ಸ್ಥಿತಿಗತಿಗಳು ಏನಾಗಿವೆ ಎಂಬುದನ್ನು 
ಅವರಿವರಿಂದ ಕೇಳುವುದಕ್ಕೆ ಬದಲಾಗಿ ತಾವೇ ಅಲ್ಲಿಗೆ ಹೋಗಿ ಖುದ್ದಾಗಿ ಪರಾಂಬರಿಸಿಕೊಂಡು 
ಬಂದರೆ ಆಗ ಗೊತ್ತಾಗುತ್ತದೆ. ಅಲ್ಲಿಗೆ ಹೋಗಿ ನೋಡಿದರೆ ಆ ರಷ್ಯಾ ದೇಶದಲ್ಲಿರುವ ಸರ್ವಸ್ತಾಮ್ಯದ 
ಪ್ರಸಂಗ ಎಷ್ಟು ಬಂಡಾಟಕ್ಕೆ ಬಂದು ಎಷ್ಟೆಷ್ಟು ರೀತಿಯಲ್ಲಿ ಕಷ್ಟನಷ್ಟಗಳಾಗುತ್ತಿವೆಂಬುದು 
ತೋರಿಬರುತ್ತದೆ. ಹೀಗೇ ರಷ್ಯ ದೇಶದಲ್ಲಿ ಬಂದು ಕ್ರಾಂತಿಕಾರಕ ಬದಲಾವಣೆಯನ್ನು ತಂದಮೇಲೆ 
ಅಲ್ಲಿನ ಭೂಸ್ವಾಮ್ಮತ್ವದ ಪ್ರಸಂಗ ಎಷ್ಟು ಬಂಡಾಟಕ್ಕೆ ಬಂದು ಎಷ್ಟೆಷ್ಟು ರೀತಿಯಲ್ಲಿ 
ಕಷ್ಟನಷ್ಟಗಳಾಗುತ್ತಿವೆಂಬುದು ತೋರಿಬರುತ್ತದೆ. ಹೀಗೆ ರಷ್ಯಾ ದೇಶದಲ್ಲಿ ಒಂದು ಕ್ರಾಂತಿಕಾರಕ 
ಬದಲಾವಣೆಯನ್ನು ತಂದ ಮೇಲೆ ಅಲ್ಲಿನ ಭೂಸ್ವಾಮ್ಯದ ಪ್ರಸಂಗ ಎಷ್ಟು ಬಂಡಾಟಕ್ಕೆ ಬಂದು 
ಎಷ್ಟೆಷ್ಟು ರೀತಿಯಲ್ಲಿ ಕಷ್ಟನಷ್ಟಗಳಾಗುತ್ತಿವೆಂಬುದು ತೋರಿಬರುತ್ತದೆ. ಹೀಗೆ ರಷ್ಕಾದೇಶಪದಲ್ಲಿ 
ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ತಂದ ಮೇಲೆ ಅಲ್ಲಿನ ಭೂಸ್ವಾಮ್ಯತ್ತವೆಲ್ಲಾ ಒಂದೇ 
ಕಡೆ ಕೇಂದ್ರಿಕ್ಕತವಾದ ನಂತರ ಜನಗಳ್ಕಾರೂ ಸರಿಯಾಗಿ ಉದ್ಯಮಗಳನ್ನೇ ಮಾಡದೆ ವಿಪರೀತ 
ಕಷ್ಟನಷ್ಟಗಳುಂಟಾಗಿ ಅಲ್ಲಿನ ಉತ್ಪನ್ನವೇ ಕಮ್ಮಿಯಾಗಿ ಹೋಗಿದೆ. ಇಲ್ಲಿಯಾದರೋ ತಾವು ಈಗ 
ಅದೇ ರೀತಿ ಹಿಂದಿದಿಂದಲೂ ಇದ್ದಂಥ ರೈತವಾರಿ ಪದ್ದತಿಯನ್ನು ತಪ್ಪಿಸುವ ಅಥವಾ ಅದಕ್ಕೆ 
ಅಡಚಣೆಯನ್ನುಂಟುಮಾಡಲು ಪ್ರಯತ್ನಿಸುವ ಮಾರ್ಗ ಹಿಡಿದಿದ್ದೀರೆಂದು ನಾನು ತಮಗೆ ಒತ್ತಿ 
ಹೇಳಬೇಕಾಗಿದೆ. 


ಅದು ಹೇಗೆಂಬುದನ್ನು ನಾನು ತಮಗೆ ತೋರಿಸಿಕೊಡುತ್ತೇನೆ. ತಾವು ಹೀಗೆ ಜಮೀನು 
ಸಂಬಂಧವಾಗಿ ಕ್ರಾಂತಿಕಾರಕ ಬದಲಾವಣೆಯನ್ನು ಮಾಡಿ, ಈ ಬಗ್ಗೆ ತಾವು ಒಂದು ಸುಧಾರಿತ 
ರೀತಿಯಲ್ಲಿ ಹೋಗದೆ ಕ್ರಾಂತಿಕಾರಕ ಬದಲಾವಣೆಯಿಂದ ಕ್ರಾಂತಿ ಏಳುತ್ತದೆಯೇ ವಿನಾ ಇದರಿಂದ 
ಒಂದು ಸುಧಾರಣೆಯಾದಂತೆ ಆಗುವುದಿಲ್ಲವೆಂಬುದನ್ನು ನಾನು ಪುನಃ ತಮಲ್ಲಿ ಒತ್ತಿ ಒತ್ತಿ 
ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಆದರೆ ನಾನು ಹೀಗೆ ಹೇಳಿದ ಮಾತ್ರಕ್ಕೇ ಈ ಜೋಡಿ, 
ಜಹಗೀರುಗಳನ್ನು ತೆಗೆದುಕೊಳ್ಳಲೇಬಾರದೆಂಬುದು ನನ್ನ ಅಭಿಪ್ರಾಯವಲ್ಲವೆಂಬುದು ತಮಗೇ 
ಗೊತ್ತಿದೆ. ನಾನೇನು ದೊಡ್ಡ ಜಮೀವ್ನಾರನಲ್ಲ. ಅದಕ್ಕಾಗಿ ನಾನು ಇಷ್ಟೆಲ್ಲವನ್ನೂ ವಾದ ಮಾಡುತ್ತಿಲ್ಲ. 
ಅಗತ್ಯವಾಗಿ, ಜನರೆಲ್ಲರೂ ದೇಶದ ಹಿತದೃಷ್ಟಿ ನೋಡಿ, ಅದಕ್ಕನುಗುಣವಾದ ರೀತಿಯಲ್ಲಿ ಇದನ್ನು 
ತಂದರೆ ನನ್ನ ಅಭ್ಯಂತರವೇನೂ ಇಲ್ಲ. ತಾವಾದರೂ ಜಮೀನುಗಳನ್ನು ಪುಗಸಾಟೆ ತೆಗೆದುಕೊಳ್ಳದೆ 
ಪರಿಹಾರ ದ್ರವ್ಯವನ್ನು ಕೊಟ್ಟೇ ತಾವಾದರೂ ತೆಗೆದುಕೊಳ್ಳುತ್ತೀರಿ. ಆದರೆ ದೇಶದ ಹಿತದೃಷ್ಟಿಯಿಂದ 
ಮಾಡತಕ್ಕ ಕೆಲಸಕ್ಕೆ ನಾನು ಯಾವಾಗಲೂ ಮುಂದೆ ಬರತಕ್ಕನಾಗಿದ್ದೇನೆ. ಆದರೆ ಇದೇ ರೀತಿ, 
ವಾಯು, ನೀರು, ಭೂಮಿ, ತೇಜಸ್ಸು, ಹೀಗೆ ಪರಮಾತ್ಸಮ ಏನೇನು ಅನುಕೂಲಗಳನ್ನು, ಆಸ್ತಿ 
ಪಾಸ್ತಿಗಳನ್ನು ಕೊಟ್ಟಿದ್ದಾನೋ ಅವುಗಳೆಲ್ಲವನ್ನೂ, ಯಾರು ಯಾರಿಗೆ ಎಷ್ಟೆಷ್ಟಿದೆಯೋ ಅದೆಲ್ಲವನ್ನೂ 
ಅಂದರೆ ತಮ್ಮಸರ್ವಸ್ವವನ್ನೂ ದೇಶದ ಹಿತದ್ಭಷ್ಟಿಗಾಗಿ ಕೊಡಲು ಮುಂದೆ ಬರತಕ್ಕವರಾಗಿದ್ದರೆ 
ಅದೇ ರೀತಿ ಈ ಜಮೀನ್ಹಾರರೂ ಕೂಡ ತಮ್ಮ ಸರ್ವಭೂಮಿಯನ್ನೂ ದೇಶದ 
ಹಿತಕ್ಕಾಗಿ ಏಕೆ ಬಿಟ್ಟುಕೊಡಬಾರದು ? ಹೀಗೆ ಯಾರಾದರೂ ಮುಂದೆ ಬಂದು ಬಾರಿ 


ಪ್ರತಿಭಾವಂತ ಸಂಸದೀಯ ಪಟು 95 


ತೋರಿಸಿದರೆ, ಅದೇ ರೀತಿ ದೇಶದ ಹಿತದೃಷ್ಟಿಯಿಂದ ನಾನೂ ಸಹ ನನ್ನ ಸರ್ವಸ್ವವನ್ನೂ ತ್ಯಾಗ 
ಮಾಡಲು ನಾನು ನನ್ನ ಮಾನ್ಯ ಸ್ನೇಹಿತರಿಗೆ ತಿಳಿಸಬೇಕಾಗಿದೆ. ಒಟ್ಟಿನಲ್ಲಿ ನಾನು ಹೇಳುವುದು ಈ 
ಮಸೂದೆಯು ಈಗ ಸೆಲೆಕ್ಟ್‌ ಸಮಿತಿಯವರ ಮುಂದೆ ಹೋಗತಕ್ಕದ್ದಾಗಿದೆ. ಅವರು ಸಾವಕಾಶವಾಗಿ 
ಈ ಎಲ್ಲಾ ಅಂಶಗಳನ್ನೂ ತಮ್ಮ ಗಮನದಲ್ಲಿಟ್ಟುಕೊಂಡು, ಏನೇನು ಕಾರ್ಯಕ್ರಮಗಳನ್ನು 
ಕೈಕೊಳ್ಳಬೇಕೋ ಮತ್ತು ಏನೇನು ಸೂಕ್ತ ಬದಲಾವಣೆಗಳನ್ನು ಮಾಡಬೇಕೋ ಅವುಗಳೆಲ್ಲವನ್ನೂ 
ಮಾಡಿ, ಕ್ರಾಂತಿಕಾರಕ ಬದಲಾವಣೆಗೆ ಬದಲಾಗಿ ಸುಧಾರಿತ ರೀತಿಗೆ ಅನುಗುಣವಾಗುವಂತೆ 
ಸೂಕ್ತ ಬದಲಾವಣೆಗಳನ್ನು ಮಾಡಬೇಕೆಂದು ಸೂಚಿಸಿ ನಾನು ಈ ತಿದ್ದುಪಡಿ ಸೂಚನೆಗೆ ನನ್ನ 
ಬೆಂಬಲವನ್ನೇ ಕೊಡುತ್ತೇನೆ. 


96 ಹೆಚ್‌.ಎಂ. ಚನ್ನಬಸಪ್ಪ 


ಆಯವ್ಯಯದ ಮೇಲಿನ ಸಾಮಾನ್ಮ ಚರ್ಚೆ * 


ಅಧ್ಯಕ್ಷರೇ, ನಮ್ಮಮುಂದಿರತಕ್ಕಂಥ 1951-52ರ ಆಯವ್ಯಯದ ಪಟ್ಟಿಯಲ್ಲಿ 37 ಲಕ್ಷ 54 
ಸಾವಿರ ರೂಪಾಯಿಗಳು ಖೋತಾ ಬಿದ್ದದೆ ಎಂದು ಸೂಚಿತವಾಗಿದೆ. ಈ ಬಜೆಟ್ಟನ್ನು 
ಸರಿತೂಗಿಸುವಾಗ 18 ಲಕ್ಷ 42 ಸಾವಿರ ರೂಪಾಯಿಗಳನ್ನು ರಿಸರ್ವ್‌ ಫಂಡಿನಿಂದ ತೆಗೆದಿರುತ್ತಾರೆ. 
50 ಲಕ್ಷ ರೂಪಾಯಿಗಳು ಕೇಂದ್ರದಿಂದ ಸಾಲ ಬರತಕ್ಕೆದ್ದೆಂದು ನಿರೀಕ್ವಿಸಿದ್ದಾರೆ. ಇವೆರಡೂ ಸೇರಿ 
68 ಲಕ್ಷ 42 ಸಾವಿರ ರೂಪಾಯಿಗಳನ್ನು ಸೇರಿಸಿಕೊಂಡರೆ ಖೋತ ಬಿದ್ದಿರುವುದು ಒಂದು 
ಕೋಟಿ ಚಿಲ್ಲರೆ ಆಗುತ್ತದೆ. ಇದರ ಜೊತೆಗೆ ಹಿಂದಿನ ವರ್ಷದಂತೆ ನಾವು ಆಹಾರದ ಸಬ್ಬಿಡಿಗಾಗಿ 
ಕೊಡುತ್ತಾ ಬಂದಿದ್ದರೆ, ಆ 72 ಲಕ್ಷ ರೂಪಾಯಿಗಳನ್ನೂ ಈ ವರ್ಷ ಸೇರಿಸಿದ್ದರೆ, ಎರಡು 
ಕೋಟಿ ಹತ್ತಿರಕ್ಕೆ ಬರುತ್ತಿತ್ತು. ಕೇಂದ್ರದಿಂದ ನಿರೀಕ್ಷಿಸುವ 345 ಲಕ್ಷ ರೂಪಾಯಿಗಳ ರೆವಿನ್ಯೂ 
ಮಾತ್ರ ನಮಗೆ ಬರುತ್ತಿರುವುದು ಖಾಯಂ ಆಗಿ ಬರುವುದಿಲ್ಲ. 5 ವರ್ಷಗಳು ಮಾತ್ರ ಬಂದು 
ಕ್ರಮೇಣ ಕಡಿಮೆಯಾಗಿ ಹತ್ತು ವರ್ಷಗಳಲ್ಲಿ ನಿಲ್ಲುತ್ತದೆ. ಈ 345 ಲಕ್ಷ ರೂಪಾಯಿಗಳು ನಿಶ್ಚಿತ 
ಕಾಲದವರೆಗೆ ಬರುವುದು. ಆ ಮೇಲೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಒಟ್ಟಿನಲ್ಲಿ ಇನ್ನು ಹತ್ತು 
ವರ್ಷಗಳವರೆಗೆ ಬರುವ ಸರಾಸರಿ ಉತ್ಪತ್ತಿಯು ಇದೇ ತರಹ ಇರುತ್ತದೆಯೇ, ಹೇಗೆ ಎಂಬುದನ್ನು 
ವಿಮರ್ಶಿಸಬೇಕು. ಬಹಳ ಮಟ್ಟಿಗೆ ಅದು ಖೋತಾ ಆಗುತ್ತದೆಂಬುದು ನನ್ನ ಅಭಿಪ್ರಾಯ. ನನ್ನ 
ಅಭಿಪ್ರಾಯದಲ್ಲಿ ಸುಮಾರು ಐದು ಕೋಟಿ ರೂಪಾಯಿಗಳಷ್ಟು 10 ವರ್ಷದಲ್ಲಿ ಡಿಫಿಸಿಟ್‌ 
ಆಗುತದೆ. 


ಇನ್ನಾವ ಉತ್ಪತ್ತಿಯೂ ಬರದೇ ಇದ್ದರೆ ಎಂದು ನಾನು ತಿಳಿಸಿದ್ದು. ಬೇರೆ ಉತ್ಪತ್ತಿ 
ಬರುತ್ತದೆ ಎಂದು ಹೇಳಿದರೆ ಸಂತೋಷಪಡುತ್ತೇನೆ. 

ಅದು ಏವಾದರೂ ಆಗಲೀ, ಒಟ್ಟಿನಲ್ಲಿ ಹಣಕಾಸಿನ ಸಚಿವರು ಹಿಂದೆ ಇದ್ದುದ್ದಕ್ಕಿಂತಲೂ 
ಮುಂಬೆ ಎಚ್ಚರಿಕೆಯಿಂದ ಇರಬೇಕೆಂಬುದನ್ನು ಸೂಚಿಸುವುದಕ್ಕೋಸ್ಕರ ನಾನು ಆ ಪ್ರಶ್ನೆಯನ್ನು 
ಎತಿದ್ದೇನೆ. ಆಡಳಿತ ಖರ್ಚಿನ ಬಾಬು 20 ವರ್ಷಗಳಿಂದ ಇವತ್ತಿನವರೆಗೂ ಹೇಗೆ ಹೆಚ್ಚು 
ಹೆಚ್ಚುತ್ತಾ ಇದೆ ಎಂದರೆ ಅದನ್ನು ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ. 19.9.30 ರಲ್ಲಿ 170 ಲಕ್ಷ 
27 ಸಾವಿರ ರೂಪಾಯಿ ಇತ್ತು. 10 ವರ್ಷಕ್ಕೆ ಹಿಂದೆ ಅಂದರೆ 1939-40 ರಲ್ಲಿ 189 ಲಕ್ಷ 30 
ಸಾವಿರ ರೂಪಾಯಿ ಇತ್ತು. ಇವತ್ತು 618 ಲಕ್ಷ 75 ಸಾವಿರ ರೂಪಾಯಿ ಆಗಿದೆ ಎಂದು 
ಗೊತ್ತಾಗುತ್ತದೆ. ಇದರ ಜೊತೆಗೆ Mi06!aಗಂಂಟs ಮತ್ತು |೩ರಂಟr ಇಲಾಖೆಯದು ಎಷ್ಟಾಗುತ್ತದೆ 
ಎಂಬುದನ್ನು ಲೆಕ್ಕಾಚಾರ ಮಾಡಿದರೆ ಸುಮಾರು 6 1/2 ಕೋಟ ರೂಪಾಯಿಗಳಷ್ಟಾಗುತ್ತದೆ. 
ಇದರಲ್ಲಿ ಗಮನಾರ್ಹವಾದ ವಿಚಾರವೆಂದರೆ ಪಬ್ಲಿಕ್‌ ವರ್ಕ್ಸ್‌ ಸಿಬ್ಬಂದಿಯ ಖರ್ಚು ವೆಚ್ಚ. 
1929-30 ರಲ್ಲಿ 9 ಲಕ್ಷ 17 ಸಾವಿರ ರೂಪಾಯಿ ಇತ್ತು. ಹೋದ ವರ್ಷ 32 ಲಕ್ಷ 4 ಸಾವಿರ 
ರೂಪಾಯಿ ಇತ್ತು. ಈ ವರ್ಷ 40 ಲಕ್ಷ 52 ಸಾವಿರ ರೂಪಾಯಿ ಆಗಿದೆ. ಹೋದ ವರ್ಷಕ್ಕೂ 


* ವಿಧಾನ ಸಬಿಯ ಬಡವಳಿಕೆ ದಿನಾಂಕ 25ನೇ ಮಾರ್ಚ್‌, 1951 


ಪ್ರತಿಭಾವಂತ ಸಂಸದೀಯ ಹಷಟು 97 


ಈ ವರ್ಷಕ್ಕೂ 8 ಲಕ್ಷ ರೂಪಾಯಿ ಹೆಚ್ಚಾಗಿದೆ. ಒಟ್ಟಿನಲ್ಲಿ 952 ಲಕ್ಷ 72 ಸಾವಿರ ರೂಪಾಯಿ. 
ಸಾಮಾನ್ಯ ಆದಾಯದಲ್ಲಿ ಸುಮಾರು 6 1/2 ಯಿಂದ 7 ಕೋಟಿ ರೂಪಾಯಿಗಳಷ್ಟು ಕೇವಲ 
ಸಿಬ್ಬಂದಿಗೆ ಖರ್ಚು ಮಾಡಿದರೆ ದೇಶ ಮುಂದುವರಿಯುವುದು ಸಾಧ್ಯವೇ ಎಂಬುದನ್ನು ಸ್ವಲ್ಪ 
ಯೋಚನೆ ಮಾಡಿ ನೋಡಿ. ಆರ್ಥಿಕ ಸಚಿವರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. 
"Every possible effort is being made for retrenchment" aoದು ಹೇಳಿದ್ದಾರೆ. 
ಆದರೆ ಆ ರಿಟ್ರಿಂಚ್‌ಮೆಂಟ್‌ ಆಫೀಸರು ಕೊಟ್ಟಿರತಕ್ಕ ವರದಿಯ ಮೇಲೆ ಇವತ್ತಿನವರೆಗೂ 
ಗಮನಾರ್ಹವಾದ ಕಾರ್ಯಕ್ರಮ ತೆಗೆದಕೊಂಡಿರುವುದು ನನ್ನ ಕಣ್ಣಿಗಂತೂ ಬಿದ್ದಿಲ್ಲ. ಇದನ್ನು 
ಮಾನ್ಯ ಆರ್ಥಿಕ ಸಚಿವರು ಸ್ವಲ್ಪ ಯೋಚನೆ ಮಾಡಬೇಕು. ದೇಶದ ಭವಿಷ್ಯವನ್ನು 
ದೃಷ್ಟಿಯಲ್ಲಿಟ್ಟುಕೊಂಡು ಸಿಬ್ಬಂದಿ ಮೇಲಿನ ಖರ್ಚನ್ನು ಬಹಳ ಮಟ್ಟಿಗೆ ಖೋತಾ ಮಾಡತಕ್ಕ 
ಅವಶ್ಯಕತೆಯನ್ನು ಮನಗಾಣಬೇಕೆಂದು ಸೂಚಿಸುತ್ತೇನೆ. ಈ ಬಜೆಟ್‌ ವಿಮರ್ಶೆ ಮಾಡುವಾಗ 
ಇದರಿಂದ ಸಾಮಾನ್ಯ ಜನರಿಗೆ ಎಷ್ಟುಮಟ್ಟಿಗೆ ಪ್ರಯೋಜನವಾಗುತ್ತದೆ ಎಂಬುದನ್ನು 
ದೃಷ್ಟಿಯಲ್ಲಿಟ್ಟುಕೊಂಡು ವಿಮರ್ಶಿಸಬೇಕು. ಹೆಚ್ಚು ಅಂಕಿ ಅಂಶಗಳನ್ನು ಹೇಳಿ ತಮಗೆ ಬೇಸರ 
ಮಾಡಲು ನನಗೆ ಇಷ್ಟವಿಲ್ಲ. ನಮ್ಮ ಮುಂದಿರುವುದು ಪ್ರಜಾಪ್ರಭುತ್ವದ ನಾಲ್ಕನೆಯ ಬಜೆಟ್ಟು 
ಎಂದ ಮೇಲೆ ಮೂರು ವರ್ಷಗಳ ಆಡಳಿತದಿಂದ ಏನು ಪ್ರಯೋಜನವಾಗಿದೆ; ನಿಮ್ಮನೀತಿಗಳಿಂದ 
ಉಪಯೋಗವಾಗಿದೆಯೇ, ಇದರ ವಿಷಯದಲ್ಲಿ ಪ್ರಜಾಭಿಪ್ರಾಯ ಹೇಗೆ ರೂಪುಗೊಂಡಿದೆ 
ಎಂಬಿವೇ ಅಂಶಗಳನ್ನು ನೋಡಿಕೊಂಡು ಅದಕ್ಕನುಗುಣವಾಗಿ ಮುಂದಿನ ಬಜೆಟ್‌ ತಯಾರು 
ಮಾಡಬೇಕಾದ್ದು ಅಗತ್ಯ. ಇದುವರೆಗೆ ಎಂದರೆ ಈ ಮೂರು ನಾಲ್ಕು ವರ್ಷಗಳಲ್ಲಿ ನಮ್ಮ ಕೆಲಸ 
ಕಾರ್ಯಗಳ ಪರಿಣಾಮ ಅಷ್ಟು ಚೆನ್ದಾಗಿಲ್ಲ ಎಂಬುದನ್ನು ಗಮನಿಸಬೇಕು. ಒಂದು ಸಂತೋಷದ 
ವಿಷಯವೇನೆಂದರೆ ಕೇವಲ ಕಷ್ಟ ಪರಿಸಿತಿಯಲ್ಲಿದ್ದರೂ ಆರ್ಥಿಕ ಸಚಿವರು ಹೇಗೋ ಮಾಡಿ, 
ಹಣವನ್ನು ಒದಗಿಸಿ ರಾಷ್ಟ್ರ ನಿರ್ಮಾಣ ಕಾರ್ಯಗಳಿಗೆಲ್ಲಾ ಅಪಾರವಾದ ಹಣವನ್ನು ಒದಗಿಸಿ 
ಬಜೆಟ್‌ ಸರಿದೂಗಿಸಿದ್ದಾರೆ, ಅದಕ್ಕೆ ನಾವು ತುಂಬ ಕೃತಜ್ಞರಾಗಿರಬೇಕು (Hear! Hear !) 
ಮುಂದಿನ ವಾಕ್ಯ ಏನು ಬರುತ್ತದೆ ಎಂಬುದನ್ನು ಸ್ವಲ್ಪ ಗಮನಿಸಿರಿ, (ಸಚೆಯಲ್ಲಿ ನಗು) ಒದಗಿಸಿರುವ 
ಈ ಅಪಾರವಾದ ಹಣವನ್ನು ಸಮರ್ಪಕವಾಗಿ ಎಷ್ಟು ಖರ್ಚಾಗುತ್ತದೆ ಎಂಬುದನ್ನು 
ವಿಮರ್ಶೆಮಾಡಬೇಕು. ಬಜೆಟ್‌ನಲ್ಲಿ ಸ್ವಲ್ಪ ಹಣ ಖೋತಾ ಮಾಡಿ ಹೆಚ್ಚು ಅನುಕೂಲ 
ಪಡೆಯುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಒಪ್ಪಿಕೊಳ್ಳಬೇಕು. ತೆರಿಗೆಯನ್ನೂ ಹಾಕಬೇಕು, 
ಸೌಕರ್ಯಗಳನ್ನೂ ಒದಗಿಸಿಕೊಳ್ಳಬೇಕು; ಸೌಲಭ್ಯಗಳು ಮಾತ್ರ ಬೇಕು, ತೆರಿಗೆ ಬೇಡ ಎಂದರೆ 
ಅದು ತಪ್ಪು ಅಭಿಪ್ರಾಯ. ಹಣವನ್ನು ಎಷ್ಟು ಬೇಕಾದರೂ ಖರ್ಚು ಮಾಡಲಿ; ಎಷ್ಟು ಸಾಲ 
ಬೇಕಾದರೂ ತೆಗೆಯಲಿ, ಅದಕ್ಕೆ ನಾನು ಬೇಡವೆನ್ನುವುದಿಲ್ಲ. ಆದರೆ ಒದಗಿಸಿದ ಹಣವನ್ನು 
ಜನರಿಗೆ ಸರಿಯಾದ ಪ್ರತಿಫಲ ಒದಗಿಸುವ ರೀತಿಯಲ್ಲಿ ಖರ್ಚು ಮಾಡಬೇಕು. ಇದು ಬಹಳ 
ಮುಖ್ಯವಾದ ವಿಷಯ, ಆ ದೃಷ್ಟಿಯಿಂದ ನಾವು ಈ ಬಜೆಟ್ಟನ್ನು ವಿಮರ್ಶೆ ಮಾಡಬೇಕು. 


98 ಹೆಚ್‌.ವಿಂ. ಚನ್ನಬಸಪ್ಪ 


ಮೊದಲು ಪೊಲೀಸ್‌ ಬಾಬು ತೆಗೆದುಕೊಳ್ಳೋಣ. ಇದಕ್ಕಾಗಿ 91 ಲಕ್ಷ ರೂಪಾಯಿ 
ಖರ್ಚು ಮಾಡುತ್ತಾ ಇದ್ದೇವೆ. ಇಷ್ಟು ಹಣ ಖರ್ಚು ಮಾಡುತ್ತಾ ಇರುವುದು ಏಕೆ ! ದೇಶದಲ್ಲಿ 
ಇರತಕ್ಕ ಜನಗಳಿಗೆ ಶಾಂತಿ, ನೆಮ್ಮದಿಯನ್ನು, ಆಸ್ತಿ ಪಾಸ್ತಿಗಳಿಗೆ ರಕ್ಷಣೆ ಕೊಡಲಿಕ್ಕೆ ಇಷ್ಟು ಹಣ 
ಖರ್ಚು ಮಾಡುತ್ತಾ ಇದ್ದಾಗ್ಯೂ ಮೊದವಿದ್ದಷ್ಟು ಕ್ಷೇಮ, ರಕ್ಷಣೆ ಇವತ್ತು ಇದೆಯೇ ಎಂದು 
ಒಳಾಡಳಿತ ಸಚಿವರನ್ನು ಪ್ರಶ್ನೆ ಮಾಡುತ್ತೇನೆ. ಹಣ ಯಥೇಚ್ಛವಾಗಿ ಖರ್ಚು ಮಾಡುತ್ತಾ ಇದ್ದೇವೆ, 
91 ಲಕ್ಷ ರೂಪಾಯಿಗಳಷ್ಟು ಒದಗಿಸಿದ್ದೇವೆ. ಇನ್ನೂ ಅವಶ್ಯಕತೆ ಇದ್ದರೆ ಕೊಡೋಣ. ಆದರೆ 
ಅದಕ್ಕೆ ತಕ್ಕಂತೆ ಜನಗಳಿಗೆ ಶಾಂತಿ ಸಮಾಧಾನ ಮತ್ತು ಸಂರಕ್ಷಣೆ ಇರಬೇಕು. ಕೆಲವು ಕಾಲದಿಂದೀಚಿಗೆ 
ನಡೆದಿರುವ ಘಟನೆಗಳನ್ನು ನೋಡಿದರೆ ನಮಗಂತೂ ಗ್ರಾಮಾಂತರಗಳಲ್ಲಿ ವಾಸ ಮಾಡುವುದು 
ಬಹಳ ಕಷ್ಟವೆಂದೆನಿಸುತ್ತದೆ. ಇದಕ್ಕೆ ಕಾರಣವೇನು ! ಡಕಾಯಿತರು ಕಾರು, ಜೀಪಗಳಲ್ಲಿ ಮದ್ದು 
ಗುಂಡು ತೆಗೆದುಕೊಂಡು ಹೊರಟಿದ್ದಾರೆ. ತಮ್ಮ 2-3 ವರ್ಷಗಳ ಆಡಳಿತದಲ್ಲಿ ಎಲ್ಲರನ್ನೂ 
ತೃಪ್ತಿಪಡಿಸುವುದಕ್ಕೆ ಹೋಗಿ ಯಾರನ್ನೂ ತೃಪ್ತಿಪಡಿಸದೆ ಈ ಪರಿಸ್ತಿತಿ ಒದಗಿದೆ. ಇದು ಒಂದು 
ಮುಖ್ಯವಾದ ಕಾರಣ ಏಕ್‌ದಂ ಒಂದೇ ಕಾಲದಲ್ಲಿ ಈ ತರಹ ದೌರ್ಜನ್ಯ ಕೃತ್ಯ ನಡೆಸುವ 
ಮನೋಭಾವ ಬೆಳೆಯುವುದು ಸಾಧ್ಯವಿಲ್ಲ. ಏನು ಮಾಡಿದರೂ ನಿಭಾಯಿಸಿಕೊಳ್ಳಬಹುದು 
ಎಂಬ ನಂಬಿಕೆ ಜನಗಳಲ್ಲಿ, ದುಷ್ಟವ್ಯಕ್ತಿಗಳಲ್ಲಿ ಹೆಚ್ಚಿದೆ. ಇಂದು ನಾವ ಈ ಪರಿಸ್ಪಿಶಿಯಲ್ಲಿದ್ದೇವೆ. 

ಮೈಸೂರು ಜಿಲ್ಲೆಯಲ್ಲಿ ಕಿಲವು ದಿನಗಳ ಹಿಂದೆ ಮೂರು ಖೂನಿಗಳಾಗಿವೆ. ಇನ್ನೊಬ್ಬನನ್ನು 
ಖೂನಿ ಮಾಡಿದರೆ ನನ್ನನ್ನು ಗಲ್ಲಿಗೆ ಹಾಕುತ್ತಾರೆ ಎಂಬ ಭಯ ಜನರಲ್ಲಿ ಇದ್ದಿದ್ದರೆ ಪರಿಸ್ಥಿತಿ 
ಬೇರೆಯಾಗುತ್ತಿತ್ತು. ನಾನು ಮೈಸೂರು-ಬೆಂಗಳೂರು ಮಾರ್ಗದಲ್ಲಿ ಬರುವಾಗ 25 ಜನ 
ಕುಳಿತುಕೊಳ್ಳುವ ಬಸ್ಸು ಒಂದರಲ್ಲಿ 75 ಜನರನ್ನು ತುಂಬಿಕೊಂಡು ಹೋಗುತ್ತಿದ್ದರು; 
ಪೊಲೀಸಿನವರನ್ನು ಕಂಡರೆ ಜನರಲ್ಲಿ ಭಯವಿದ್ದಿದ್ದರೆ ಆ ರೀತಿ ಮಾಡುತ್ತಿದ್ದರೆ ! 

ಅಷ್ಟೇಕೆ, ಯಾವ ಪೊಲೀಸ್‌ ಸ್ಟೇಷನ್‌ನಲ್ಲಿ ಹೋಗಿ ನೋಡಿ, ಡ್ರೈವರು ಕಂಡಕ್ಷರುಗಳಿಗೆ 
ಹೆದರಿಕೆಯುಲ್ಲ. ಲಾರಿ ಮತ್ತು ಬಸ್ಸುಗಳಲ್ಲಿ ೧೪೮1-೦೩ರ ಮಾಡಿಕೊಂಡು ಹೋಗುತ್ತಾರೆ; ದಾರಿಯಲ್ಲಿ 
ಸಿಗುವ ಪೊಲೀಸಿನವರ ಕೈಗೆ ಏನಾದರೂ ಹಾಕಿ ಡ್ವೈವರುಗಳು ಹೊರಟು ಹೋಗುತ್ತಾರೆ. ನಾನೇನೂ 
ಕೇವಲ ಆಪಾದನೆ ಮಾಡಬೇಕೆಂದು ಹೇಳುತಿಲ್ಲ. ತಾವೇನೋ ಎಲ್ಲರನ್ನೂ ತೃಪ್ತಿಪಡಿಸಬೇಕು 
ಅಂತ ಕೆಲಸ ಮಾಡುತ್ತಿದ್ದೀರಿ. ಅದಕ್ಕಾಗಿ ತಾವು ಪಡುವ ಕಷ್ಟವನ್ನು ನಾನೇ ನೋಡುತ್ತಿದ್ದೇನೆ. ಆಟ 
ಕಷ್ಟ ಖಂಡಿತ ನಮಗೆ ಬೇಡ ! ಬೆಳಿಗ್ಗೆಯಿಂದ ಸಂಜೆಯವರೆಗೂ ಅವಿಚ್ಛನ್ನವಾಗಿ ದುಡಿಯುತ್ತೀರಿ. 
ಆದರೆ ಫಲ ಏನು ! ಅದರ ಘಲ ಜನರಿಗೆ ದೊರಕುತ್ತಿಲ್ಲ. ತಾವಿದನ್ನು ಮನಗಾಣಬೇಕು. ಎಲ್ಲಿ 
ತಪ್ರಿದೆಯೆಂಬುದನ್ನು ಹುಡುಕಬೇಕು. 


ಇನ್ನು ವಿದ್ಯಾಭ್ಯಾಸ. 308 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದೀರಿ. ಹೋದಸಾರಿ 280 ಲಕ್ಷ 
ರೂಪಾಯಿಗಳನ್ನು ಮಾತ್ರ ಕೊಟ್ಟಿದ್ದಿರಿ. ಬಹಳ ಸಂತೋಷ ! ಕಷ್ಟದಲ್ಲಿದ್ದರೂ ಇಷ್ಟು ಕೊಟ್ಟಿರುವುದಕ್ಕೆ 
ನಾನು ತಮ್ಮನ್ನು ಅಭಿನಂದಿಸುತ್ತೇನೆ. ಆದರೆ ಈ ಹಣದಿಂದ ದೇಶಕ್ಕೆ ಏನು ಫಲವಾಗುತ್ತದೆಂಬುದನ್ನು 


ಪ್ರತಿಭಾವಂತ ಸಂಸದೀಯ ಪಟು 99 


ತಾವ ನೋಡಬೇಕು. 308 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಪ್ರತಿ ವರ್ಷವೂ ಸಾವಿರಾರು 
ಜನರನ್ನು ವಿಶ್ವವಿದ್ಯಾನಿಲಯಗಳಿಂದಲೂ, 20-30 ಜನರನ್ನು ಹೈಸ್ಕೂಲುಗಳಿಂದ ವಿದ್ಯಾವಂತರನ್ನಾಗಿ 
ಮಾಡಿ ದೇಶಕ್ಕೆ ಕಳುಹಿಸಿಕೊಡುತ್ತಿದ್ದೇವೆ. ಅವರೆಲ್ಲರೂ ಮುಂದಿನ ಭವಿಷ್ಯವೇನೆಂಬುದನ್ನು ತಿಳಿಯದೆ 
ಓದಿ ಬರುತಿದ್ದಾರೆ. 308 ಲಕ್ಷರೂಪಾಯಿಗಳನ್ನು ಖರ್ಚು ಮಾಡುತ್ತಿದ್ದರೂ ಹೆಚ್ಚಿನ ಪ್ರಯೋಜನ 
ಸಾಧಿಸಿ ಭುಜ ತಟ್ಟಿಕೊಳ್ಳುವ ಸ್ಥಿತಿಯಲ್ಲಿಲ್ಲ. ವಿದ್ಯಾರ್ಥಿಗಳಿಗೆ ದೇಹವನ್ನು ದಂಡಿಸಿ ದೇಶದ 
ಉತ್ಪಾದನೆಗೆ ನೆರವಾಗಬೇಕೆಂಬ ಭಾವನೆಯನ್ನು ಬೆಳೆಯಿಸುತ್ತಿಲ್ಲ. ಅವರಲ್ಲಿ ಏನಾದರೊಂದು 
ಸುಲಭೋಪಾಯದ ದಾರಿ ಮಾಡಿಕೊಂಡು ಪಟ್ಟಣದಲ್ಲಿ ಜೀವನ ಮಾಡಬೇಕೆಂಬ ಮನೋಭಾವನೆ 
ಬೆಳೆಯಿಸಿ ಅವರನ್ನು ಹೊರಗೆ ಬಿಡುತ್ತಿದ್ದೀರಿ, ಜೀವನೋಪಾಯಕ್ಕೆ ಸುಲಭ ಮಾರ್ಗ ಸಿಕ್ಕದೆ 
ಹೋದರೆ ಕೊನೆಗೆ “ಉಳುವವನದೇ ಭೂಮಿ ಕಟ್ಟಿದವನದೇ ಮನೆ” ಎಂದು ಕೂಗ ತೊಡಗುತಾನೆ. 
ಅವರೇ ಕಮ್ಯೂನಿಸ್ಟ್‌ ಆಗುತ್ತಾರೆ. ಆದ್ದರಿಂದ, ನಮ್ಮ ವಿದ್ಯಾನೀತಿ ಅತಿ ಜರೂರಾಗಿ 
ಬದಲಾವಣೆಯಾಗಬೇಕು. 


ಅದನ್ನು ಹೇಗೆ ಮಾಡಬೇಕೆಂಬುದನ್ನು ಹೇಳಬೇಕೆಂದರೆ ಘಂಟಿಗಟ್ಟೆ ಬೇಕಾಗುತ್ತದೆ. 
ವಿದ್ಯಾರ್ಥಿಗಳನ್ನು ದೇಶದ ಉತ್ಪಾದನೆಗೆ ನೆರವು ಮಾಡಿಕೊಳ್ಳುವುದಕ್ಕೆ ಯಾವ ರೀತಿ ವಿದ್ಯಾ 
ನೀತಿಯನ್ನು ಬದಲು ಮಾಡಬೇಕೆಂಬುದನ್ನು ಶೀಘ್ರವಾಗಿ ಪರಿಶೀಲನೆ ಮಾಡಿ ಕಾರ್ಯಕ್ರಮ 
ಕೈಕೊಳ್ಳಬೇಕು. 

ಎರಡನೆಯದಾಗಿ ಹುಡುಗರ ಮೇಲೆ ಶಿಸ್ತು ಇರಬೇಕಾದ್ದು. ಸ್ಕೂಲು ಮತ್ತು ಕಾಲೇಜುಗಳಲ್ಲಿ 
ಉಪಾಧ್ಯಾಯರುಗಳು, ಲೆಕ್ಟರರುಗಳು, ಪ್ರಿನ್ನಿಪಾಲರೂ ಸಹ ಹುಡುಗರನ್ನು ಕಂಡರೆ 
ಹೆದರಬೇಕಾಗಿದೆ. ಅವರನ್ನು ಮಾತನಾಡಿಸುವ ಸ್ಥಿತಿಯಲ್ಲಿಲ್ಲ. ಕೆಲವು ಸಂದರ್ಭಗಳಲ್ಲಿ 
ಇಂಟರ್‌ಮೀಡಿಯಟ್‌ ಕಾಲೇಜು ಯೂನಿಯನ್‌ ಪ್ರೆಸಿಡೆಂಟಾರಾಗಿರುವ ಒಬ್ಬ ವಿದ್ಯಾರ್ಥಿಯ 
ಅಧ್ಯಕ್ಷತೆಯಲ್ಲಿ ಮಂತ್ರಿಗಳು ಭಾಷಣ ಮಾಡಿದ್ದನ್ನು ನಾನು ನೋಡಿದ್ದೇನೆ! ಇದು ಹೋಗಬೇಕು. 
ವಿದ್ಯಾರ್ಥಿಗಳು ಯೂನಿಯನ್‌ ಪ್ರೆಸಿಡೆಂಟ್‌ ಆಗಿರುತ್ತಾರೆ. ತಪ್ಪದಾರಿ ಹಿಡಿದಾಗ ಅವರ ಮೇಲೆ 
ಪ್ರಿನ್ನಿಪಾಲರಿಗೂ ಕ್ರಮ ತೆಗೆದುಕೊಳ್ಳುವ ಅಧಿಕಾರವಿಲ್ಲ. ಇಂಥ ಅಧಿಕಾರವನ್ನು ಅವರಿಗೆ ಕೊಡದ 
ಪಕ್ಷದಲ್ಲಿ ಹುಡುಗರನ್ನು ಹತೋಟಿಗೆ ತೆಗೆದುಕೊಂಡು ಭವಿಷ್ಯದ ಸತ್ವಜೆಗಳನ್ನಾಗಿ ಮಾಡುವುದಕ್ಕಿ 
ಬಹಳ ಕಷ್ಟವಾಗುತ್ತದೆ. 


ಇನ್ನು ವಯಸ್ಕರ ವಿದ್ಯಾಭ್ಯಾಸ. ಇದಕ್ಕೆ 5 ಲಕ್ಷ ರೂಪಾಯಿಗಳು!! ಇದರಿಂದ ಖಂಡಿತ 
ದೇಶಕ್ಕೆ ಪ್ರಯೋಜನವಾಗುತ್ತಿಲ್ಲವೆಂದು ನಾನು ಹೇಳಬಲ್ಲೆ. 


ಈ ವಿಷಯವನ್ನು ಈಗಾಗಲೇ ಅನೇಕ ಜನರು ಪ್ರಸ್ತಾಪ ಮಾಡಿದ್ದಾರೆ. ಮುದುಕರನ್ನೂ, 
ವಯಸ್ಕರನ್ನೂ ಇಷ್ಟೊಂದು ಹಣ ಖರ್ಚು ಮಾಡಿ ವಿದ್ಯಾವಂತರನ್ನಾಗಿ ಮಾಡುವ ಬದಲು 
ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಡಿ ಎಂದು ಹೇಳುತ್ತಿದ್ದಾರೆ. ಇದೊಂದೇ ಕಾರಣವಲ್ಲ. Technical 
ಆಗಿಯೂ ಒಂದು ಆಕ್ಷೇಪವಿದೆ. ಸುಮಾರು 5 ಲಕ್ಷ ರೂಪಾಯಿಗಳಷ್ಟು ಹಣವನ್ನು ತೆಗೆದುಕೊಂಡು 


100 ಹೆಚ್‌.ಎಂ. ಚನ್ನಬಸಪ್ಪ 


ಹೋಗಿ ಒಂದು ಗಂಗ-5t೩tUtಂಗ್ರ ಯಾದ ಸಂಸ್ಥೆಗೆ ಕೊಡುವುದು ನೀತಿಯಲ್ಲ. ಇದರಿಂದ 
ಪ್ರಯೋಜನವಿಲ್ಲ. ಇದು ಹೋಗಬೇಕು. ಬಹಳ ಅನ್ಮಾಯವಾದದ್ದು. ಪ್ರತಿಫಲವೇನೂ ಬರುತ್ತಿಲ್ಲ. 
ಏನೋ ಅಲ್ಪಸ್ವಲ್ಪ ಪ್ರಯೋಜನಗಳಿದ್ದರೂ 5 ಲಕ್ಷ ರೂಪಾಯಿಗಳಿಗೆ ತಕ್ಕಷ್ಟಿಲ್ಲ. ಆದ್ದರಿಂದ 
ಇದನ್ನು ರದ್ದು ಮಾಡಿ, ಇದೇ ಹೆಣವನ್ನು ಪ್ರೈಮರಿ ವಿದ್ಯಾಭ್ಯಾಸಕ್ಕೆ ಉಪಯೋಗಿಸಬೇಕೆಂದು 


ಸೂಚಿಸುತೇನೆ. 


ps) 


ಇನ್ನು ಆಹಾರದ ವಿಚಾರ. ಇದರ ವಿಚಾರದಲ್ಲಿ ಘಂಟೆಗಟ್ಟಿ ಮಾತನಾಡಬಹುದು. 


[1 
ಮಾನ ಶ್ರೀ ಟ. ಮರಿಯಪನವರು - ಮಾತನಾಡಿದ್ದೀರಿ!! , 


ಶ್ರೀ ಎಚ್‌.ಎಂ. ಚೆನ್ನಬಸಹ್ನನವರು - ಹೌದು. ಅನೇಕ ಸಲ ಮಾತನಾಡಿದ್ದೇನೆ. 
ಒಂದಂಶವನ್ನು ಒತ್ತಾಯವಾಗಿ ಹೇಳಬೇಕಾಗಿದೆ. ಮಾನ್ಯ ಮಂತ್ರಿಗಳು ಆಗಾಗ್ಗೆ ನಾನು ಹೇಳಿದ್ದರಲ್ಲಿ 
ಒಂದೊಂದು ಮಾತನ್ನು ಅಲ್ಲಲ್ಲಿ ತೆಗೆದಿಟ್ಟು ಅದಕ್ಕೊಂದು ಸ್ವರೂಪ ಕೊಟ್ಟು ಸಭೆಯ ಮುಂದೆ 
ಇಡುತ್ತಿದ್ದಾರೆ. ಆದ್ದರಿಂದ ನಾನು ಸ್ಪಷ್ಟವಾಗಿ ಕೆಲವು ಅಂಶಗಳನ್ನು ಹೇಳಬೇಕು. ಈಗೇನು ನೀವು 
grow more 00d ಎಂದು ಮಾಡುತ್ತಿದ್ದೀರೋ ಅದರಿಂದ ಏನೂ ಪ್ರಯೋಜನವಾಗುತ್ತಿಲ್ಲವೆಂದು 
ನಿಮ್ಮ ಅಂಕಿ ಅಂಶಗಳಿಂದಲೇ ತೋರಿಸುತ್ತೇನೆ. 


ಇದಕ್ಕಾಗಿ 8 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀರಿ. ಬಾಕಿ ಇತರೇ ಖರ್ಚು, 
ಸಿಬ್ಬಂದಿ ಸೇರಿಸಿದರೆ ಒಟ್ಟು 11 1/2 ಕೋಟಿ ಆಗುತ್ತದೆ. ಇಷ್ಟೆಲ್ಲಾ ಮಾಡಿಯೂ ಸಂಸ್ಥಾನದಲ್ಲಿ 
ಸುಮಾರು 14 ಲಕ್ಷ ಟನ್‌ಗಳ ಆಹಾರದ ಕೊರತೆಯಿದೆಯೆಂದು ಹೇಳಿರುವುದನ್ನು ನೋಡಿದರೆ 
ನೀವು ಮಾಡಿರುವ ಪ್ರಯತ್ನಗಳಿಂದ ಏನೂ ಪ್ರಯೋಜನವಾಗಿಲ್ಲವೆಂದು ಅರ್ಥವಾಗುತ್ತದೆ. 
ರಿಜರ್ವ್‌ ಬ್ಯಾಂಕಿನವರೇ ಇದನ್ನು ಹೇಳಿದ್ದಾರೆ. ಎಲ್ಲರ ಅಭಿಪ್ರಾಯವೂ ಇದೇ ಆಗಿದೆ. You 
are free to go anywhere in the country and see. | am not totally condemning 
it. Your approach is not correct. That is may view. 

ಒಂದು ಕಡೆ ಕಂಟ್ರೋಲ್‌ ತೆಗೆಯಿರಿ ಏಂದು ಹೇಳುವುದು. ಇನ್ನೊಂದು ಕಡೆ grow 
mಂre ೦೦ರ ಯೋಜನೆಯಿಂದ ಪ್ರಯೋಜನವಿಲ್ಲವೆಂದು ಹೇಳುವುದು. ಇದರ ಅರ್ಥ ಇಷ್ಟೆ. 
ಹೆಚ್ಚು ಬೆಳೆ ಆಗಿದೆ, ನಿಮ್ಮ ಲೆಕ್ಕ ತಪ್ಪು. ಈಗ ದೇಶದಲ್ಲಿ ಯಾರೂ ಆಹಾರವಿಲ್ಲದೆ ಸತ್ತಿಲ್ಲ. 
ನಿಜವಾಗಿಯೂ ಆಹಾರದ ಅಭಾವವಿದ್ದರೆ ಜನರು ಸಾಯುತ್ತಿದ್ದರು. ಹೋದ ವರ್ಷ ನೀವು 
ಕೊಟ್ಟಿರುವ ಅಂಕಿ ಅಂಶಗಳನ್ನು ನೋಡುವುದಾದರೆ, ನಿಮಗೆ 1,86,000 ಟನ್‌ ದವಸ ಹೊರಗಿನಿಂದ 
ಬರಬೇಕಾಗಿತ್ತು. 96,000 ಮಾತ್ರ ಬಂತು. ಅಂದರೆ ಅರ್ಥ ಮಾತ್ರ ಬಂದಂತಾಯಿತು. ಇಷ್ಟು 
ಕಡಿಮೆ ಬಂದಿದ್ದರೂ ಜನರು ಯಾರು ಸತ್ತಿಲ್ಲ. 

ಮಾನ ಪ್ರೀ ಟ. ಮರಿಯಪಷ್ನನವರು - 1,68,000 ಟನ್‌ ಬರಬೇಕಾಗಿತ್ತು. 96,000 
ಟನ್‌ ಮಾತ್ರ ಕೊಟ್ಟಿರುತ್ತಾರೆ ಎಂದು ನಾನು ಹೇಳಿದ್ದು. 


ನಾ ಇ ನ 
ಸ್ಥಾ ಥು 


ಪ್ರತಿಭಾವಂತ ಸಂಸದೀಯ ಪಟು 101 


ಶ್ರೀ ಎಚ್‌.ಎಂ. ಚನ್ನಬಸಷ್ಠನವರು - ಆಗಲಿ, ಅಂತೂ ನೀವು ನಿರೀಕ್ಷಣೆ ಮಾಡಿದಷ್ಟು 
ಬರಲಿಲ್ಲ. ಅರ್ಧ ಮಾತ್ರ ಬಂತು. ನಿಮ್ಮಲೆಕ್ಕಚಾರದ ಪ್ರಕಾರ ಬರದೆ ಹೋದರೂ ಜನರು 
ಸಂತೃಪ್ಪರಾಗಿ ತಿಂದಿದ್ದಾರೆಂದು ನಾನು ಹೇಳಬಲ್ಲೆ. ನೀವು ಕೊಡುವ 9 ಔನ್ಸ್‌ ಮೇಲೆಯೇ 
ಯಾರೂ ಇಲ್ಲ. ಹಾಲಿ ದೇಶದಲ್ಲಿರತಕ್ಕ ಆಹಾರದಿಂದಲೇ ವಾವಿರುವುದಕ್ಕೆ ಸಾಧ್ಯವೆಂಬುದು 
ಇದರಿಂದಲೇ ವ್ಯಕ್ತವಾಗುತ್ತದೆ ಎನ್ನುವುದಕ್ಕೆ ಆಧಾರವಿಲ್ಲ. ಅನಾಹುತವಾಗುತ್ತದೆಂದು ಈಗ 
ಹೇಳುತಿರುವವರು ಯಾರು ಎಂಬುದನ್ನು ತಾವು ಸ್ವಲ್ಪ ವಿಮರ್ಶೆ ಮಾಡಿ ನೋಡಬೇಕು. 


ಧಾನ್ಯ ಸಂಗ್ರಹಣೆ ವಿಚಾರದಲ್ಲಿ ಒಂದು ಮಾತ್ರ ಖಚಿತವಾಗಿ ಹೇಳಬೇಕು. ನೀವೇನು 
ನಿಮ್ಮ ಮಾತಿನ ಚಾಕಚಿಕ್ಕತೆಯಿಂದ ಇದೆಲ್ಲಾ ಉತ್ಪೇಕ್ಷೆಯಿಂದ ಕೂಡಿದ್ದೆಂದು ಹೇಳಿದ್ದೀರಿ. 
ಸತ್ಯಾಂಶಗಳನ್ನು ಮರೆಮಾಡುವುದಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಅದರಲ್ಲೂ ಪ್ರಜಾಪ್ರಭುತ್ವದಲ್ಲಿ 
ಸತ್ಯವನ್ನು ಮರೆಮಾಚುವುದಕ್ಕೆ ಪ್ರಯತ್ನಪಡುವುದು ಮಹಾಪರಾಧ. 

ಮಾನ್ಯ ಶ್ರೀ ಟಿ. ಮರಿಯಪ್ಪನವರು - ನಾವು ಸತ್ಯವನ್ನು ಖಂಡಿತ ಮರೆಮಾಡುವುದಿಲ್ಲ. 
ತಪ್ಪಿತಸ್ಥರನ್ನು ಶಿಕ್ಷೆ ಮಾಡುವುದಕ್ಕೆ ಸದಾ ಸಿದ್ಧರಾಗಿದ್ದೇವೆ. 

ಶ್ರೀ ಎಚ್‌.ಎಂ. ಚೆನ್ನಬಸಪ್ಪನವರು - ನೀವು ಹಾಗೆ ಮಾಡಿರುವಿರೆಂದು ಹೇಳಿಲ್ಲ. 
ಆದರೆ ನಾನು ರಾತ್ರಿ ನಡೆದ ಪ್ರಸಂಗವನ್ನು ಹೇಳುತ್ತೇನೆ. ರಾತ್ರಿ ಹೊತ್ತು ಮನೆಗೆ ನುಗ್ಗಿ ಹೆಂಗಸರನ್ನು 
ಹೊರಗೆ ದಬ್ಬಿ ಧಾನ್ಯವನ್ನು ತೆಗೆದುಕೊಂಡು ಹೋಗುವ ಕಾಲದಲ್ಲಿ ಮುಖ್ಯಮಂತ್ರಿಗಳವರು 
ಮೈಸೂರಿನಲ್ಲೇ ಇದ್ದರು. ನಾನು ಹೋಗಿ ವಿಚಾರಗಳನ್ನೆಲ್ಲಾ ತಿಳಿಸಿ, ನೀವೇ ಖುದ್ದಾಗಿ ಬಂದು 
ನೋಡಿ; ಅಧಿಕಾರಿಗಳಿಂದ ವರದಿ ಬಂದ ಮೇಲೆ ನೀವು ಖುದ್ದು ನೋಡಿದ್ದಕ್ಕೂ ನಿಮಗೆ 
ಬಂದಿರುವ ವರದಿಗೂ ವ್ಯತ್ಕ್ಮಾಸ ಗೊತ್ತಾಗುತ್ತದೆ; ನಾಳೆ ನಮ್ಮ ಅಬಿಪ್ರಾಯಕ್ಕೂ ವಿರೋಧ 
ಬರಬಾರದು ಎಂದು ಸಲಹೆ ಮಾಡಿದೆ. ಮುಖ್ಯಮಂತ್ರಿಗಳಿಗೆ ನನ್ನ ಜೊತೆಯಲ್ಲಿ ಬಂದು ನೋಡುವಂತೆ 
ಆಹ್ಪ್ಹಾನವಿತ್ತೆ. ಅವರು ಬರಲಿಲ್ಲ. ನಿಮಗೆ ಬಂದಿರುವ ವರದಿಯನ್ನು ತರಿಸಿನೋಡಿ. ಆ ಹೊತ್ತಿನ 
ದಿವಸ ಅಷ್ಟು ವಿಧದಲ್ಲಿ ನಾನು ಮನವಿ ಮಾಡಿಕೊಂಡರೂ ಕೂಡ ಅವರು ಅಲ್ಲಿಗೆ ಬರಲು 
ಒಪ್ಪಲಿಲ್ಲ. ಈ ವಿಷಯವನ್ನು ನಾನು ಇನ್ನು ಹೆಚ್ಚು ಪ್ರಸ್ತಾಪ ಮಾಡುವುದಿಲ್ಲ. ಒಟ್ಟಿನಲ್ಲಿ ಸತ್ಯದ 
ಕೊಲೆಯಾಗುತ್ತಿದೆಯೆಂದು ಮಾತ್ರ ತಿಳಿಸುತ್ತೇನೆ. 

ಇನ್ನು ಕೆಲವು ಮುಖ್ಯ ಅಂಶಗಳನ್ನು ಹೇಳದೆ ವಿಧಿಯಿಲ್ಲ. ಪ್ರಜಾ ಸರ್ಕಾರ ಜಾರಿಗೆ 
ಬಂದ ಮೇಲೆ ಅವರು ಮಾಡದೇಯಿರತಕ್ಕ ಕರ್ತವ್ಯಗಳು ಕೆಲವಿವೆ. ಪಬ್ಲಿಕ್‌ ಸರ್ವಿಸ್‌ ಕಮಿಷನ್‌ 
ಮಾಡುತ್ತೇವೆಂದು ಹೇಳಿ ಒಂದು ವರ್ಷದ ಮೇಲಾಯಿತು. ಈ ಹೊತಿನವರೆಗೂ ಮಾಡಿಲ್ಲ. 
ಅದನ್ನು ಮಾಡಲು ಏನು ಮಹತ್ತರವಾದ ಪ್ರತಿಬಂಧಕವಿತ್ತು' ಬೀದಿಬೀದಿಗಳಲ್ಲಿ ಯೂ ಬಸ್‌ 
ಸ್ಟ್ಯಾಂಡುಗಳಲ್ಲಿಯೂ ಜನರು ಈ ವಿಷಯವಾಗಿ ನಾನಾ ರೀತಿಯಲ್ಲಿ ಮಾತನಾಡಿಕೊಳ್ಳುವುದಕ್ಕೆ 
ಅವಕಾಶ ಕೊಟ್ಟಿರುವುದಕ್ಕೆ ಕಾರಣವೇನು! ಹೀಗೆ ಮಾಡುವುದು ಖಂಡಿತವಾಗಿಯೂ ಶ್ರೇಯಸ್ಸನ್ನು 
ತರತಕ್ಕುದಲ್ಲ. ಕಮೀಷನ್ನನ್ನು ಸ್ಥಾಪಿಸಬೇಕೆಂದು ಕಾನೂನಿನಲ್ಲಿ ವಿಧಾಯಕ ಮಾಡಿದ ಮೇಲೆ 


102 ಹೆಚ್‌.ಎಂ. ಚೆನ್ನಬಸಪ್ಪ 


ಯಾರನ್ನಾದರೂ ನೇಮಕ ಮಾಡದೆ ಇರಲು ಕಾರಣವೇನು? ಎಷ್ಟೋ ಸಾರಿ ನಾಳೆ ಮಾಡುತ್ತೇವೆ, 
ನಾಳಿದ್ದು ಮಾಡುತ್ತೇವೆ ಎಂದು ಹೇಳಿದ್ದಾಯಿತು. ಇದು ಖಂಡಿತವಾಗಿಯೂ ಪ್ರಜಾಪ್ರಭುತ್ವಕ್ಕೆ 
ಭೂಷಣವಲ್ಲ. 


ಎರಡನೆಯದಾಗಿ, ನಾನು ಆಗಲೇ ಸೂಚನೆ ಮಾಡಿದ ಹಾಗೆ ರಾಜ್ಯಾಂಗದ 371ನೆಯ 
ಆರ್ಟಿಕಲ್‌ಗೆ ಸಂಬಂಧಪಟ್ಟದ್ದು. ಈ ಆಧ್ಬಿಕಲ್‌ ಪ್ರಕಾರ ಮೈಸೂರು ಸಂಸ್ಥಾನಕ್ಕೆ ವಿನಾಯಿತಿ 
ಬರಬೇಕು, ಅದನ್ನು ನಾನು ಕೊಡಿಸುತ್ತೇನೆಂದು ಘಂಟಾಘೋಷವಾಗಿ ರಾಜ್ಕಾಂಗ ರಚಿನಾಸಬೆಯಲ್ಲಿ 
ಮುಖ್ಯಮಂತ್ರಿಗಳು ವಾಗ್ದಾನ ಮಾಡಿ ಅದಕ್ಕೆ ನಮ್ಮ ಬೆಂಬಲ ತೆಗೆದುಕೊಂಡ ಮೇಲೆ ಅದನ್ನು 
ನೆರವೇರಿಸುವುದು ಅವರ ಕರ್ತವ್ಯವಾಗಿತ್ತು. ಅದಕ್ಕೆ ತಕ್ಕ ಪ್ರಯತ್ನ ಮಾಡಲಿಲ್ಲ. ಈಗಲೂ 
ನಾನು ಅರಿಕೆ ಮಾಡಿಕೊಳ್ಳುತ್ತೇನೆ, ಈ ಸಭೆ ಅಖ್ಟೆರಾದ ಮೇಲಾದರೂ ಪ್ರೆಸಿಡೆಂಟರಲ್ಲಿ ಹೋಗಿ 
ಅದನ್ನು ನಡೆಸಿಕೊಡಿ. ತಮ್ಮ ವಾಗ್ದಾನ ಉಳಿಸಿಕೊಡುವಂತೆ ಅಧ್ಯಕ್ಷರಲ್ಲಿ ಒತ್ತಾಯಪಡಿಸಲಿ. 

ವಾಗ್ದಾನ ಎಂದರೆ ಏನೆಂಬುದನ್ನು ಬೇಕಾದರೆ ಪ್ರೊಸೀಡಿಂಗ್ಸ್‌ ತೆಗೆದು ನೋಡಿ, 
ಗೊತ್ತಾಗುತ್ತದೆ. ಮುಖ್ಯಮಂತ್ರಿಗಳು “ನಾನು ವಿನಾಯಿತಿಕೊಡಬೇಕೆಂದು ಕೇಳಿದ್ದೇನೆ, ಅವರು 
ಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ” ಎಂದು ರಾಜ್ಯಾಂಗ ಸಭೆಗೆ ಹೇಳಿದ್ದಾರೆ. ಮೈಸೂರಿನ 
ಮೇಲೆ ಭಾರತ ಸರ್ಕಾರದ ಮೇಲ್ವಿಚಾರಣೆಯಿರುವುದರಿಂದ ಮೈಸೂರಿನ ಕೀರ್ತಿಗೆ ಧಕ್ಕೆ ಬಂದಿದೆ. 
ನೂರಾರು ವರ್ಷಗಳಿಂದ ಪ್ರಜಾಪ್ರಭುತ್ವ ತತ್ವಗಳನ್ನರಿತುಕೊಂಡು ತನ್ನದೇ ಆದ ಒಂದು ವಿಶೇಷ 
ವೈಶಿಷ್ಟ್ಯವನ್ನು ಪಡೆದಿರುವ ಮೈಸೂರು ಸಂಸ್ಥಾನವನ್ನು ಜವಾಬ್ದಾರಿ ಸರ್ಕಾರ ಮತ್ತು 
ಪ್ರಜಾಪ್ರಭುತ್ತವೆಂಬುದೇ ಗೊತ್ತಿಲ್ಲದೇಯಿರುವ ಪ್ರದೇಶದಂತೆ ಪರಿಗಣಿಸಿರುವುದರಿಂದ ನಮ್ಮ 
ಘನತೆ ಗೌರವಗಳಿಗೆ ಕುಂದುಕ ಬರುವಂತೆ ಮಾಡಿದ್ದಾರೆಂದು ಹೇಳಿದರೆ ಯಾರೂ ಇದು ತಪ್ಪು 
ಅಭಿಪ್ರಾಯವೆಂದು ತಿಳಿದುಕೊಳ್ಳಲಾರರು. 


ಕೊನೆಯದಾಗಿ, ೦eಗ!೩॥isation ವಿಚಾರದಲ್ಲಿ ಮಾನ್ಯ ಮಂತ್ರಿಗಳಲ್ಲಿ ನಾನು ಅರಿಕೆ ' 
ಮಾಡುವುದಿಷ್ಟೆ: ರಾಜ್ಯಾಂಗದ ಪ್ರಕಾರ ಯಾವ ಯಾವ ವಿಷಯಗಳಲ್ಲಿ ಕೇಂದ್ರದವರಿಗೆ 
ಹಕ್ಕುಬಾಧ್ಯತೆಗಳನ್ನು ಚಲಾಯಿಸಬೇಕೋ ಅಷ್ಟು ಮಾತ್ರಕ್ಕೆ ಅವಕಾಶ ಕೊಡಬೇಕು, (ನಗು!) 
ಎಂದರೆ ಭಾರತ ರಾಜ್ಯಾಂಗದ ಪ್ರಕಾರ ಯಾವ ಯಾವ ಅಧಿಕಾರಗಳನ್ನು ಅವರು 
ಚಲಾಯಿಸಬಹುದೋ ಅಷ್ಟಕ್ಕೆ ಮಾತ್ರ ಅವಕಾಶ ಕೊಟ್ಟು ಮಿಕ್ಕ ಎಲ್ಲ ವಿಚಾರಗಳಲ್ಲಿ ಅವರನ್ನು 
ಕೇಳುವುದನ್ನು ದಯೆಯಿಟ್ಟು ಕಡಿಮೆ ಮಾಡಿ. ಪ್ರತಿಯೊಂದು ವಿಷಯದಲ್ಲಿಯೂ ಕೇಂದ್ರ ಸರ್ಕಾರ 
ಎಂದು ಹೇಳುವುದರಿಂದ ಜನರಿಗೆ ಬಹಳ ಬೇಜಾರಾಗಿದೆ. ಪ್ರತಿಯೊಂದು ವಿಷಯಕ್ಕೂ ಅವರನ್ನು 
ಕೇಳಿ ಅವರಿಗೆ ಹಸಾದ ಎಂದು ಹೇಳುವುದು ಸರಿಯಲ್ಲ. ನಮ್ಮ ವೈಶಿಷ್ಟ್ಯವನ್ನು ನಾವು 
ಕಾಪಾಡಿಕೊಳ್ಳಬೇಕು. ಹಕ್ಕುಬಾಧ್ಯತೆಗಳನ್ನು ಸಾಧಿಸುವುದು ಜಾಣ್ಮೆ ಇದ್ದುದನ್ನೂ ಬಿಟ್ಟು ಕೊಡುವುದು 
ಯಾವ ಜಾಣ್ಣೆ ಇಷ್ಟು ಹೇಳಿ ಮುಗಿಸುತ್ತೇನೆ. 


ಪ್ರತಿಭಾವಂತ ಸೆಂಸದೀಯ ಪಟು 103 


ಅರಣ್ಮ ಇಲಾಖೆಯ ಅನುದಾನ ಬೇಡಿಕೆ * 


ಮಾನ್ಯ ಸದಸ್ಯರು ಅರಣ್ಯದ ವಿಚಾರದಲ್ಲಿ ತಂದಿರತಕ್ಕ ಖೋತಾ ಸೂಚಿನೆಯ ಮೇಲೆ 
ನಾನು ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ನಿಂತಿದ್ದೇನೆ. ಅರಣ್ಯ ಸಂಪತ್ತನ್ನು ಹೆಚ್ಚಿಸಬೇಕು 
ಮತ್ತು ಇನ್ನೂ ಚೆನ್ನಾಗಿ ಅವಗಳನ್ನು ಕಾಪಾಡಿಕೊಂಡು ಬರಬೇಕೆಂಬ ವಿಚಾರದಲ್ಲಿ ಯಾರದೂ 
ಭಿನ್ನಾಭಿಪ್ರಾಯವಿಲ್ಲ. ಜನಗಳ ಮೇಲೆ ತೆರಿಗೆಯ ಹೊರೆಯನ್ನು ಹಾಕದೇನೇ ದೇಶದ ಉತ್ಪಶ್ರಿಯನ್ನು 
ಹೆಚ್ಚಿಸತಕ್ಕ ವಿಧಾನಗಳಲ್ಲಿ ಒಂದಾದ ಈ ಅರಣ್ಯ ವೃದ್ದಿ ಮಾಡುವುದು ಬಹಳ ಮುಖ್ಯವಾದದ್ದು p 
ಅನೇಕ ವರ್ಷಗಳ ಹಿಂದಿನಿಂದಲೂ ಇದ್ದ ಈ ಸಂಪತ್ತು ಈಗ ನಮಗೆ ಬೇಕಾದಷ್ಟು ಹಣ 
ಕೊಡುತ್ತಿದೆ. ಸುಮಾರು 11 ಲಕ್ಷ ರೂಪಾಯಿಗಳು ಇದರಿಂದ ವರಮಾನ ಬರುತ್ತದೆಂದು ಇಂದು 
ನಿರೀಕ್ಷೆ ಮಾಡಲಾಗಿದೆ. ಆದರೆ ಇತ್ತೀಚಿಗೆ ಅರಣ್ಯ ಸಂಪತ್ತನ್ನು ವೃದ್ಧಿ ಮಾಡತಕ್ಕ ಕಾರ್ಯಕ್ರಮದಲ್ಲಿ 
ನಮ್ಮ ಚಟುವಟಿಕೆಗಳು ಸಾಲದೆಂಬ ಭಾವನೆ ಅನೇಕರಲ್ಲಿ ಮೂಡುತ್ತಿದೆ ಮತ್ತು ಹೆಚ್ಚುತ್ತಲೂ 
ಇದೆ. 


ವೃದ್ದಿ ಮಾಡುವುದೆಂದರೆ ಎರಡು ವಿಧಾನದಲ್ಲಿ ಮಾಡಬಹುದು. ಇರತಕ್ಕೆ ಪದಾರ್ಥಗಳನ್ನು 
ಸದ್ದಿನಿಯೋಗ ಮಾಡುವುದು ಒಂದು. ಇನ್ನೊಂದು, ಹೊಸದಾಗಿ ಸಂಪತ್ತನ್ನು ವೃದ್ಧಿ ಮಾಡುವುದು. 
ಇರತಕ್ಕ ಅರಣ್ಯ ಸಂಪತ್ತನ್ನು ಪೋಲಾಗದಂತೆ ನೋಡಿಕೊಳ್ಳವುದೂ ಒಂದು ಮುಖ್ಯವಾದ 
ಕೆಲಸ. ಇದರ ವಿಷಯದಲ್ಲಿ ಎಷ್ಟು ಬೇಕಾದರೂ ಮಾತನಾಡಬಹುದು. ಒಟ್ಟಿನಲ್ಲಿ ಹೇಳುವುದಾದರೆ 
ಈಗ ನಾವು ನಮ್ಮಈ ಸಂಪತ್ತನ್ನು ಪೋಲಾಗದಂತೆ ನೋಡಿಕೊಳ್ಳತಕ್ಕ ನೀತಿ ಅಷ್ಟು ಸಾಲದೆಂದು 
ಹೇಳಬೇಕಾಗಿದೆ. 1948ನೆಯ ಇಸವಿಯ ಜನವರಿ ಒಂದನೇ ತಾರೀಖಿನ ದಿವಸ ಮಾನ್ಯ 
ಸಚಿವರಾದ ಶ್ರೀಮಾನ್‌ ದಾಸಪ್ಪನವರೇ ನಮ್ಮ ಅರಣ್ಯ ಸಂಪತ್ತು ಎಷ್ಟರಮಟ್ಟಿಗೆ 
ಪೋಲಾಗುತ್ತಿದೆಯೆಂಬುದನ್ನು ಕಣ್ಣಾರೆ ನೋಡಿ ಆನಂದಿಸಿದ್ದಾರೆ. 

ಬಬ್ಬ ಸದಸ್ಯರು - ಆನಂದಿಸಿದರೇ! 

ಶ್ರೀ ಎಚ್‌.ಎಂ. ಚೆನ್ನಬಸಪ್ಪನವರು - ಹೌದು, ಹೀಗೆ ಆಗುತ್ತಿರುವುದನ್ನು ಕಂಡುಹಿಡಿದೆವಲ್ಲಾ 
ಎಂಬ ಸಂತೋಷವೂ ಆಯಿತು. ಈ ರೀತಿಯಾಗಿ ಪೋಲಾಗುವುದರಿಂದ ನಮ್ಮ ಉತ್ಪತ್ತಿ 
ಕಮ್ಮಿಯಾಗುತ್ತಿರುವದಲ್ಲದೆ ನಮ್ಮಅರಣ್ಯ ಸಂಪತ್ತು ಧಾರಾಕಾರವಾಗಿ ತಪ್ಪ ದಾರಿಯಲ್ಲಿ ಹೋಗುತ್ತಿದೆ. 
ನಾನೂ ಕೂಡ ಇತ್ತೀಚೆಗೆ ಈ ಅರಣ್ಯ ಸಂಪತ್ತು ಪೋಲಾಗುವುದನ್ನು ಪತ್ತೆ ಹಚ್ಚುವುದರಲ್ಲಿ 
ಸ್ವಲ್ಪಮಟ್ಟಿಗೆ ನನ್ನ ಚಟುವಟಿಕೆ ಕಡಿಮೆ ಮಾಡಿದ್ದೇನೆ. 

ಒಬ್ಬ ಸೆದಸ್ಕರು - ಅರಣ್ಯರೋದನವೆಂತಲೋ? 

ಶ್ರೀ ಎಚ್‌.ಎಂ. ಚೆನ್ನಬಸಪ್ಪನವರು - ಹಾಗೇ ಹೇಳಬಹುದು. ಈಗಲೂ ಕೂಡ ನಾನು 
ಸರ್ಕಾರದವರಿಗೆ ಸೂಚನೆ ಕೊಡುವುದು ಇಷ್ಟೆ. ಅರಣ್ಯ ಸಂಪತ್ತು ಪೋಲಾಗುತ್ತಿಲ್ಲವೆಂದು ನೀವು 


* ವಿಧಾನ ಸಭೆಯ ನಡವಳಿಕೆ ದಿವಾಂಕ 27ನೇ ಮಾರ್ಚ್‌, 1951 
95-8 


104 ಹೆಚ್‌.ಎಂ. ಚೆನ್ನಬಸಷ್ಟ 


ನಂಬಿಕೊಂಡಿದ್ದರೆ ಆಥವಾ ಆ ಪ್ರಮಾಣದಲ್ಲಿ ಪೋಲಾಗುತಿಲ್ಲವೆಂದು ನೀವು ನಂಬಿದ್ದರೆ ಅದು 
ಖಂಡಿತ ತಪ್ಪು. ಈಗ ಯಾರೂ ಅವರನ್ನು ಹಿಡಿದುಕೊಂಡು ಬಂದು ನಿಮ್ಮ ಮುಂದೆ ತರುತ್ತಿಲ್ಲ 
ಅಷ್ಟೆ. ನಿಜವಾಗಿಯೂ ಅದನ್ನು ಕಂಡುಹಿಡಿಯುವುದು ಬಹಳ ಕಷ್ಟ. ಎಲ್ಲಾ ಅರಣ್ಯದ 
ವಿಚಾರದಲ್ಲಿಯೂ ಸಂಬಂಧಪಟ್ಟ ಅಧಿಕಾರಿಗಳು ಮಾಡತಕ್ಕ ಕೆಲಸ ಕಾರ್ಯಗಳನ್ನು ನೋಡುವುದು, 
ಅದನ್ನು ಪರಿಶೀಲನೆ ಮಾಡುವುದು ಬಹಳ ಕಷ್ಟ. ಅವೆಲ್ಲಾ ಅರಣ್ಯದ ಪಕ್ಕದಲ್ಲೇ ವಾಸಮಾಡುವ 
ಜನಗಳಿಗೆ ಗೊತ್ತಾಗುವುದೇ ವಿನಾ ಬಾಕಿಯವರಿಗೆ ಗೊತ್ತಾಗುವುದಿಲ್ಲ. ಅರಣ್ಯದೊಳಗೆ ಏನೇನು 
ನಡೆಯುತ್ತಿದೆಯೆಂದು ಪತ್ತೆ ಹಚ್ಚಬೇಕಾದರೆ ವಿಶೇಷ ಸಿಬ್ಬಂದಿಯೇ ಬೇಕು. ಆ ಸಿಬ್ಬಂದಿ ಯಾರೆಂಬುದೂ 
ಪತ್ತೆಯಾಗದಂತಿರಬೇಕು. ಹಾಗಿಲ್ಲದೆ ಇರತಕ್ಕ ಸಿಬ್ಬಂದಿಯಿಂದಲೇ ನಮ್ಮಅರಣ್ಯವನ್ನು ಭದ್ರವಾಗಿ 
ನೋಡಿಕೊಂಡು ಹೋಗುತ್ತೇವೆಂದು ಹೇಳಿದರೆ ಅದು ಅಷ್ಟು ಸಮರ್ಪಕವಾಗುವುದಿಲ್ಲ. 
ಸಾರ್ವಜನಿಕರಿಂದ ಬರತಕ್ಕ ಸೂಚನೆಗಳನ್ನು ಕಾತರತೆಯಿಂದ ಕಾದು ನೋಡಿ ಅವುಗಳನ್ನು 
ಆಗಲೇ ಪತ್ತೆಹಚ್ಚುವದಕ್ಕೆ ಕಾರ್ಯಕ್ರಮ ತೆಗೆದುಕೊಳ್ಳದೆ ಹೋದರೆ ನೀವೆಷ್ಟು ಹಣ ಬರುತ್ತದೆಯೆಂದು 
ನಿರೀಕ್ಷೆ ಮಾಡುತ್ತಿದ್ದೀರೋ ಅಷ್ಟು ಬರುವುದಿಲ್ಲ. ಹಾಗಿಲ್ಲದೆ ನಾನು ಹೇಳಿದಂತೆ ಕಾರ್ಯಕ್ರಮ 
ತೆಗೆದುಕೊಂಡರೆ ಇನ್ನೂ 40-50 ಲಕ್ತೆ ರೂಪಾಯಿಗಳು ಬರುತ್ತವೆಂದು ಹೇಳಬಲ್ಲೆ. 

ಇನ್ನು ಅರಣ್ಯ ಸಂಪತ್ತನ್ನು ಹೆಚ್ಚು ಮಾಡಿಕೊಳ್ಳುವ ವಿಷಯದಲ್ಲಿ ತಾವ ಈಗ ಕೈಕೊಂಡಿರತಕ್ಕ 
ಕಾರ್ಯಕ್ರಮ, ನೀವು ನಡೆಸುತ್ತಿರತಕ್ಕ ಕಾರ್ಯಚಟುವಟಿಕೆ ಖಂಡಿತ ಸಾಲದು. ಈಗ ನಮ್ಮ 
ಅರಣ್ಯ ಸಂಪತ್ತು ಎಷ್ಟುಮಟ್ಟಿಗೆ ಕ್ಷೀಣಿಸುತಿದೆಯೆಂಬುದನ್ನು ಹೇಳತೀರದು. ವರ್ಷ ವರ್ಷವೂ 
ಇಷ್ಟು ಮರಮುಟ್ಟುಗಳನ್ನು ನಾವು ತೆಗೆದುಕೊಳ್ಳುತಿರುವಾಗ ಅವುಗಳನ್ನು ಪುನಃ ಉತ್ಪನ್ನ ಮಾಡುವ 
ಕಾರ್ಯಕ್ರಮ ಅದಕ್ಕೆ ತಕ್ಕಷ್ಟಿಲ್ಲ. ಆದ್ದರಿಂದ ಅರಣ್ಯ ಶಾಖೆಯವರು ಈ ವಿಚಾರದಲ್ಲಿ ಇನ್ನೂ 
ತೀವ್ರವಾದ ಕಾರ್ಯಕ್ರಮ ತೆಗೆದುಕೊಳ್ಳಬೇಕು. ಬರೀ ಹಣ ಖರ್ಚು ಮಾಡುವುದಲ್ಲ. ಹಣವನ್ನು 
ಸದ್ದಿನಿಯೋಗ ಮಾಡುವಂತೆ ಮಾಡಬೇಕು. ನಾನು ಸರ್ಕಾರದವರಿಗೆ ಹೇಳುವುದಿಷ್ಟೆ. ಬರೀ 
ಅರಣ್ಯಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಮಾತ್ರ ನಂಬಿ, ಅವರು ಹೇಳುವುದೆಲ್ಲಾ ಸತ್ಕಾಂಶವೆಂದು 
ತಿಳಿಯುವುದು. 


ಶ್ರೀ ಎಂ. ಭೀಮಪ್ಪನಾಯಕರು - ಫಾರೆಸ್ಟ್‌ ಇಲಾಖೆಯವರಲ್ಲದೆ ಇನ್ಯಾವ ಸಿಬ್ಬಂದಿಯಿದೆ? 


ಶ್ರೀ ಎಚ್‌.ಎಂ. ಚೆನ್ನಬಸಷ್ಠನವರು - ಅದನ್ನು ಹೇಳಬೇಕಾಗಿಲ್ಲ. ಅರಣ್ಯ ಇಲಾಖೆಯವರು 
ಮಾಡತಕ್ಕ ಕಾರ್ಯಚಟುವಟಿಕೆಗಳು ಎಷ್ಟುಮಟ್ಟಿಗೆ ಸಮರ್ಪಕವಾಗಿ ನಡೆಯುತ್ತಿವೆಯೆಂಬುದನ್ನು 
ಯಾರಿಗೂ ಪತ್ತೆಯಿಲ್ಲದಂತೆ ತನಿಖೆ ನಡೆಸಿ ತಿಳಿದುಕೊಳ್ಳಬೇಕು. ಇಲ್ಲದಿದ್ದರೆ ನಿಮಗೆ ಆ ಜನರು 
ಬಂದು ಕಾಡಿನಲ್ಲಿ ಇಷ್ಟು ಕಡೆಯಲ್ಲಿ ಕೆಲಸ ಮಾಡಿದ್ದೇವೆಂದು ಹೇಳಬಹುದು, ಒಂದು ವೇಳೆ 
ಮಂತ್ರಿಗಳನ್ನೇ ಕಾಡಿನೊಳಗೆ 2-3 ಮೈಲಿ ಕರೆದುಕೊಂಡು ಹೋಗಿ ತೋರಿಸಿದರೂ ತೋರಿಸಬಹುದು. 
ನೀವು ನಿಜಾಂಶವನ್ನು ಪತ್ತೆ ಮಾಡುವುದು ಕಷ್ಟ. ಏಕೆಂದರೆ, ಹಿಂದೆ ಎಂದೋ ಮಾಡಿದ್ದುದನ್ನು 


ಪ್ರತಿಭಾವಂತ ಸಂಸದೀಯ ಹಟು 105 


ಆಗಲೇ ಮಾಡಿದ್ದು ಎಂದು ಹೇಳಿದರೂ ನಿಮಗೆ ಅದು ಗೊತ್ತಾಗುವುದಿಲ್ಲ. ಆದ್ದರಿಂದ ಈ 
ಪ್ರಕಾರ ಸೂಚನೆ ಕೊಟ್ಟು ಅರಣ್ಯ ಸಂಪತ್ತನ್ನು ಆದಷ್ಟು ಅಭಿವೃದ್ಧಿ ಮಾಡುವುದಕ್ಕೆ ಸೂಕ್ತ 
ಏರ್ಪಾಡುಗಳನ್ನು ಮಾಡಬೇಕೆಂದು ನಾನು ಹೇಳುತ್ತೇನೆ. 


106 ಹೆಚ್‌.ಎಂ. ಚನ್ನಬಸಪ್ಪ 


ನಿಯಂತ್ರಣ ಮತ್ತು ಪಡಿತರ ಪದ್ಧತಿಯ ರದ್ಧತಿ ನಿರ್ಣಯ * 


ಸ್ವಾಮಿ, ಆಹಾರ ನೀತಿಯ ವಿಚಾರದಲ್ಲಿ ಸರ್ಕಾರ ತನ್ನ ಅಭಿಪ್ರಾಯಗಳನ್ನು ಬದಲಾವಣೆ 
ಮಾಡಬೇಕೆಂದು ಅನೀಕ ಮೇಳೆ ಈ ಸಭೆಯಲ್ಲೂ ಹೊರಗೂ ಪ್ರಜಾಭಿಪ್ರಾಯ ರೂಪಿತವಾಗಿರುವ 
ವಿಚಾರ ತಮಗೂ ಗೊತ್ತಿದೆ. ಶ್ರೀಮಾನ್‌ ಕಡಿದಾಳ್‌ ಮಂಜಪ್ಪನವರು ತಂದಿರತಕ್ಕ ಈ 
ನಿರ್ಣಯವನ್ನು ಪುಷ್ಟೀಕರಿಸುತ್ತಾ ನಾಲ್ಕು ಮಾತುಗಳನ್ನು ಹೇಳುತ್ತೇನೆ. ಇದನ್ನು ಶ್ರೀಮಾನ್‌ 
ವೀರಣ್ಣಗೌಡರು ವಿರೋಧಿಸಿದುದು ನನಗೆ ಅರ್ಥವಾಗಲಿಲ್ಲ. ಅವರು ಹೇಳಿರುವುದನ್ನು ಅರ್ಥ 
ಮಾಡಬೇಕಾಗಿಲ್ಲ. ಕಂಟ್ರೋಲ್‌ ಆಜ್ಞೆಗಳು ಇರಬಾರದು. ದೊಡ್ಡ ದೊಡ್ಡ ಪಟ್ಟಣಗಳ ವಿಚಾರದಲ್ಲಿ 
ದವಸಗಳನ್ನು ಕೊಡಬೇಕೆಂದಿದ್ದರೆ, ಹೊರಗಿನಿಂದ ಕೊಂಡು ತಂದು ಕೊಂಡ ಬೆಲೆಗೆ ಒದಗಿಸಲು. 
ಅಷ್ಟೇ ವಿನಾ ಅವರಿಗಾಗಿ ಪ್ರೊಕ್ಕೂರ್‌ ಮಾಡಿ ತಂದುಕೊಡಿ ಎಂದು ಯಾರೂ ಹೇಳಿಲ್ಲ. 
ಹತೋಟಿಯನ್ನು ದೇಶಾದ್ಯಂತ ರದ್ದು ಮಾಡಿ, ಒಂದು ವೇಳೆ ಸ್ವಲ್ಪ ಇಟ್ಟುಕೊಳ್ಳಬೇಕೆಂಬ 
ಅಭಿಪ್ರಾಯವಿದ್ದರೆ ೦pen market ನಲ್ಲಿ ಕೊಂಡು ಅದಕ್ಕೆ ಏನು ಖರ್ಚು ಬೀಳುತ್ತದೆಯೋ 
ಅದನ್ನು ಕೊಳ್ಳುವವರ ತಲೆಯ ಮೇಲೆ ಹಾಕಿ ಅವರಿಗೆ ಪಡಿತರದ ಮೂಲಕ ಕೊಡಿ. 


ಶ್ರೀ ಎಂ. ಭೀಮಷ್ಠನಾಯ್ಯರು - ಅದರ ಅರ್ಥವನ್ನು ಸೂಚಕರು ಹೇಳಬೇಕೋ 
ಅಥವಾ ಇವರೇ ಹೇಳುತ್ತಾರೆಯೋ? 


ಶ್ರೀ ಎಚ್‌.ಎಂ. ಚೆನ್ನಬಸಪ್ಪನವರು - ಅವರ ಅರ್ಥ ಬರವಣಿಗೆಯಲ್ಲೇ ಇದೆ. ಚೆನ್ನಾಗಿ 
ಓದಿ ಪರಿಶೀಲನೆ ಮಾಡಿದರೆ ತಮಗೇ ಗೊತ್ತಾಗುತ್ತದೆ. ಇದೇ ಅವರ ಅರ್ಥ. ಅದು ಬಿಟ್ಟು 
ಪಟ್ಟಣದವರಿಗೆಲ್ಲಾ ಪಡಿತರ ಗೊತ್ತುಮಾಡಿ ಕಂಟ್ರೋಲ್‌ ದರದಲ್ಲಿ ಕೊಡಿ ಎಂದು ಹೇಳಿಲ್ಲ. 
ದೇಶದಲ್ಲಿ ಆಹಾರ ನೀತಿ ಬದಲಾವಣೆಯಾಗಲೇ ಬೇಕು. ಎಲ್ಲಿಯವರೆಗೆ ಕಂಟ್ರೋಲ್‌ ಆಜ್ಞೆಗಳನ್ನು 
ಹೀಗೆಯೇ ಇಟ್ಟುಕೊಂಡು ಹೋಗುವುದು? 1943ನೆಯ ಇಸವಿಯಲ್ಲಿ ಯುದ್ಧವಿದ್ಧ ಕಾಲದಲ್ಲಿ 
ಇದನ್ನು ತಂದು ಯುದ್ದಮುಗಿದ ಮೇಲೆ ಗೊಂದಲಕ್ಕೆ ಸಿಕ್ಕಿಹಾಕಿಕೊಂಡು ಈ ಹತೋಟಿ ಆಜ್ಞೆಗಳನ್ನು 
ಎಲ್ಲಿಯವರೆಗೆ ಇಟ್ಟುಕೊಂಡು ಹೋಗಬೇಕೆಂದು ಮಾಡಿದ್ದೀರಿ? ಒಂದು ನಿರ್ದಿಷ್ಟ ಕಾಲದಲ್ಲಿ, 
ಒಂದು ನಿಶ್ಚಿತ ಕಾಲದಲ್ಲಿ ಇದು ರದ್ದಾಗಲೇ ಬೇಕು. ಇದು ಯಾವತ್ತೂ ಎಂದು ಹೇಳದೆ ಕ್ರಮೇಣ 
ಇದನ್ನು ಯಾರೂ ವಿರೋಧ ಮಾಡುವವರಿಲ್ಲ. ಹಳ್ಳಿಯವರೆಲ್ಲಾ ಮೂಕ ಪ್ರಾಣಿಗಳು, ಎಷ್ಟು 
ಕಿರುಕುಳ ಕೊಟ್ಟರೂ ಅನುಭವಿಸಿಕೊಂಡು ಹೋಗುತ್ತಿದ್ದಾರೆಂಬ ಭಾವನೆಯಿಂದ ಈ ಕಂಟ್ರೋಲ್‌ 
ಆಜ್ಜೆಗಳಿಂದಲೇ ತಳ್ಳಿಕೊಂಡು ಹೋಗುತ್ತಿದ್ದರೆ ಕೊನೆಗೆ ಕ್ರಾಂತಿಯಾಗುತ್ತದೆ, ಕ್ರಾಂತಿಯಾಗಲಿ, 
ಆಗ ನೀವು ಬುದ್ಧಿ ಕಲಿತುಕೊಳ್ಳುತ್ತೀರಿ. ಈಗ ಅನೇಕ ವರ್ಷಗಳ ಹಿಂದೆಯೇ ನಾವ ಹೇಳಿದ್ದೆವು; 
ಆಹಾರ ಪದಾರ್ಥಗಳನ್ನು ಇದೇ ರೀತಿ ಸಬ್ಬಿಡೆಸ್‌ ಮಾಡುತ್ತಿದ್ದರೆ ದೇಶವು ಅಧೋಗತಿಗೆ 
ಹೋಗುತ್ತದೆ ಎಂದು. ಆವತ್ತು ನಿಮಗೆ ಎಚ್ಚರಿಕೆ ಬರಲಿಲ್ಲ. ಯಾವಾಗ ಕಮ್ಮಿ ಆಯಿತೋ ಆಗ 
Service at ೦೦st ಪದ್ಧತಿಯನ್ನು ಅನುಸರಿಸುವುದಕ್ಕೆ ಹೊರಟರಿ. ಅದೇ 


* ವಿಧಾನ ಸಭೆಯ ನಡವಳಿಕೆ ದಿನಾಂಕ 2ನೇ ಏಪ್ರಿಲ್‌, 1951 


ಪ್ರತಿಭಾವಂತ ಸಂಸದೀಯ ಪಟು 107 


ರೀತಿ ಕಂಟ್ರೋಲ್‌ ಆಜ್ಜೆಗಳಿಂದ ಅಗತಕ್ಕ ಅನಾಹುತ ಅತ್ಮಧಿಕವಾಗಿ ಕ್ರಾಂತಿ ರೂಪವಾಗಿ 
ಬಂದಾಗ ಮಾತ್ರವೇ ನೀವು ಎಚ್ಚರಗೊಳ್ಳುತ್ತೀರಿ ಎಂದು ನಾನಿಂದು ಭವಿಷ್ಯ ಹೇಳುತ್ತೇನೆ. 
ಕಂಟ್ರೋಲ್‌ ಆಜ್ಞೆಗಳನ್ನು ಇರಿಸಿಕೊಂಡಿರುತ್ತೇವೆ, ದೇಶದಲ್ಲಿ ಅನೇಕರು ಇದನ್ನೇ ಕೇಳುತ್ತಿದ್ದಾರೆಂದು 
ನೀವು ಭಾವಿಸುವುದಾದರೆ ಅದಕ್ಕೂ ಇಂದು ಮೋಟು ತೆಗೆದುಕೊಳ್ಳಿ; ನಿಮಗೆ ಮೋಟು ಬರುತ್ತದೆಯೇ 
ನೋಡೋಣ! ಖಂಡಿತ ನಿಮಗೆ ವೋಟು ಬರುವುದಿಲ್ಲವೆಂದು ಹೇಳುತ್ತೇನೆ. ಪ್ರಜಾಪ್ರಭುತ್ವದಲ್ಲಿ 
ಪ್ರಜಾಭಿಪ್ರಾಯವೆಂಬುದು ಆಡಳಿತವನ್ನು ಹತೋಟಿಯಲ್ಲಿಡುವ ಒಂದು ಮಹಾಶಕ್ತಿ. 
ಪ್ರಜಾಭಿಪ್ರಾಯ ಯಾವ ರೀತಿಯಿದೆಯೋ ಆ ರೀತಿ ತಾವು ಖಂಡಿತವಾಗಿ ಮಾಡಬೇಕು. 
ಆದ್ದರಿಂದ ನೀವೀಗ ಕಂಟ್ರೋಲ್‌'ಗಳನ್ನು ಇಟ್ಟುಕೊಳ್ಳಬೇಕೆಂದರೆ ಜನರಿಂದ ಮೋಟು ತೆಗೆದುಕೊಂಡು 
ಅವರ ಅಭಿಪ್ರಾಯ ತೆಗೆದುಕೊಂಡು ಅದರಂತೆ ಮಾಡಿ. 


ಎರಡನೆಯದಾಗಿ, ಇದರಲ್ಲಿ ಒಂದು ತತ್ವವಿದೆ. Discrimination between man 
anರ man ಮನುಷ್ಯ ಮನುಷ್ಯನಿಗೆ ಸರ್ಕಾರ ವ್ಯತ್ಮಾಸ ಮಾಡುವುದು ತಪ್ಪ, ಒಂದು ಕಡೆ 
ಪಟ್ಟಣಗಳಲ್ಲಿರುವ ಜನಗಳಿಗೆ ರೇಶನಿಂಗ್‌ ವ್ಯವಸ್ಥೆ ಕೊಟ್ಟು ರಕ್ಷಣೆ ಕೊಡುವುದು, ಇನ್ನೊಂದು 
ಕಡೆ oma! rationing ಎಂದು ಹೇಳಿ ಆಹಾರದ ಜವಾಬ್ದಾರಿಯನ್ನು ಅವರೇ ಹೊತ್ತುಕೊಳ್ಳಲಿ, 
ಹೇಗೋ ಮಾಡಿಕೊಳ್ಳುತಾರೆಂದು ಬಿಟ್ಟುಬಿಡುವುದು ನ್ಯಾಯವಲ್ಲ. ತಾವ ಎಲ್ಲರಿಗೂ ಪ್ರತಿಯೊಬ್ಬ 
ಮನುಷ್ಯನಿಗೂ ಒಂದೇ 1೩1M! ಕೊಡುತ್ತೇವೆಂದು ಹೇಳಿ, ನಾವು ಬೆಳೆದದ್ದನ್ನೆಲ್ಲಾ 
ಸರ್ಕಾರದವರಿಗೆ ಕೊಟ್ಟುಬಿಡುತ್ತೇವೆ. ಆಗ್ಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೇ ಸಮನಾದ 
ಅವಕಾಶವನ್ನು ಏರ್ಪಡಿಸಿಕೊಟ್ಟ ಹಾಗಾಯಿತು. ಅದು ಬಿಟ್ಟು ಯಾರೂ ಜೋರಾಗಿ 
ಮಾತನಾಡುತ್ತಾ ರೋ, ಅವರಿಗೆ ರಕ್ಷಣೆ ಕೊಡುವುದು ಇತರರನ್ನು ಪರಮಾತನೆ ಕೃಪೆಗೆ 
ಬಿಡುವುದು-ಇಂಥಾ ಅನ್ಮಾಯ ದೇಶದಲ್ಲಿ ಇರಕೂಡದು. ಈಗ ಯಾರಿಗೆ ಪ್ರೋತ್ಸಾಹ ಕೊಡುತ್ತಿದ್ದೀರಿ? 
ಸಣ್ಣಪುಟ್ಟ ರೈತರಿಂದ ಬಲಾತ್ಕಾರದಿಂದ ಕಿತ್ತುಕೊಳ್ಳುತ್ತೀರಿ. ಉಳಿದವರು, ಯಾರು ನೂರು 
ಇನ್ನೂರು ಪಲ್ಲಗಳನ್ನು ಬೆಳೆಯುತ್ತಾರೋ, ಯಾರು ಲಂಚ ಕೊಟ್ಟು ದವಸಗಳನ್ನು ಉಳಿಸಿಕೊಂಡು 
ದವಸವನ್ನು ಬ್ಲಾಕ್‌ ಮಾರ್ಕಿಟ್ಟಿನಲ್ಲಿ ಮಾರುತ್ತಿದ್ದಾರೋ ಅಂಥವರಿಗೆ ತಾವ ಪ್ರೋತ್ಲಾಪ ಕೊಡುವ 
ನೀತಿ ಇನ್ನು ಬೇಡ, ಮಾನ್ಯಮಂತ್ರಿಗಳೇ ವಿರೋಧ ಪಕ್ಷದಲ್ಲಿ ಹಿಂದೆ ಇದ್ದಾಗ (ಅವರ ಭಾಷಣದ 
ಪ್ರತಿ ಇಲ್ಲಿದ್ದಿದ್ದರೆ ಅದನ್ನೇ ಓದುತಿದ್ದೆ. ಆಗ್ಗೆ ನಾವೀಗ ಹೇಳುತ್ತಿರತಕ್ಕ ಮಾತನ್ನೇ ನನಗಿಂತಲೂ 
ತೀವ್ರವಾಗಿ ಹೇಳುತ್ತಿದ್ದದ್ದನ್ನು ನಾನು ಬಲ್ಲೆ. ಅಂಥವರು ಇಂದು ಆ ಸ್ಥಾನದಲ್ಲಿ ಕುಳಿತುಕೊಂಡು 
ಅದೇ ನೀತಿಯನ್ನು ಪರಿಪಾಲಿಸಿಕೊಂಡು ಬರುತಿರುವುದು ಬಹಳ ವಿಷಾದಕರವಾಗಿದೆ. 


ಅಧ್ಯಕ್ಷರು - ನೀವೇನಾದರೂ ಆ ಸ್ಥಾನಕ್ಕೆ ಬಂದರೆ ಆಗುತ್ತದೆಯೋ ಏನೋ!! 


ಶ್ರೀ ಎಚ್‌.ಎಂ. ಚೆನ್ನಬಸೆಷ್ಠನವರು - ಅದನ್ನು ಪರೀಕ್ಷೆ ಮಾಡಿ ನೋಡಬೇಕು! ಈ 
ನೀತಿ ಸರಿಯಾಗಿದ್ದರೆ ಒಪ್ಪಿಕೋಳ್ಳೋಣ. ನೀವು ಈಗ ಸರಿಯಾಗಿ ಕೆಲಸ ಮಾಡುತ್ತಿದ್ದೇವೆಂದು 
ಹೇಳಬಲ್ಲಿರಾ! ಈಗೇನಾದರೂ ಬ್ಲಾಕ್‌ ಮಾರ್ಕೆಟ್‌ ತಪ್ಪಿಸಿದ್ದೀರಾ? ಅದು ನಿಮಗೆ ಸಾಧ್ಯವಾಗಿಲ್ಲ. 
ಬ್ಲಾಕ್‌ ಮಾರ್ಕೆಟ್‌ ದಿನವೂ ನಡೆಯುತ್ತಿದೆಯೆಂದು ಸರ್ಕಾರದವರು ಒಪ್ಪತ್ತಾರೆ. ಬ್ಲಾಕ್‌ ಮಾರ್ಕೆಟ್‌ 


108 ಹೆಚ್‌.ಎಂ. ಚನ್ನಬಸಪ್ಪ 


ಇಲ್ಲದಿದ್ದರೆ ಜನ ಸತ್ತು ಹೋಗುತ್ತಾರೆಂದು ಸರ್ಕಾರದವರೇ ಅಭಿಪ್ರಾಯಪಟ್ಟಿದ್ದಾರೆ. ಲಂಚ 
ರುಷುವತ್ತುಗಳಿಂದ ಅನ್ಯಾಯಗಳಾಗುತ್ತಿವೆಯೆಂದು ಸರ್ಕಾರದವರೂ ಒಪ್ಪುತ್ತಾರೆ. is a question 
of fact. You cannot deny it. You please get up and say to this House that 
there is no black-market in this country, | agree; you please tell this 
House that there is no corruption, | agree. ಆ ರೀತಿಯಾಗಿ ಹೇಳುವುದಕ್ಕೆ ನಿಮಗೆ 
ದ್ರೈರ್ಯವಿಲ್ಲ! ಆದ್ದರಿಂದ ಕಂಟ್ರೋಲ್‌ ಆಜ್ಞೆಗಳು ಯಾವತ್ತಾದರೂ ನಿಶ್ಚಿತವಾದ ದಿವಸ ರದ್ದಾಗಲೇ 
ಬೇಕು. ಅದನ್ನು ಸರ್ಕಾರದವರೇ ನಿರ್ಧಾರ ಮಾಡಿ ಜನರಿಗೆ ಹೇಳಬೇಕು. ಈ ಅನೀತಿಯುತ 
ನೀತಿಯನ್ನು ಕೊನೆಗಾಣಿಸುತ್ತೇವೆಂದು ದೈರ್ಯವಾಗಿ ಹೇಳಿ. ಆವತ್ತಿನ ದಿವಸ ಈ ಕಂಟ್ರೋಲ್‌ 
ಆಜ್ಞೆಗಳನ್ನು ರದ್ದು ಮಾಡಬೇಕಾದರೆ ಆಗ ಯಾವ ಪರಿಸ್ಥಿಶಿಯುಂಟಾಗುತ್ತದೆಂಬುದನ್ನು ಆಲೋಚನೆ 
ಮಾಡಿ ಇವತ್ತಿನಿಂದಲೇ ಕಾರ್ಯಕ್ರಮ ತೆಗೆದುಕೊಳ್ಳಿ, ಆ ರೀತಿಯಾಗಿ ಈ ನಿರ್ಣಯದಲ್ಲಿ 
ಸೂಚಿಸಿದ್ದಾರೆಂದು ನಾನು ಭಾವಿಸುತ್ತೇನೆ. ಅದು ಬಿಟ್ಟು ಕೇಂದ್ರದವರು ಹೇಳಿದ್ದಾರೆ, ಪಂಡಿತ್‌ 
ನೆಹರೂರವರು ಹೇಳಿದ್ದಾರೆ ಎಂದು ಹೇಳಿ ಅದನ್ನೇ ಅನುಸರಿಸಿಕೊಂಡು ಹೋಗುವುದರಿಂದ 
ದೇಶಕ್ಕೆ ಕ್ಷಮವಾಗುವುದಿಲ್ಲ, ನಾಳೆಯ ದಿವಸ ಪಂಡಿತ ನೆಹರೂರವರೆ ಆಗಲೀ, ಪ್ರಜಾಬಿಪ್ರಾಯ 
ಬೇರೆ ರೀತಿಯಾಗಿ ಇದೆಯೆಂದು ಗೊತ್ತಾದರೆ, 


He will be the first man to say 'Letthere be no control when people 
do not like it. But to-day people round about him want control, people 
who are able to influence his opinion, want control; similarly people who 
are capable of wielding influence his opinion, want control; similarly people 
who are capable to weilding influence over you want control. (A voice: 
Nehru does not want control \1) i 


ನಾನು ಹೇಳುವುದಿಷ್ಟೆ, ಪ್ರಜಾಭಿಪ್ರಾಯ ಯಾವ ರೀತಿಯಿದೆಯೋ ಆ ರೀತಿ 
ನಡೆದುಕೊಳ್ಳಬೇಕೆಂದು ಹೇಳತಕ್ಕ ಮಹಾ ವ್ಯಕ್ತಿಗಳಲ್ಲಿ ಅವರೂ ಒಬ್ಬರು. ಆದ್ದರಿಂದ ಪ್ರಜಾಭಿಪ್ರಾಯ 
ಈ ರೀತಿಯಾಗಿದೆಯೆಂದು ತಿಳಿಸುವುದಕ್ಕೆ ಈ ಸಬೆಯವರು ಖಚಿತವಾಗಿ ತಮ್ಮಅಭಿಪ್ರಾಯವನ್ನು 
ಸಾರಿ ಅವರಿಗೆ ತಿಳಿಯಪಡಿಸುವುದು ನಮ್ಮಕರ್ತವ್ಯ. ಈ ಸಭೆಯ ಅಭಿಪ್ರಾಯ ಏನಿದೆಯೆಂದು 
ಅವರ ತಿಳಿವಳಿಕೆಗೆ ಬಂದರೆ ಆಗ್ಗೆ ಅವರೇ ಹೇಳುತ್ತಾರೆ. 


ಆದ್ದರಿಂದ ಈ ಕುಟ್ರೋಲ್‌ ಆಜ್ಞೆಗಳು ಯಾವತ್ತಾದರೂ ಒಂದು ದಿವಸ ರದ್ದು ಆಗಲೇಬೇಕು. 
ಧೈರ್ಯವಿದ್ದರೆ & intermediary stage ಕೂಡ ಬೇಡ, ಇಲ್ಲದಿದ್ದರೆ stage by stage 
ಮಾಡಬೇಕೆಂಬ ಒಂದು ನೀತಿಯನ್ನು ಅಮುಸರಿಸಬೇಕೆಂಬ ಪಕ್ಷಕ್ಕೆ ಶ್ರೀ ಮಾನ್‌ ಮಂಜಪ್ಪನವರು 
ಹೇಳಿದ ನೀತಿಯನ್ನು ಅನುಸರಿಸಿಕೊಂಡು ಬನ್ನಿ. ಒಂದು ವರ್ಷ ಅವಕಾಶಕೊಟ್ಟು ಇದಕ್ಕೊಂದು 
ತಾರೀಖನ್ನು ಗೊತ್ತುಮಾಡಿ ಆವತ್ತಿನ ದಿವಸ ಈ 3-4 ಪಟ್ಟಣಗಳಿಗೆ ಹೊರಗಡೆಯಿಂದ ೦pೀಗ 
market ನಲ್ಲಿ ಕೊಂಡು ತಂದು ಸರಬರಾಜು ಮಾಡಿ. 
ಶ್ರೀಮಾನ್‌ ವೀರಣ್ಣಗೌಡರು ಇದರ ಅರ್ಥ ಸರಿಯಾಗಿ ಹೇಳಲಿಲ್ಲವೆಂದು ಕಾಣುತ್ತದೆ. ಹಳ್ಳಿಗಾಡಿನಿಂದ 


ಪ್ರತಿಭಾವಂತ ಸಂಸದೀಯ ಪಟು 109 


ಶೇಖರಣೆ ಮಾಡಿಕೊಂಡು ಬಂದು ವಿಶೇಷ ರೀತಿಯಲ್ಲಿ ಇವರಿಗೆ ಕೊಡಿ ಎಂದು ಅವರು 
ಹೇಳಿದರು. ಈ ನಿರ್ಣಯದ ಅರ್ಥ ಅದಲ್ಲ. ಹಾಗಿದ್ದರೆ ಈಗ ಇವರು ಮಾಡುತ್ತಿರುವುದೇ 
ಆಯಿತು. 


ಸರ್ಕಾರದವರು ಈ ನೀತಿಯನ್ನು ಒಪ್ಪಿಕೊಳ್ಳತಕ್ಕ ಪಕ್ಷದಲ್ಲಿ ತಾವೇಕೆ ಇಂದೇ ಒಂದು 
ಘೋಷಣೆಯನ್ನು ಹೊರಡಿಸಬಾರದು? ಮುಂದಿನ ವರ್ಷದಿಂದ ನಾವ ಈ ಹತೋಟಿ ಆಜ್ಜೆಗಳನ್ನೆಲ್ಲಾ 
ತೆಗೆಯುತ್ತೇವೆ. ನಾವು ಇಂತಿಂಥಾ ನಿರ್ದಿಷ್ಟವಾದ ಪ್ರದೇಶದಲ್ಲಿರತಕ್ಕ ಜನರಿಗೆ ಮಾತ್ರ ೦೧೦೧ 
market ನಲ್ಲಿ ಕೊಂಡು ತಂದುಕೊಡುತ್ತೇವೆ ಎಂದು ಹೇಳಿ. 

ಸರ್ಕಾರದವರು ಒಂದು ನಿರ್ದಿಷ್ಟವಾದ ನೀತಿಯನ್ನು ಅನುಸರಿಸತಕ್ಕದ್ದು ಯುಕ್ಷವಾದುದೆಂದು 
ನಾನು ಹೇಳುತ್ತೇನೆ. ಇಲ್ಲಿಯ ತನಕ ಆದದ್ದು ಆಗಿಹೋಯಿತು. ಇನ್ನಾದರೂ ಯಾವುದು ಒಳ್ಳೆಯದೋ 
ಅದನ್ನು ಸ್ತೀಕರಿಸಿ ಯಾವದು ಕೆಟ್ಟಿದ್ದೋ ಅದನ್ನು ಬಿಟ್ಟು, ಇನ್ನು ಮುಂದಕ್ಕಾದರೂ ಬುದ್ಧಿವಂತರಾಗಿ, 
ಜನರ ಅಭಿಪ್ರಾಯವೇನಿದಿಯೆಂಬುದನ್ನು ತಿಳಿದು ಅದಕ್ಕನುಸಾರವಾಗಿ ನಿಮ್ಮ ನೀತಿಯನ್ನು 
ಬದಲಾಯಿಸಿಕೊಳ್ಳಬೇಕೆಂದು ನಾನು ವಿನಯದಿಂದ ತಮ್ಮನ್ನು ಕೇಳಿಕೊಳ್ಳುತ್ತೇನೆ. ತಾವು ಹಿಂದೆ 
ಇದೇ ವಿಚಾರಗಳಲ್ಲಿ ಹೇಗೆ ಇದೇ ಸಭೆಯಲ್ಲಿ ವಾದಗಳನ್ನು ಮಾಡುತ್ತಿದ್ದಿರೆಂಬುದನ್ನು ಇಂದು 
ತಾವೇ ಜ್ಞಾಪಕಕ್ಕೆ ತೆಗೆದುಕೊಳ್ಳಿ. ಆದರೆ ಶ್ರೀಮಾನ್‌ ಗುಂಡಪ್ಪಗೌಡರು ಮಂತ್ರಿಗಳಾಗಿದ್ದಾಗ 
ಒಂದು ರೀತಿ ಹೇಳುವಂತೆ ನಾನು ಹೇಳುವುದಿಲ್ಲ. ಈ ಹತೋಟಿ ಆಜ್ಞೆಗಳು ದೇಶದಲ್ಲಿರುವ 
ತನಕ ಎಲ್ಲಿ ನೋಡಿದರೂ ಬ್ಲಾಕ್‌ ಮಾರ್ಕೆಟ್‌, ಲಂಚಕೋರತನ, ನೀತಿ ಬಾಹಿರ ಕೆಲಸಗಳು 
ಇತ್ಯಾದಿಗಳು ಹೆಚ್ಚಾಗುತಿರುವುದರಿಂದ ದೇಶದಲ್ಲಿ ಯಾರಿಗೂ ಸುಖವಿಲ್ಲ. ಕೊಳ್ಳತಕ್ಕವನಿಗೂ 
ಸುಖವಿಲ್ಲ. ಕೊಡತಕ್ಕವನಿಗೂ ಸುಖವಿಲ್ಲ. ಸರ್ಕಾರದವರಿಗೆ ಮೊಟ್ಟ ಮೊದಲೇ ಇಲ್ಲ ಆ 
ಸುಖ. 

ಅಧ್ಯಕ್ಷರು - ಆಹಾರದ ಬೆಲೆಯನ್ನು ನಿಗದಿ ಮಾಡತಕ್ಕ ವಿಚಾರದಲ್ಲಿ ಈ ವಿಚಾರಗಳೆಲ್ಲಾ 
ಏಕೆ? 


ಶ್ರೀ ಎಚ್‌.ಎಂ. ಚೆನ್ನಬಸಹ್ಠನವರು - ಇದರಿಂದ ದೇಶದಲ್ಲಿ ಅನ್ಮಾಯಗಳು ಹೇಗೆ 
ಹೇಗೆ ನಡೆಯುತಿವೆಂಬುದನ್ನು ಮತ್ತು ಅದರಿಂದುಂಟಾಗಬಹುದಾದ ಅನರ್ಥಗಳೇನೆಂಬುದನ್ನು 
ತಮ್ಮಗಮನಕ್ಕೆ ತರತಕ್ಕ ಬಗ್ಗೆ ಈ ನಿರ್ದಶನಗಳಕನ್ನೆಲ್ಲಾ ನಾನು ತಿಳಿಸಬೇಕಾಗಿರತಕ್ಕದ್ದು ಮುಖ್ಯ. 
ಆದುದರಿಂದ ಈ ನಿರ್ಣಯಕ್ಕೆ ನನ್ನ ಒಪ್ಪಿಗೆಯನ್ನಿತ್ತು ತಾವ ಕೂಡಲೇ ಈ ಹತೋಟಿ ಆಜ್ಜೆಗಳೆನ್ನೆಲ್ಲಾ 
ತೆಗೆದುಹಾಕಬೇಕೆಂದು ಕೇಳಿಕೊಳ್ಳುತ್ತೇನೆ. 


110 ಹೆಚ್‌.ಎಂ. ಚನ್ನಬಸಪ್ಪ 


ಮೈಸೂರು ಆರೋಗ್ಯ ಸೆಸ್‌ ಮಸೂದೆ, 1951 


ಸ್ವಾಮಿ, ಈ ಮಸೂದೆಯು ಸದುದ್ದೇಶದಿಂದ ಬಂದಿರುವುದರಿಂದ ಎಲ್ಲರೂ ಬೆಂಬಲ 
ಕೊಡಬೇಕಾದ್ದು ಅವಶ್ಯಕ. ಶ್ರೀ ಗುಂಡಪ್ಪಗೌಡರು ಇಂಥ ಮಸೂದೆಯನ್ನು ವಿರೋಧಿಸಿರುವುದು 
ಬಹಳ ವಿಷಾದಕರ. ಔಷಧಿ ಯಾರು ತೆಗೆದುಕೊಳ್ಳುತ್ತಾರೋ ಅವರಿಂದ ವಸೂಲು ಮಾಡಬೇಕೆಂದು 
ಶ್ರೀ ಹುಚ್ಚೀಗೌಡರು ಹೇಳಿದರು. ರೈತರ ಮೇಲೆ ಈ ಸೆಸ್‌ ಹಾಕುವುದು ಸರಿಯಲ್ಲವೆಂದು ಶ್ರೀ 
ಗುಂಡಪ್ಪಗೌಡರು ಹೇಳಿದರು. ಈಗ ಗ್ರಾಮಾಂತರಗಳಲ್ಲಿರುವ ಜನರ ಆರೋಗ್ಯ ಕಾಪಾಡುವುದಕ್ಕೆ 
ಸರ್ಕಾರದವರು ತಕ್ಕ ಕಾರ್ಯಕ್ತಮ ತೆಗೆದುಕೊಳ್ಳಬೇಕು. ಹಣಕ್ಕಿಂತ ಆರೋಗ್ಯ ಮುಖ್ಯ ಎಂಬುದನ್ನು 
ಶ್ರೀ ಗುಂಡಪ್ಪಗೌಡರೂ ಒಪ್ಪಬೇಕು. ಅವರು ಮಂತ್ರಿಗಳಾಗುವುದಕ್ಕೆ ಮುಂಚೆ ಹಳ್ಳಿಯಲ್ಲಿದ್ದರೋ 
ಏನೋ, ಆ ಮೇಲೆ ಪಟ್ಟಣದ ಸುಖ ಕಂಡು ಹಳ್ಳಿಗಳ ಕಡೆ ಅವರ ಗಮನವೇ ಹೋಗುತ್ತಿಲ್ಲ. 


ಹಳ್ಳಿಗಳಲ್ಲಿ ಜನರು ಯಾವ ರೀತಿ ನರಳುತ್ತಿದ್ದಾರೆಂಬ ಗಂಧವೂ ಕೂಡ ಅವರಿಗೆ ಗೊತ್ತಿಲ್ಲ. 
ಬಹಳ ದಿವಸಗಳಿಂದ ಗ್ರಾಮಾಂತರಗಳಲ್ಲಿ ನಾನಾ ಕಾರಣಗಳಿಂದ ರೋಗರುಜಿನಾದಿಗಳು ಹೆಚ್ಚಿವೆ. 
ನೀರಾವರಿ ಕಾಮಗಾರಿಗಳು ಹೆಚ್ಚಿದಂತೆಲ್ಲಾ ಮಲೇರಿಯಾ ಹಾವಳಿಯೂ ಹೆಚ್ಚುತ್ತಿವೆ. ಡಿ.ಡಿ.ಟಿ. 
ಯನ್ನು ಪ್ರಯೋಗ ಮಾಡಲು ಪ್ರಾರಂಭಿಸಿದ ಮೇಲೆ ಜನರಿಗೆ ಕೊಂಚೆ ಸಹಾಯವಾಗಿದೆ. ಈಗ 
ಎಷ್ಟು ಹಣ ಬೇಕಾದರೂ ಕೊಡುತ್ತೇವೆ. ನಮ್ಮ ಮಕ್ಕಳು ಮರಿಗಳನ್ನು ಕಾಪಾಡಿ ಎಂದು 
ಗ್ರಾಮಾಂತರಗಳಲ್ಲಿ ಕೂಗೂ ಹರಡಿರುವುದು ಎಲ್ಲರಿಗೂ ಗೊತಿದೆ. ಆದರೆ ಶ್ರೀ ಗುಂಡಪ್ಪಗೌಡರಿಗೆ 
ಏಕೆ ಅದು ಗೊತ್ತಾಗಲಿಲ್ಲವೋ ಕಾಣಲಿಲ್ಲ. ಒಟ್ಟಿನಲ್ಲಿ ಹೆಚ್ಚು ಹೆಚ್ಚು ಅನುಕೂಲ ಒದಗಬೇಕಾದರೆ 
ಹಣ ಬೇಕೆಂಬುದನ್ನು ಒಪ್ಪುತ್ತೇವೆ. ಅದನ್ನು ಯಾವ ರೀತಿ ವಸೂಲು ಮಾಡಬೇಕು ಎಂಬ 
ವಿಚಾರದಲ್ಲಿ ಮಾತ್ರ ಸ್ವಲ್ಪ ಭಿನ್ನಾಭಿಪ್ರಾಯ ತೋರಿಸಿದ್ದಾರೆಂದು ಹೇಳಬಹುದು. ಒಳ್ಳೆ ಮಾರ್ಗವನ್ನು 
ತೋರಿಸಿ ಹಣ ವಸೂಲು ಮಾಡಿ ಎಂದು ಹೇಳಲಿ. 

ತಾವು ಜನರ ಬೆಂಬಲ ಪಡೆದು ಬಂದಾಗ ನೋಡೋಣ. ಹಾಗೆ ಜನರು ಬೆಂಬಲ 
ಕೊಟ್ಟು ಕಳುಹಿಸಿದರೆ ಮಾನ್ಯ ಮಂತ್ರಿಗಳು ತಮ್ಮನ್ನು ಸ್ವಾಗತಿಸಿ ಅವರ ಜಾಗವನ್ನು 
ಬಿಟ್ಟುಕೊಡುತ್ತಾರೆ. 

ಆದ್ದರಿಂದ ಹಾಗೇನಾದರೂ ಬರೀ ಭೂ ಕಂದಾಯದ ಮೇಲೆ ಮಾತ್ರ ಹೆಲ್ತ್‌ ಸೆಸ್ಸು 
ಹಾಕಬಾರದ್ದನ್ನು ಬಿಟ್ಟುಬಿಟ್ಟರೆ ಅದನ್ನು ವಿರೋಧಿಸುವುದಕ್ಕೆ ನಾನು ಸಿದ್ಧವಾಗಿದ್ದೇನೆ. ಆದರೆ ಭೂ 
ಕಂದಾಯದ ಮೇಲೆ 6 ಕಾಸು ಮಾತ್ರ ಹಾಕಿ ಬಾಕಿಯದರ ಮೇಲೆ 1 ಆಣೆ ಹಾಕುವ ಏರ್ಪಾಡು 
ಮಾಡಬೇಕೆಂದಿದೆ. ಆದ್ದರಿಂದ ಯಾರ್ಯಾರು ಎಷ್ಟೆಷ್ರುಮಟ್ಟಿಗೆ ಹೊರೆ ಹೊರಬಲ್ಲರು ಎಂಬುದನ್ನು 
ನೋಡಿಕೊಂಡು ಸಮಯ ಸಂದರ್ಭಾನುಸಾರ ನಮ್ಮ ಗುಂಡಪ್ಪಗೌಡರಂಥವರ ಮೇಲೆ ಹಾಕಿ, 
ಅವರ ವರಮಾನವೂ ಚಿನ್ಹಾಗಿದೆ-ವಸೂಲು ಮಾಡಿ ಕೊಳ್ಳಬೇಕಾಗುತ್ತದೆ. ಭೂ ಕಂದಾಯದ 
ಮೇಲೆ 6 ಕಾಸು ಮಾತ್ರ ಹಾಕುವುದರಿಂದ ಅವರು ಹೇಳುವಂತೆ ಅಂಥಾ ಬಹಳ ಹೊರೆ ಏನೂ 


ಪ್ರತಿಭಾವಂತ ಸಂಸದೀಯ ಷಟು 111 


ಆಗುವುದಿಲ್ಲ. ಗ್ರಾಮಾಂತರಗಳವರಿಗೆ ಇದು ಆಗಿದೆಯೇ ಇಲ್ಲವೇ ಎಂಬುದನ್ನು ಹೇಳುವುದಕ್ಕೆ 
ಪಟ್ಟಣದಲ್ಲಿರತಕ್ಕ ಅವರಿಗೇನು ಗೊತ್ತು? 


ಗ್ರಾಮಾಂತರಗಳಲ್ಲಿರತಕ್ಕ ಜನಗಳ ಮನೋಭಾವ ಯಾವ ರೀತಿ ಇದೆ ಎಂಬುದನ್ನು 
ಹೇಳುವುದಕ್ಕೆ ಗ್ರಾಮಾಂತರಗಳಲ್ಲಿರುವವರಿಗೆ ಸಾಧ್ಯವೇ ಹೊರತು ಬೇರೆಯವರಿಗಿಲ್ಲ. 
ಗ್ರಾಮಾಂತರದವರ ಮನೋಭಾವ ಇವತ್ತು ಯಾವ ರೀತಿ ಇದೆಯೆಂದರೆ ಆರೋಗ್ಯವನ್ನು ಹೆಚ್ಚಿಸಲಿಕ್ಕಿ 
ಅವಶ್ಕಕವಾದಂಥ ಧನ ಸಹಾಯವನ್ನು ಮಾಡಿಕೊಳ್ಳಲು ನಾವೇ ಸಿದ್ಧವಾಗಿದ್ದೇವೆ. ಅದಕ್ಕೆ ಬೇಕಾದಂಥ 
ಸಾಧನ ಸಂಪತ್ತು ಒದಗಿಸಿಕೊಡಿ ಎಂಬ ಕೂಗು ಜೀಶದ ಮೂಲೆ ಮೂಲೆಯಲ್ಲೂ ಬರುತ್ತಾ ಇದೆ 
ಎಂಬುದನ್ನು ಮಾನ್ಯ ಸ್ನೇಹಿತರಲ್ಲಿ ನಿವೇದಿಸಿಕೊಳ್ಳುತ್ತೇನೆ. ಆದ್ದರಿಂದ ನಮ್ಮಖರ್ಚು ಹೆಚ್ಚಾದರೂ 
ಚಿಂತೆಯಿಲ್ಲ. ಅವರಿಂದ ಹಣ ತೆಗೆದುಕೊಂಡರೂ ಚಿಂತೆಯಿಲ್ಲ, ಅವರ ಮಕ್ಕಳು ಮರಿ ಆರೋಗ್ಯ 
ಕಾಪಾಡಿಕೊಳ್ಳಬೇಕೆಂಬ ಉದ್ದೇಶದಿಂದ ಈ ಹೆಲ್ಮ್‌ ಸೆಸ್‌ ಮಸೂದೆಯನ್ನು ತರಲಾಗಿದೆಯೇ 
ಹೊರತು ಮತ್ತೆ ಬೇರೆಯಿಲ್ಲ. ಒಂದು ವೇಳೆ ನಾಳೆಯ ದಿನ ಅವರು ಬೇರೆ ಯಾವುದಾದರೂ 
ಒಂದು ರೀತಿಯಲ್ಲಿ ಹಣ ಒದಗಿಸತಕ್ಕ ಮಾರ್ಗವನ್ನು ಈ ಸಬೆಗೆ ಒದಗಿಸಿಕೊಡುವುದಾದರೆ 
ಇದನ್ನು ಬದಲಾಯಿಸುವುದಕ್ಕೆ ಯಾವತ್ತೂ ಹಕ್ಕು ಇದ್ದೇ ಇದೆ. ಆದ್ದರಿಂದ ಈ ಎಲ್ಲಾ ದೃಷ್ಟಿಯನ್ನೂ 
ಮುಂದಿಟ್ಟುಕೊಂಡು ಇದನ್ನು ವಿರೋಧಿಸಿದವರೂ ಕೂಡ ಇದರಲ್ಲಿ ಅಡಕವಾಗಿರತಕ್ಕ ಒಂದು 
ಸದುದ್ದೇಶವನ್ನು ಮನಗಂಡು ಈ ಮಸೂದೆಗೆ ಬೆಂಬಲ ಕೊಡಬೇಕೆಂದು ಹೇಳುತ್ತೇನೆ. 


112 ಹೆಚ್‌.ಎಂ. ಚೆನ್ನಬಸಪ್ಪ 


ಮೈಸೂರು ಗ್ರಾಮ ಪಂಚಾಯಿತಿಗಳು ಮತ್ತು ಜಿಲ್ಲಾ ಬೋರ್ಡುಗಳ 
ವಿಧೇಯಕ 1951 * 


ಸ್ಹಾಮಿ, ಪಂಚಾಯಿತಿಗಳ ಮೇಲೆ ಕರ್ತವ್ಯವನ್ನು ನೇಮಕ ಮಾಡುವ ವಿಷಯದಲ್ಲಿ 
ಶ್ರೀಮಾನ್‌ ಜೋಯಿಸರು ಸೂಚಿಸಿರುವ ತಿದ್ದುಪಡಿಗಳ ಪೈಕಿ ಮೊದಲನೇ ಎರಡನ್ನು ಐಚ್ಛಕ 
ಕರ್ತವ್ಯಗಳಲ್ಲಿ ಅಳವಡಿಸಿದೆ. ಇವರು ಸೂಚಿಸಿರತಕ್ಕ ತಿದ್ದುಪಡಿಗಳ ಪೈಕಿ ಕೆಲವು ಐಚ್ಛಿಕ 
ಜವಾಬ್ದಾರಿಗಳಲ್ಲಿ ಅಡಕಮಾಗಿವೆ. ಅವರ ಉದ್ದೇಶವೇನೋ ಬಹಳ ಒಳ್ಳೆಯದೆ. ಆದರ್ಶವಾಗಿದೆ. 
ನಾವು ಈಗಾಗಲೇ ಪಂಚಾಯತಿಗಳ ಮೇಲೆ ಕೆಲವು ಹೊರೆಯನ್ನು ಹಾಕಿದ್ದೇವೆ. ಆ ಹೊರೆಯನ್ನು 
ಹೊರಬಲ್ಲ ಶಕ್ತಿ ಸಾಮರ್ಥ್ಯಗಳು ಅವಕ್ಕಿದೆಯೇ ಎಂಬುದನ್ನು ಆಲೋಚಿಸಿ ಈ ತಿದ್ದುಪಡಿಗಳನ್ನು 
ತರಬೇಕಾಗಿತ್ತೆಂದು ನನ್ನ ಅಭಿಪ್ರಾಯ. ಕಾಲಕ್ರಮೇಣ ಕೆಲಸ ಕಾರ್ಯಗಳನ್ನೂ ಮತ್ತು ಹೆಚ್ಚಿನ 
ಅಧಿಕಾರವನ್ನೂ ಸಹ ಕೊಡಲು ಸಲಹೆ ಮಾಡಬಹುದು. ಮೆಟ್ಟಲು ಮೆಟ್ಟಲುಗಳಾಗಿ 
ಹೋಗುವುದನ್ನು ಬಿಟ್ಟುಬಿಟ್ಟು ಒಂದೇ ಬಾರಿಗೆ ಈ ಭಾರವನ್ನೆಲ್ಲಾ ಅವುಗಳ ಮೇಲೆ ಹೊರಿಸಿದರೆ 

೦ದೆ ಬಹಲ ಕಷ್ಪಕ್ಕೀಡಾಗಬಹುದೆಂಬ ಅಂಶವನ್ನು ಒಪ್ಪಿಕೊಳ್ಳಲೇಯೇಕು. ಹಾಗೂ ಒಂದು 
ವೇಳೆ ಅವುಗಳ ಶಕ್ತಿ ಸಾಮರ್ಥ್ಯಗಳನ್ನು ಲಕ್ಷಿಸದೆ ಹೊರೆ ಹೊರಿಸಿದರೆ ದೇಶಕ್ಕೂ ಮತ್ತು ಜನರಿಗೂ 
ಅದರಿಂದ ಆಗತಕ್ಕೆ ಅನುಕೂಲಕ್ಕೆ ಬದಲಾಗಿ ಅನಾನುಕೂಲವೇ ಹೆಚ್ಚಾಗುತ್ತೆಂಬ ಅಂಶವನ್ನು ಶ್ರೀ 
ಎಂ.ಎನ್‌. ಜೋಯಿಸರು ಕಡ್ಡಾಯವಾಗಿ ಒಪ್ಪಿಕೊಳ್ಳಲೇಬೇಕು. ಈಗ ನಮ್ಮದೇಶದಲ್ಲಿರತಕ್ಕೆ 
ಪ್ರತಿಯೊಂದು ಪಂಚಾಯತಿಗೂ ಒಂದೇ ಸಮನಾದ ಹಣಕಾಸಿನ ವರಮಾನ, ಕೆಲಸ 
ನಡೆಸಬಲ್ಲಂಥ ದಕ್ಷರಾದ ಜನರು ಇದ್ದಾರೆಂದು ಹೇಳಲಾಗುವುದಿಲ್ಲ. ಈ ಎಲ್ಲ ಅಂಶಗಳನ್ನೂ 
ಕೂಲಂಕಷವಾಗಿ ಆಲೋಚನೆ ಮಾಡಿ ಸರ್ಕಾರದವರು ಮತ್ತು ಸಮಿತಿಯವರೂ ಒಂದೇ 
ತೀರ್ಮಾನಕ್ಕೆ ಬಂದಿದ್ದಾರೆ. ಆದ ಕಾರಣ ಶ್ರೀಮಾನ್‌ ಜೋಯಿಸರು ಯಾವ ಒಂದು 
ಸದುದ್ದೇಶದಿಂದ ಈ ತಿದ್ದುಪಡಿಯನ್ನು ತಂದಿದ್ದಾರೋ, ಆ ಸದುದ್ದೇಶ ಇದರಿಂದ ನೆರವೇರುವುದಿಲ್ಲ. 

(25) rural security including organisation of village guards and other 
associations for the maintence of village morale and safety; 

(26) organise rural development or mustipurpose co-operative 
societies: 

(27) subject to such rules as ine Government may make in this 
behalf, deciding money suits of the value of less than Rs. 100 and trying 
complaints in respect of offences under the Cattie Trespass Act, the 
Mysore Public Health Act and the Police Act, where only fine could be 
imposed." 


ಪ್ರತಿಭಾವಂತ ಸಂಸದೀಯ ಪಟು 113 


ಈ ತಿದ್ದುಪಡಿಗಳಲ್ಲಿ ಹೇಳಿರತಕ್ಕದ್ದೆಲ್ಲ ಬಹಳ ಚೆನ್ನಾಗಿ ಇದೆ. ಕ್ಲಾಜ್‌ 27ರಲ್ಲಿ 
ಹೇಳಿರತಕ್ಕದ್ದೆಲ್ಲವನ್ನೂ 25-26ನೆಯ ಕ್ಲಾಜಿನಲ್ಲೇ ಐಚ್ಛಿಕವಾಗಿ ಅಳವಡಿಸಿದ್ದಾರೆ. ಪಂಚಾಯತಿಗಳಿಗೆ 
ದಕ್ಷತೆಯಿಂದ ಕೆಲಸ ನಿರ್ವಹಿಸತಕ್ಕ ಶಕ್ತಿಯುಂಟಾದಾಗ ಈ ಅಧಿಕಾರಗಳನ್ನೆಲ್ಲಾ ಅವುಗಳಿಗೆ 
ಸರ್ಕಾರದವರು ಕೊಟ್ಟೇ ಕೊಡುತ್ತಾರೆ. ಈಗ ನಮಗೆ ಗೊತ್ತಿರುವ ಪ್ರಕಾರ ಕೆಲವು ಸಂಸ್ಥೆಗಳು 
ದಕ್ಷತೆಯಿಂದ ಕೆಲಸ ನಿರ್ವಹಿಸುತ್ತಿದ್ದರೂ, ಆ ರೀತಿ ಕೆಲಸ ನಡೆಸಲಾರದೆ ತೊಂದರೆ 
ತಾಪತ್ರಯಗಳಿಗೀಡಾಗಿರತಕ್ಕ ಸಂಸ್ಥೆಗಳೂ ಅನೇಕ ಇವೆ. ಅವುಗಳ ಕೆಲಸ ಸರಿಯಾಗಿ ನಡೆಯುತ್ತಿಲ್ಲ. 
ಇಂಥಾ ಸನ್ನಿವೇಶದಲ್ಲಿ ಅವುಗಳಿಗೆ ಈ ಹೆಚ್ಚಿನ ಜವಾಬ್ದಾರಿಯುತವಾದ ಕೆಲಸವನ್ನೂ ಒಪ್ಪಿಸಿದರೆ 
ಅವಗಳ ಕೆಲಸಕಾರ್ಯಗಳು ಮುಂದೆ ಅಸಮರ್ಪ್ಷಕವಾಗುವುವು. ಆಗ ಪರಿಸ್ಲಿತಿ ಏನಾಗುತ್ತೆಂಬುದನ್ನು 
ಆಲೋಚಿಸಿ ನೋಡಿ. ಈಗ ಶ್ರೀ ಜೋಯಿಸರು ಸೂಚಿಸಿರತಕ್ಕೆ 27ನೆಯ ತಿದ್ದುಪಡಿಯ ಪ್ರಕಾರ 
ಗ್ರಾಮ ಪಂಚಾಯತಿಗಳಿಗೆ ಗ್ರಾಮ ನೈರ್ಮಲ್ಕದ ಶಾಸನ, ಕ್ಯಾಟ್ಸ್‌ ಟ್ರೆಸ್‌ ಪಾಸ್‌ ಆಕ್ಟ್‌ ಮತ್ತು 
ಪೊಲೀಸ್‌ ಆಕ್ಸ್‌ ಪ್ರಕಾರ ಕೆಲವು ಕೇಸುಗಳನ್ನು ವಿಚಾರ ಮಾಡಿ, ತೀರ್ಪು ಕೊಡತಕ್ಕಂಥ 
ಅಧಿಕಾರ ಕೊಡಬೇಕೆಂದು ಕೇಳಿರತಕ್ಕದ್ದು ಬಹಳ ಹೆಚ್ಚಿನದು. ಇದರ ಜೊತೆಗೆ ಸಿವಿಲ್‌ ಮತ್ತು 
ಕ್ರಿಮಿನಲ್‌ ಸ್ವಭಾವದ ತಕ್ಷೀರುಗಳನ್ನೂ ವಿಚಾರಣೆ ಮಾಡಿ ತೀರ್ಪು ಕೊಡುವಂಥ ಅಧಿಕಾರ 
ಕೊಡಬೇಕೆಂದು ಕೇಳಿದ್ದಾರೆ. ನಮ್ಮ ದೇಶದಲ್ಲಿ ಜನರು ಅಂಥ ಶಕ್ತಿ ಸಾಮರ್ಥ್ಯಗಳನ್ನು 
ಪಡೆಯಬೇಕೆಂಬುದೇ ನಮ್ಮೆಲ್ಲರ ಉದ್ದೇಶ. ಈ ಅಂತಸಿಗೆ ಬಂದರೆ ಬಹಳ ಒಳ್ಳೆಯದು. ಅಲ್ಲಿಗೆ 
ಬರುವ ತನಕ, ಪಂಚಾಯಿತಿಗಳಿಗೆ ಎಷ್ಟರಮಟ್ಟಿಗೆ ಅಧಿಕಾರ ಕೊಟ್ಟರೆ ಸೂಕ್ತವೋ ಅಷ್ಟರಮಟ್ಟಿಗೆ 
ಅಧಿಕಾರ ಕೊಡಬೇಕೇ ಶಿವಾಯಿ ಅತಿ ಆತುರದಿಂದ ದುಡುಕಿ ಕೆಲಸಮಾಡಬಾರದು. ಕೇಸುಗಳನ್ನು 
ವಿಚಾರಣೆ ಮಾಡಿ, ಅವುಗಳ ಬಗ್ಗೆ ತೀರ್ಮಾನ ಕೊಡತಕ್ಕಂಥ ಕಾನೂನು ಪರಿಶ್ರಮವಳ್ಳ ಜನರು 
ಗ್ರಾಮಾಂತರಗಳಲ್ಲಿ ಎಷ್ಟಿದ್ದಾರೆ? ಜನರು ಆ ಶಕ್ತಿಯ ಮಟ್ಟಕ್ಕೇರಿದಾಗ ಇದನ್ನು ಮಾಡಬಹುದು. 
ಈಗ ಸದ್ಯಕ್ಕೆ ಜನರು ಇನ್ನೂ ಅಷ್ಟು ತಿಳುವಳಿಕೆಯುಳ್ಳವರಾಗಿಲ್ಲ. ಇದು premeature stage. 
ಇಂಥಾ ಪರಿಸ್ಥಿಶಿಯಲ್ಲಿ ಇವುಗಳಿಗೆ ಈ ಅಧಿಕಾರಗಳನ್ನು ಕೊಟ್ಟರೆ ಪಂಚಾಯ್ತಿಗಳ ಬದುಕೆಲ್ಲಾ 
ಪಂಚಾಯ್ತಿಯೇ ಆಗುತ್ತೆ. ಈ ಸಂಬಂಧವಾಗಿ ಸಮಿತಿಯವರು ಒಂದು ಉಪಸಮಿತಿಯನ್ನು 
ಏರ್ಪಡಿಸಿ ಈ ವಿಚಾರಗಳೆನ್ನೆಲ್ಲಾ ಕೂಲಂಕಷವಾಗಿ ಪರಿಶೀಲಿಸಿ ಸಲಹೆ ಮಾಡಲು ನೇಮಿಸಿದ್ದರು. 
ಅಂಥಾ ಅದಿಕಾರಿಗಳು ಸದ್ಯಕ್ಕೆ ಅನಾವಶ್ಯಕವೆಂಬ ತೀರ್ಮಾನಕ್ಕೆ ಅವರು ಬಂದು ಜ ರೀಶಿ 
ಸಲಹೆ ಮಾಡಿದ್ದಾರೆ. ಹಾಗೆ ಅವರು ಮಾಡಿರತಕ್ಕದ್ದು ಸೂಕ್ತ ಮತ್ತು ನ್ಯಾಯವಾಗಿದೆ. ಈ ಎಲ್ಲ 
ಕಾರಣಗಳಿಂದ ಸದ್ಯದ ಪರಿಸ್ಥಿತಿಗೆ ಶ್ರೀ ಜೋಯಿಸರ ಉದ್ದೇಶ ಹೊಂದಾಣಿಕೆಯಾಗದೆ ಇರುವುದರಿಂದ 
ಆ ಪಂಚಾಯ್ತಿಗಳು ಶಕ್ತಿ ಪಡೆಯುವ ತನಕ ವಾಷಸ್ಸು ತೆಗೆದುಕೊಳ್ಳಬೇಕೆಂದು ಸೂಚಿಸುತ್ತೇನೆ. 


ಈ ತಿದ್ದುಪಡಿಯಿರುವ ರೀತಿ ಸರಿಯಾಗಿಲ್ಲ. ಸೂಚಕರು ಏನು ಉದ್ದೇಶವಿಟ್ಟುಕೊಂಡು 


114 ಹೆಚ್‌.ಎಂ. ಚನ್ನಬಸಪ್ಪ 


ಪೂ ತಿದ್ದುಪಡಿ ಸೂಚಿಸಿದ್ದಾರೋ ಆ ಉದ್ದೇಶ ಇದರಿಂದ ಸಘಲವಾಗುವಂತೆ ಕಾಣುವುದಿಲ್ಲ. 
ಚೀಫ್‌ ಎಕ್ಷಿಕ್ಕೂಟಿವ್‌ ಆಫೀಸರನ್ನು ನೇಮಕ ಮಾಡುವುದು ಸರ್ಕಾರದವರಾದರೂ ಅದು 
ಬೋರ್ಡಿನ ಆಡಳಿತಕ್ಕೆ ಒಳಪಟ್ಟಿರಬೇಕೆಂಬುದು ಮತ್ತೊಂದು ಸೂಚನೆ. ಇವುಗಳನ್ನೂ 
ಒಪುವದಕ್ಕಾಗುವದಿಲ್ಲ, ಇದರಿಂದೇನು ತೊಂದರೆಯಿದೆಯೆಂಬುದನ್ನು ಮಾನ್ಯ ಸದಸ್ಯರಿಗೆ ಹೆಚ್ಚಾಗಿ 
ಹೇಳಬೇಕಾಗಿಲ್ಲ. ಬೋರ್ಡಿನಲ್ಲಿ 35 ಸದಸ್ಯರಿದ್ದು 35 ಜನರಿಗೂ ಒಂದೊಂದು ಅಭಿಪ್ರಾಯವಿರುತ್ತದೆ. 

ಡಿಸ್ಟಿಕ್ಟೆ ಬೋರ್ಡಿನ ಕೆಲಸಗಳನ್ನು ಮಾಡುವುದರಲ್ಲಿ ಬೋರ್ಡಿನವರ ಹತೋಟಿಯೊಳಗೆ 

ಸ ಮಾಡಬೇಕೆಂದು ಇವರ ತಿದ್ದುಪಡಿಯಲ್ಲಿ ಹೇಳಿದ್ದಾರೆ. ಈ ಮಸೂದೆಯಲ್ಲಿ ಎಲ್ಲಿ ಬೋರ್ಡಿನ 

ಹತೋಟಿ ಮೀರಿ ಕೆಲಸ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದೆಯೋ ನನಗೆ ಗೊತ್ತಾಗುವುದಿಲ್ಲ. 
ಡಿಸ್ಸಿಕ್ಟಿ ಬೋರ್ಡಿನವರು ಯಾವ ಯಾವ ಕೆಲಸಗಳನ್ನು ಮಾಡಬೇಕೆಂದು ನಿರ್ಧಾರ 
ಮಾಡುತ್ತಾರೆಯೋ ಅಪುಗಳನ್ನು ಮಾಡುವುದಕ್ಕೆ ಮಾತ್ರ ಅವರಿಗೆ ಅಧಿಕಾರವಿದೆ. ಬೋರ್ಡಿನವರು 
ನಿರ್ಣಯ ಮಾಡದೆ ಇರುವುದನ್ನು ಮಾಡುವುದಕ್ಕೆ ಎಲ್ಲಿಯೂ ಅವರಿಗೆ ಅಧಿಕಾರ ಕೊಟ್ಟಿಲ್ಲ 
71ನೆಯ ಸೆಕ್ಟನ್ನಿನಲ್ಲಿ ಅವರ ಕೆಲಸ ಕರ್ತವ್ಯಗಳೇನೆಂಬುದನ್ನು ನಿರ್ದಿಷ್ಟವಾಗಿ ಹೇಳಿದೆ. ಅಲ್ಲಿ 
ಸೂಚಿಸಿರುವುದರಲ್ಲಿ ಪ್ರತಿಯೊಂದರಲ್ಲೂ ಅಧ್ಯಕ್ಷರ ಹತೋಟಿಗೊಳಪಟ್ಟು ಮಾಡಬೇಕೆಂದು 
ಹೇಳಿದೆಯೇ ಹೊರತು ಅದಿಲ್ಲದೆ ಮಾಡುವುದಕ್ಕೆ ಅವಕಾಶವಿಲ್ಲ. 5ನೆಯ ಉಪವಿಧಿಯನ್ನು 
ನೋಡಿ: 

“Furnish through the President any extract of the Proceedings of 
the Board etc.,... 

ಎಂದಿದೆ. ಅಧ್ಯಕ್ಷರು ಕಳುಹಿಸಿ ಎಂದು ಹೇಳಿದರೆ ಕಳುಹಿಸುತ್ತಾರೆ. ಅವರು ಕೂಡದು 
ಎಂದರೆ ಮಿತಿಮೀರಿ ಕಳುಹಿಸುವುದಕ್ಕೆ ಅವಕಾಶವಿಲ್ಲ. (6)ನೆಯ ಉಪವಿದಿಯನ್ನೂ ನೋಡಿ: 

“appoint with the approval of the President, and subject to such 
rules as the Government may make in this behalf, qualified persons to 
posts under the District Board etc........ £ 

ಎಂದಿದೆ. ಯಾರಾದರೂ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳಬೇಕಾದರೂ ಪ್ರೆಸಿಡೆಂಟರ 
ಅಪ್ಪಣೆ ಬೇಕು. ಒಬ್ಬ ಅಧಿಕಾರಿಯನ್ನು ಶಿಕ್ಷೆ ಮಾಡಬೇಕಾದರೂ ಪ್ರೆಸಿಡೆಂಟರ ಅಪ್ಪಣೆ ಬೇಕು. 
ಆಮೇಲೆ ()ನೆಯ ಉಪವಿಧಿಯ ಪ್ರಕಾರ, 

“Such other functions as may be delegated to him by the Board" 


ಎಂದು ಹೇಳಿರುವಂತೆ ಡಿಸ್ಪಿಕ್ಟೆ ಬೋರ್ಡ್‌ ಕಾನೂನಿನಲ್ಲಿ ವಿಧಾಯಕ ಮಾಡಿರತಕ್ಕ 
ಕೆಲಸ ಕಾರ್ಯಗಳಲ್ಲಿ ಯಾವ ಯಾವ ಕೆಲಸಗಳನ್ನು ಮಾಡಬೇಕೆಂದು ಬೋರ್ಡಿನವರು ಸೂಚನೆ 


ಪ್ರತಿಭಾವಂತ ಸಂಸದೀಯ ಪಟು 115 


ಕೊಡುತ್ತಾರೋ ಅಂಥಾದ್ದನ್ನು ಮಾಡಬಹುದೇ ಹೊರತು ಯಾವುದರಲ್ಲೂ ಸ್ವೇಚ್ಛಾವರ್ತನೆಗೆ 
ಅವಕಾಶವಿಲ್ಲವೆಂಬುದು ಸ್ವಯಂವಿದಿತವಾಗಿದೆ. ಬೋರ್ಡಿನ ತೀರ್ಮಾನವನ್ನು ಮತ್ತು ಅಧ್ಯಕ್ಷರ 
ಅಪ್ಪಣೆಯನ್ನು ತಿರಸ್ಕಾರ ಮಾಡಿ ಸ್ವತಂತ್ರವಾಗಿ ಕೆಲಸ ಮಾಡುವುದಕ್ಕೆ ಅವಕಾಶವಿಲ್ಲ. ಆದರೆ 
ಆಡಳಿತ ದೃಷ್ಟಿಯಿಂದ ಸ್ವಲ್ಪ ಸ್ವತಂತ್ರತೆಯನ್ನು ಕೊಟ್ಟು ಡಿಸ್ಪಿಕ್ಸ್‌ ಬೋರ್ಡಿನ ತೀರ್ಮಾನಕ್ಕೆ ಮತ್ತು 
ಅಧ್ಯಕ್ಷರ ಸೂಚನೆಗೆ ವಿರೋಧವಿಲ್ಲದಂತೆ ಅವರ ಅಧಿಕಾರ ವ್ಯಾಪ್ತಿಯನ್ನು ನಿರ್ಧಾರ ಮಾಡಿದ್ದಾರೆ. 
ಆದ್ದರಿಂದ ಚೀಫ್‌ ಎಕ್ಷಿಕ್ಕೂಟೀವ್‌ ಆಫೀಸರಿಂದ ಬೋರ್ಡಿನ ಅಧಿಕಾರ ಕುಂಠಿತಗೊಳ್ಳುತ್ತದೆಂದು 
ಶಂಕೆಯನ್ನು ವ್ಯಕ್ತಪಡಿಸುವುದಕ್ಕೆ ಕಾರಣವಿಲ್ಲ. 

ಒಟ್ಟಿನಲ್ಲಿ ಸ್ಥಳೀಯ ಸಂಸ್ಥೆಗಳ ವ್ಯವಹಾರದಲ್ಲಿ ಇಷ್ಟು ಹೇಳಬಹುದು, ಯಾವುದೇ 
ಅಧಿಕಾರವನ್ನು ಕೊಟ್ಟಿರಲಿ, ಕೊಡದಿರಲಿ ಅಧ್ಯಕ್ಷರಾಗಿ ಯಾರು ಆ ಸ್ಥಾನಕ್ಕೆ ಬರುತ್ತಾರೋ ಆ 
ಬೋರ್ಡಿನ ರಚನೆ ಯಾವ ರೀತಿಯಿದೆಯೋ ಅದರ ಮೇಲೆ ಬೋರ್ಡಿನ ಕೆಲಸ ಕಾರ್ಯಗಳೆಲ್ಲ 
ಅನುಸರಿಸಿರುತ್ತವೆ. ಸಾಮಾನ್ಯವಾಗಿ ಅನೇಕರಿಗೆ ಅಧಿಕಾರ ಕೊಟ್ಟರೂ ಅದನ್ನು 
ಉಪೆಯೋಗಿಸಿಕೊಳ್ಳದಿರುವುದೂ ಉಂಟು. ಇನ್ನು ಕೆಲವರ ವಿಷಯದಲ್ಲಾದರೋ ಅನುಮತಿ 
ಪಡೆದುಕೊಂಡು ಕೆಲಸ ಮಾಡಬೇಕೆಂದಿದ್ದರೂ ಹಾಗೆ ಧೈರ್ಯದ ಮುಂಚೆಯೇ ಕೆಲಸ ಮಾಡಿಸಿ 
ಆಮೇಲೆ ಬೋರ್ಡಿನ ಅನುಮತಿಗೆ ಕಳುಹಿಸಬಹುದು. ಅದೆಲ್ಲಾ ಅಧ್ಯಕ್ಷರ ಮತ್ತು ಸದಸ್ಯರ 
ಮೇಲೆ ಹೋಗುತ್ತದೆ. ಅಧ್ಯಕ್ಷನು ಬೋರ್ಡಿನ "ಬಂಟ pee" ನಂತಿರುತ್ತಾನೆ. ಅವರ 
ಪರವಾಗಿ ಕೆಲಸ ಮಾಡತಕ್ಕವನು. ಬೋರ್ಡಿನ ಪರವಾಗಿ ಅವರಿಂದ ಚುನಾಯಿತ ಆಧ್ಯಕ್ಷನಾಗಿ 
ಕೆಲಸ ಮಾಡುತ್ತಾನೆ. ಬೋರ್ಡಿನ ಬೆಂಬಲವಿದೆಯೆಂಬ ದೈರ್ಯ ಅವನಿಗೆ ಇದ್ದರೆ, ಆಗ 
ಬೋರ್ಡಿನ ಅಧಿಕಾರ ಅವನೇ ಚಲಾಯಿಸಬಲ್ಲ. ಮುಖ್ಯವಾಗಿ ಪ್ರತಿಯೊಂದು ಆ ಸ್ಥಾನಕ್ಕೆ 
ಬರತಕ್ಕವನ ಮೇಲೆ ಹೋಗುತ್ತದೆ. ಆದ್ದರಿಂದ ಮಾನ್ಯ ಸೂಚಕರು ವ್ಯಕ್ತಪಡಿಸಿದ ಶಂಕೆಗೇನೂ 
ಕಾರಣವಿಲ್ಲವೆಂದು ಹೇಳಿ ಈ ತಿದ್ದುಪಡಿಯನ್ನು ವಾಪಸು ತೆಗೆದುಕೊಳ್ಳಬೇಕೆಂದು ಹೇಳುತ್ತೇನೆ. 

ಈ ಸಣ್ಣವಿಷಯದಲ್ಲಿ ಇಷ್ಟು ದೊಡ್ಡ ಚರ್ಚಿಗೆ ಅವಕಾಶವಿರುತ್ತದೆಂದು ನಾನು ನಂಬಿರಲಿಲ್ಲ. 
ಗ್ರಾಮ ಪಂಚಾಯ್ತಿಯವರು ಜನಗಳಿಗೆ ಹೆಚ್ಚು ಹೆಚ್ಚನ ಅನುಕೂಲಗಳನ್ನು ಮಾಡಿಕೊಡಲು 
ಅವಕಾಶವಿರಬೇಕೆಂಬ ದೃಷ್ಟಿಯಿಂದ ಇದನ್ನು ತಂದಿದೆ. ಹೆಚ್ಚು ಅನುಕೂಲಗಳನ್ನು 
ಮಾಡಬೇಕಾದರೆ ಹೆಚ್ಚು ದುಡ್ಡು ಬೇಕಾಗುತ್ತದೆ. ದುಡ್ಡನ್ನೇನು ಅವರು ತಯಾರು 
ಮಾಡುವುದಕ್ಕಾಗುತ್ತದೆಯೇ? ಜನಗಳಿಂದಲೇ ವಸೂಲು ಮಾಡಿಕೊಂಡು ಜನಗಳಿಗೇ 
ಉಪಯೋಗಿಸಬೇಕು. ಆದ್ದರಿಂದ ಹೀಗೆ ಹೆಚ್ಚಿನ ಕಂದಾಯವನ್ನೂ ಕೊಡುವುದಕ್ಕೆ 
ಒಪ್ಪಿಕೊಳ್ಳಬೇಕೆಂಬುದು ನ್ಯಾಯವಾದದ್ದು, ತೆರಿಗೆಯು ಕೊಡತಕ್ಕವನ ಸಂಪಾದನಾ 
ಶಕ್ತಿಯನ್ನನುಸರಿಸಿರಬೇಕು. ಕಮ್ಮಿ ಆದಾಯವಿರುವವನು ಕಮ್ಮಿ ಕೊಡುವಂತೆ ಮಾಡಬೇಕು. 
ಸಂಪಾದನಾ ಶಕ್ತಿ ಹೆಚ್ಚರುವವರೇ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟುವದು, ದೊಡ್ಡ ದೊಡ್ಡವ್ಯಾಪಾರ 
ವ್ಯವಹಾರ ಇತ್ಯಾದಿಗಳನ್ನು ನಡೆಸುವುದು. ಸಣ್ಣ ಮನೆಗಳನ್ನು ಕಟ್ಟಿಕೊಂಡಿದ್ದು 
ಅಲ್ಲಆದಾಯವಿರುವವರಿಂದ ಯಾರೂ ಹೆಚ್ಚಿಗೆ ಕುದಾಯ ಕೊಡಿ ಎಂದು ಹೇಳುವುದು ಸರಿಯಲ್ಲ. 


116 ಹೆಚ್‌.ಎಂ. ಚೆನ್ನಬಸಪ್ಪ 


ಅಲ್ಲದೆ ಈಗ ತಂದಿರುವ ತಿದ್ದುಪಡಿಯಲ್ಲಿ ಕಂದಾಯ ಹಾಕುವುದರಲ್ಲಿ ಒಂದು upper limit 
ಗೊತ್ತು ಮಾಡಿದೆ. ಅಷ್ಟನ್ನೂ ಪೂರ್ತಿಯಾಗಿ ಹಾಕುತ್ತಾರೆಂದು ಆರ್ಥವಾಗುವುದಿಲ್ಲ. ಒಬ್ಬ 
ವ್ಯಕ್ತಿಯು 50,000 ರೂಪಾಯಿಗಳ ಮೇಲ್ಪಟ್ಟು ಬೆಲೆ ಬಾಳುವ ಮನೆ ಕಟ್ಟಿದರೂ ಮೇಲ್ಪಟ್ಟದ 
ನಿಗದಿಗಿಂತ ಅವನು ಹೆಚ್ಚಿಗೆ ಕೊಡಬೇಕಾದ್ದಿಲ್ಲ. ವಾಸ್ತವವಾಗಿ ನೋಡಿದರೆ, ಹೆಚ್ಚು ಹೆಚ್ಚಿಗೆ ತೆರಿಗೆ 
ಬೀಳುವಂತೆ ಮುಂದೆ ಒಂದು ತಿದ್ದುಪಡಿ ತನ್ನಿ, ಸದ್ಯಕ್ಕೆ ಇದನ್ನು ಒಪ್ಪಿಕೊಳ್ಳುತ್ತೇವೆ ಎಂದು 
ಹೇಳಬೇಕು. ಇದು ಸಾಧು, | would have appreciated that argument. 

ಶ್ರೀ ಎಲ್‌. ಸಿದ್ದಷನವರು - ತಮ್ಮವಾದ ನೋಡಿದರೆ ಅದನ್ನೂ ಮಾಡಬೇಕಲ್ಲ! 

ಶ್ರೀ ಎಚ್‌.ಎಂ. ಚೆನ್ನಬಸಷ್ಠನವರು - ಹೌದು, ಯಾವನು ದೊಡ್ಡ ಮನೆ ಕಟ್ಟಿದ್ದಾನೋ 
ಅವನು ಹೆಚ್ಚಿಗೆ ಕೊಡುವುದರಲ್ಲಿ ತಪ್ಪೇನು? ಹಾಗೆ ನೋಡಿದರೆ, ಬಹಳ ಬಡತನದಲ್ಲಿರುವವನ 
ವಿಷಯದಲ್ಲಿ ನಾಲ್ಕು ಆಣೆ ಹಾಕಿರುವುದನ್ನು ತಪ್ಪಿಸಿ ಒಂದಾಣೆ ಹಾಕಿ ಎನ್ನಬೇಕಿತ್ತು. ಒಂದು 
ಹುಲ್ಲು ಮನೆ ಕಟ್ಟಿಕೊಂಡಿರುವ ಸಂಸಾರಿಗೆ 4 ಆಣೆಯೂ ಹೆಚ್ಚು. 25 ರೂಪಾಯಿನ ಹುಲ್ಲು 
ಷೆಡ್ಡನ್ನು ಕಟ್ಟಿರುವವನ ಸಂಪಾದನಾ ಶಕ್ತಿ ಬಹಳ ಕಡಿಮೆ, ಅವನಿಗೆ ತೆರಿಗೆ ವಜಾ ಮಾಡಿ ಎಂದು 
ಹೇಳಿದ್ದರೆ ನಾನು ಸಂತೋಷಪಡುತಿದ್ದೆ. 


ಪ್ರತಿಭಾವಂತ ಸಂಸದೀಯ ಪಟು 117 


ಪರಿಶಿಷ್ಟ ಜಾತಿಯ ವಿದಾರ್ಥಿಗಳಿಗೆ ಹೆಚ್ಚುವರಿ ವಿದ್ಯಾರ್ಥಿ ವೇತನ 
ನೀಡುವುದರ ಬಗ್ಗೆ * 


ಸ್ಥಾಮಿ, ನನಗೆ ಈ ನಿರ್ಣಯದ ಸಂಬಂಧವಾಗಿ ಮೊದಲು ಮಾತನಾಡಬೇಕೆಂಬ 
ಇಚ್ಛೆಯೇ ಇರಲಿಲ್ಲ. ಆದರೆ ಈಗಾಗಲೇ ಮಾತನಾಡಿರತಕ್ಕೆ ಮಾನ್ಯ ಸದಸ್ಯರುಗಳ ಪೈಕಿ ಒಬ್ಬಿಬ್ಬರು 
ಕೆಲವು ತಪ್ಪು ಅಭಿಪ್ರಾಯಗಳನ್ನು ಹೊರಗೆಡವಿದ ಪ್ರಯುಕ್ತ ಅವುಗಳಿಗೆ ಸದುತ್ತರವನ್ನು ಕೊಡಬೇಕೆಂಬ 
ಉದ್ದೇಶದಿಂದೀಗ ನಾನು ಎದ್ದುನಿಂತಿದ್ದೇನೆ. ಹಾಗೆ ಹೊರಗೆಡವಿದ ತಪ್ಪು ಅಭಿಪ್ರಾಯಗಳ ಪೈಕಿ 
ಒಂದನೆಯದು ಈಗಿರತಕ್ಕ ಸರ್ಕಾರ ಏನೂ ಮಾಡಿಲ್ಲವೆಂದು ಅವರು ಭಾಷಣ ಮಾಡುತ್ತ 
ತಿಳಿಸಿದರು. ಮತ್ತೆ ಕೆಲವರು ಇವರು ಯಾವ ಪ್ರಮಾಣದಲ್ಲಿ ಕೆಲಸ ಮಾಡಬೇಕಾಗಿತ್ತೋ 
ಅಷ್ಟನ್ನೂ ಮಾಡಿಲ್ಲವೆಂದೂ ತಿಳಿಸಿದರು, ಮತ್ತೆ ಕೆಲವರು ಹೇಳಿದ್ದಾರೆ - ಹರಿಜನರಿಗೆ ಸಾಕಷ್ಟು 
ಸೌಲಭ್ಯಗಳನ್ನು ಕಲ್ಪಿಸಿಲ್ಲವಾದ್ದರಿಂದ ಅವರು ಹೆಚ್ಚು ಮಂದಿ ಪದವೀಧರರಾಗಲು ಅವಕಾಶವಿಲ್ಲದೇ 
ಹೋಗಿದೆಯೆಂದು ಇತ್ಯಾದಿ ವಿಷಯಗಳನ್ನು ತಿಳಿಸಿದರು. 


ಆದರೆ ಈ ದಿವಸ ಒಂದು ಅಂಶವನ್ನು ನಾನು ಈ ಸಭೆಯಲ್ಲಿ ತಿಳಿಸುವುದೇನೆಂದರೆ - 
ಈ ಸಭೆಯಲ್ಲಿ ಹರಿಜನರಿಗೆ ಮೀಸಲಾಗಿರುವ 19 ಸ್ಥಾನಗಳಿಗೂ ಮತ್ತು ಕೇಂದ್ರ ಶಾಸನ ಸಭೆಗೆ 
ಮೀಸಲಾಗಿರುವ ಸ್ಥಾನಗಳಿಗೂ ಎಲ್ಲಕ್ಕೂ ಒಟ್ಟಾಗಿ ಬಬ್ಬರಿಗೊಬ್ಬರು ಪದವೀಧರರ್ಲಾಗಿರತಕ್ಕವರೇ 
ಸ್ಪರ್ಧಿಸಲು ನಿಂತಿರುವಾಗ, ಇಷ್ಟೊಂದು ಪೈಪೋಟಿ ಬರಲಿಕ್ಕೆ ಕಾರಣ ಏನೆಂದರೆ ಅವರು ಹಾಗೆ 
ಪದವೀಧರರಾದದ್ದೇ ಆಗಿರುತ್ತೆ. ಹೀಗೆ ಇಂದು ಅವರಲ್ಲೇ ಇಷ್ಟು ಪೈಪೋಟಿ ಬರಲು ಅದು 
ಯಾವುದರ ಪರಿಣಾಮವೆಂಬುದನ್ನು ಅವರೇ ಪ್ರಶ್ನೆ ಹಾಕಿಕೊಂಡರೆ ಆಗ ಅವರಿಗೇ ಇದು 
ಗೋಚರವಾಗಿ ಇದರ ಸತ್ಕಾಂಶಕ್ಕೆ ದೂರವಾಗಿರತಕ್ಕ ರೀತಿಯಲ್ಲಿ ಮಾತನಾಡಿದ್ದೇವೆಂಬುದು 
ಅವರಿಗೇ ಗೋಚರವಾಗುತ್ತದೆ. ಈ ಸರ್ಕಾರ ಬಂದ ತರುವಾಯ ಅಂದರೆ ಕಳೆದ ಮೂರು 
ವರ್ಷಗಳಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಎಷ್ಟು ಪುರೋಭಿವೃದ್ಧಿ ಕೆಲಸಕಾರ್ಯಗಳನ್ನು 
ಮಾಡಿರುತ್ತಾರೆಂಬುದಕ್ಕೆ ಸಾಕಷ್ಟು ಅಂಕಿ ಅಂಶಗಳ ಆಧಾರವಿದೆ. ಹಿಂದೆ ಕೇವಲ 10 
ಸಾವಿರದವರೆಗಿದ್ದ ವಿದ್ಯಾಪೀಠಗಳನ್ನು ಈ ಸರ್ಕಾರ ಬಂದ ತರುವಾಯ 15 ಸಾವಿರಕ್ಕೆ ಏರಿಸಲಾಗಿದೆ. 
1946-48ರಲ್ಲಿದ ವಿದ್ಯಾಪೀಠಗಳ ಸಂಖ್ಯೆ 10,449. ಕಳೆದ ಮೂರು ವರ್ಷಗಳಿಂದೀಚೆಗೆ ಅದು 
15,378ಕ್ಕೆ ಹೆಚ್ಚಿದೆ. ಅಂದರೆ ಕೇವಲ 3 ವರ್ಷಗಳಲ್ಲಿ 5,000 ವಿದ್ಯಾಸಂಸ್ಥೆಗಳನ್ನು ಹೆಚ್ಚಿಸಿದ್ದಾರೆ. 
ಆಗ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತಿದ್ದದ್ದು ಕೇವಲ 2,628 ಮಂದಿ ಮಾತ್ರ. ಈಗ ಅವರಲ್ಲಿ 
ಪಾಠ ಪ್ರವಚನ ಮಾಡುತ್ತಿರುವವರ ಸಂಖ್ಯೆ 10 ಸಾವಿರಕ್ಕೆ ಮುಟ್ಟಿರುತ್ತೆ. ಹೀಗೆ ಹೆಚ್ಚು ಹೆಚ್ಚು ಜನ 
ವಿದ್ಯಾವಂತರಾಗುತ್ತಿರುವವರಲ್ಲಿ ಈ ಹರಿಜನರೂ ಸೇರಿಕೊಂಡಿದ್ದಾರೆ. ಇತರೇ ಜನಾಂಗದವರು 
ಹೇಗೆ ಈ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಹೆಚ್ಚಾಗಿ ಮುಂದುವರಿಯುತಿದ್ದಾರೆಯೋ ಅದೇ ರೀತಿಯಲ್ಲಿ 
ಈ ಹರಿಜನರೂ ಮುಂದುವರಿಯುತಿದ್ದಾರೆ. ಸಾರ್ವಜನಿಕರಿಂದ ವಸೂಲಾದ ಹಣದಲ್ಲಿ 
1947-48ರಲ್ಲಿ ಹರಿಜನರ ವಿದ್ಯಾಭ್ಯಾಸಕ್ಕೆಂದು ಎಷ್ಟು ಹಣವನ್ನು ಮೀಸಲಾಗಿಡುತಿದ್ದರೋ 
* ವಿಧಾನ ಸಭೆಯ ನಡವಳಿಕೆ ದಿನಾಂಕ 25ನೇ ಅಕ್ಟೋಬರ್‌, 1951 


118 ಹೆಚ್‌.ಎಂ. ಚನ್ನೆಬಸಪ್ಪ 


ಅದಕ್ಕಿಂತಲೂ ಮಿಗಿಲಾಗಿ ಈಗ ಒದಗಿಸಿರುತ್ತಾರೆಂಬ ಅಂಶವನ್ನು ಇತ್ತೀಚಿನ ಬಜೆಟ್‌ ಪ್ರತಿಗಳನ್ನು 
ತೆಗೆದು ನೋಡಿದರೆ ಅದು ಸರ್ವರಿಗೆ ವೇದ್ಯವಾಗುತ್ತದೆ. ಆದರೂ ಅವರು ಅಷ್ಟಕ್ಕೇ ತೃಪ್ಪರಾಗಿಲ್ಲ. 
ಅಂದರೆ ನಾನು ಹೇಳತಕ್ಕದ್ದು ಅವರಿಗೆ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ನೀಡಬಾರದೆಂದೇನೂ 
ಅಲ್ಲ. ಸಾಧ್ಯವಾದದ್ದನ್ನೂ ಮಾಡೋಣ, ಆದರೆ ಈ ನಿರ್ಣಯವನ್ನು ತಂದಿರತಕ್ಕ ಮಾನ್ಯ 
ಸದಸ್ಯರಾದ ಶ್ರೀಮಾನ್‌ ಮಾದಯ್ಯನವರು ಇದರಲ್ಲಿ ಬಹಳ ಚಾಕಚಕ್ಯತೆಯಿಂದ 
ಪದಗಳನ್ನುಪಯೋಗಿಸಿದ್ದಾರೆ. ಅವರು ನಿಜವಾಗಿಯೂ ಬಹಳ ಜಾಣರಿದ್ದಾರೆ. ಅವರ ನಿರ್ಣಯದಲ್ಲಿ 
ಅಡಕವಾಗಿರತಕ್ಕ ಮುಖ್ಯಾಂಶ ಈಗ ಹಾಲಿ ಹೈಸ್ಥೂಲು ಮತ್ತು ಕಾಲೇಜುಗಳಲ್ಲಿ ವ್ಯಾಸಂಗ 
ಮಾಡುತ್ತಿರುವ ಹರಿಜನರು ಎಷ್ಟು ವಿದ್ಯಾರ್ಥಿಗಳಿದ್ದಾರೋ ಅವರೆಲ್ಲರಿಗೂ ಮತ್ತು ಅವರ 
ಜೊತೆಗೆ ಷೆಡ್ಕೂಲ್‌ ಕ್ಯಾಸ್ತಿನವರಿಗೂ ಸಹ ಆದೇ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕೆಂದು 
ಕೇಳಿಕೊಂಡಿದ್ದಾರೆ. ಇದು ವಾಸ್ತವವಾಗಿಯೂ ಅಭಿನಂದನೀಯವಾದುದು. ಆದರೆ ಹಣದ 
ಅನುಕೂಲತೆ ಎಷ್ಟರಮಟ್ಟಿಗೆ ಒದಗುತ್ತದೋ ಮತ್ತು ಹಾಗೆ ಹೆಚ್ಚಿನ ಅನುಕೂಲಗಳನ್ನು ಯಾವ 
ರೀತಿ ಕಲ್ರಿಸಲು ಸಾಧ್ಯವಾದೀತೆಂಬ ಅಂಶವನ್ನು ತಮ್ಮ ದೃಷ್ಟಿಯಲ್ಲಿಟ್ಟುಕೊಂಡು ಸಾಧ್ಯವಾದ 
ಮಟ್ಟಿಗೂ ಅವರಿಗೆ ಧನಸಹಾಯ ನೀಡುವುದು ಸರ್ಕಾರದವರ ಕರ್ತವ್ಯವಾಗಿದೆ. ಇಷ್ಟನ್ನು 
ಅವರು ಮಾಡಬಹುದೇ ಶಿವಾಯಿ ಶ್ರೀಮಾನ್‌ ಹುಚ್ಚೇಗೌಡರು ತಿಳಿಸಿದ ಹಾಗೆ ಈಗ 
ಕೊಡುತ್ತಿರುವುದಕ್ಕೆ ಎರಡರಷ್ಟನ್ನು ಕೊಡಬೇಕೆಂದು ಹೇಳಿದರೆ ಅದು ಸಾಧ್ಯವಾಗದ ಮಾತು. 
ಹಾಗೆ ತಿಳಿಸುವುದೇ ಒಂದು ದೊಡ್ಡ ಪ್ರಾಮುಖ್ಯವಲ್ಲ. ಆದರೆ ಹಾಗೆ ಹೇಳಿದವರ ಕೈಗೇ ಈ 
ರಾಜ್ಯಾಡಳಿತವನ್ನು ಕೊಟ್ಟು, ಇರತಕ್ಕ ಇಷ್ಟು ಉತ್ಪತ್ತಿಯಲ್ಲಿ ಖರ್ಚುಗಳಿಗೆಲ್ಲಾ ನೀವು 
ಹಣವನ್ನೊದಗಿಸಬೇಕೆಂದು ಹೇಳಿದ್ದರೆ ಆಗ ಅವರು ಏನು ಹೇಳುತ್ತಿದ್ದರೆಂಬುದು ಗೊತ್ತಾಗುತ್ತಿತ್ತು. 
ಎಷ್ಟು ಹಣದ ಉತ್ಪತ್ತಿಯಿದೆ; ಖರ್ಚುಬಾಬುಗಳು ಎಷ್ಟೆಷ್ಟಿರುತ್ತವೆ; ಆ ಪೈಕಿ ಇರತಕ್ಕೆ ವೆಚ್ಚದ 
ಬಾಬುಗಳ ಪೈಕಿ ಯಾವುದಕ್ಕೆ ಮೊದಲು ಪ್ರಿಯಾರಿಟಿ ಕೊಟ್ಟು ಹಣವನ್ನೊದಗಿಸಬೇಕು; ತದನಂತರ 
ಯಾವ ಬಾಬಿಗೆ ಪ್ರಿಯಾರಿಟಿ ಕೊಡಬೇಕು, ಹೀಗೆ ಕ್ರಮಕ್ರಮವಾಗಿ ಒಂದೊಂದಕ್ಕೂ ರಚನಾತಕ್ರ 
ಕಾರ್ಯಗಳ ಪೈಕಿ ಯಾವು ಯಾವುದಕ್ಕೆ ಪ್ರಿಯಾರಿಟಿ ಕೊಡಬೇಕು ಎಂಬುದನ್ನು ಮುಖ್ಯವಾಗಿ 
ನೋಡದೆ ಕೆಲಸ ಮಾಡಲಿಕ್ಕಾಗುವುದಿಲ್ಲ. ದೇಪದಲ್ಲಿ ಇಂದು ಯಾರು ಯಾರು ಎಷ್ಟೆಷ್ಟುಮಟ್ಟಿಗೆ 
ಪ್ರಗತಿಹೊಂದಿದ್ದಾರೋ ಅಷ್ಟು ಪ್ರಗತಿದಾಯಕ ಮಟ್ಟಕ್ಕೆ ಇವರನ್ನೂ ತರಲು ಈಗ ಎಷ್ಟು 
ಧನಸಹಾಯ ಮಾಡಬೇಕೋ ಅಷ್ಟನ್ನೂ ಸರ್ಕಾರ ಮಾಡಲೇಬೇಕೆಂಬುದನ್ನು ಎಲ್ಲರೂ 
ಒಪ್ಪಿಕೊಳ್ಳುತ್ತಾರೆ ಮತ್ತು ಸರ್ಕಾರದವರೂ ಸಹ ಇದನ್ನು ಒಪ್ಪಿಕೊಳ್ಳುತ್ತಾರೆಂಬ ಭರವಸೆ ಕೂಡ 
ನನಗಿದೆ. ಈ ಕಾರಣಗಳಿಂದ ಈಗ ಶ್ರೀಮಾನ್‌ ಮಾದಯ್ಯನವರು ಸಬೆ ಮುಂದೆ ಮಂಡಿಸಿರುವ 
ನಿರ್ಣಯವನ್ನು ಸರ್ಕಾರದವರು ಒಪ್ಪಿಕೊಂಡು ಇದನ್ನು ಆದಷ್ಟು ಬೇಗ ಜಾರಿಗೆ ತರತಕ್ಕ 
ಏರ್ಪಾಡುಗಳನ್ನು ಮಾಡಬೇಕೆಂದು ಅವರನ್ನು ಒತ್ತಾಯಪಡಿಸಲು ಸರ್ವರೂ ಈ ಠರಾವಿಗೆ 
ಬೆಂಬಲ ನೀಡಬೇಕೆಂದು ತಿಳಿಸಿ ನಾನು ಇದಕ್ಕೆ ನನ್ನ ಬೆಂಬಲವನ್ನು ನೀಡುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಪಟು 119 


41 ಮಿಡ್ಲ್‌ ಸ್ಕೂಲ್‌ಗಳು ಮೈಸೂರು ಸಿಟಿಯಲ್ಲೇ ಇವೆಯೆಂದು ಹೇಳಿದರೆ ಎಷ್ಟು 
ಗ್ರಾಮಗಳು ಅಭಿವೃದ್ದಿಗೆ ಬರುವುದಕ್ಕೆ ಸಾಧ್ಯ. ಬಾಲಕಿಯರ ಸ್ಥೂಲುಗಳು ಡಿಸ್ಪಿಕ್ರಿನ ಇತರ 
ಭಾಗಗಳಲ್ಲಿವೆ. ಮೈಸೂರು ಸಿಟಿಯಲ್ಲಿರುವ 2,44,334 ಪ್ರಜಾ ಸಂಖ್ಯೆಯಲ್ಲಿ ಒಂದು ಲಕ್ಷ 
ಮೂವತ್ತೊಂಬತ್ತು ಸಾವಿರ ಚಿಲ್ಲರೆ ಜನೆ ವಿದ್ಯಾವಂತರು. ಅಂದರೆ ಶೇಕಡ 42 ಮಂದಿ 
ವಿದ್ಯಾವಂತರಿದ್ದ ಹಾಗಾಯಿತು. ಇದನ್ನು ಬಿಟ್ಟು ಹೆಳ್ಳಿಗಳ ಕಡೆ ನೋಡಿದರೆ ಅಲ್ಲಿರುವ 10,40,130 
ಜನರಲ್ಲಿ ಲಕ್ಷ ಚಿಲ್ಲರೆ ವಿದ್ಯಾವಂತರಾಗಿದ್ದಾರೆ. ಸರ್ಕಾರದವರು ಮಾಡಿದ ಕೆಲಸಕಾರ್ಯಗಳ 
ಬಹು ಭಾಗ ಮೈಸೂರು ಸಿಟಿಯಲ್ಲಿ ನಡೆದುಹೋಯಿತು ಎಂಬುದು ಇದರಿಂದ ವ್ಯಕ್ತವಾಗುತ್ತದೆ. 
ಇದರಿಂದಲೇ ಎಲ್ಲಾ ಅವ್ಯವಸ್ಥೆಯಾಯಿತೆಂದು ಹೇಳುವುದಿಲ್ಲ. ಹಳ್ಳಿಗಳ ಕಡೆ ಅಕ್ಷರಸ್ಥರು 
ಕಡಿಮೆಯಾಗಲು ಇದೊಂದು ಮುಖ್ಯ ಕಾರಣ, ಇದರಲ್ಲಿ ನಮ್ಮತಪ್ಪೂ ಇದೆ, ಗ್ರಾಮಾಂತರಗಳಲ್ಲಿ 
ಆಗಿನ ಕಾಲದಲ್ಲಿ ಜನರು ಅಷ್ಟು ವಿದ್ಯಾವಂತರಾಗಿರಲಿಲ್ಲ ಎಂದು ಹೇಳಬಹುದು, ಈ ಅಂಕಿ 
ಅಂಶಗಳಿಂದ ಮೈಸೂರು ಜಿಲ್ಲೆಯಲ್ಲಿ ಪೂರ್ಣವಾಗಿ ಜನರು ಬಹಳ ಹೀನ ಸ್ಲಿತಿಯಲ್ಲಿದ್ದಾರೆಂಬುದು 
ಸರ್ವರಿಗೂ ಮನವರಿಕೆಯಾಗದಿರಲಾರದು, ಅಂದಮೇಲೆ ಅವರನ್ನು ನಮ್ಮಮಟ್ಟಕ್ಕೆ ತರತಕ್ಕದ್ದು 
ನಮ್ಮೆಲ್ಲರ ಕರ್ತವ್ಯ. ಈ ಸಂದರ್ಭದಲ್ಲಿ ಹೈಸ್ಕೂಲುಗಳ ಸಂಖ್ಯೆ ವಿಚಾರ ಈಗ ಪ್ರಸ್ತಾಪ 
ಮಾಡಬೇಕಾಗಿಲ್ಲ. ಏಕೆಂದರೆ ಇನ್ನು 25-30 ವರ್ಷಗಳವರೆಗೆ ಹೈಸ್ಕೂಲು ಅನಗತ್ಯ. ಈಗಿರುವುದೇ 
ಸಾಕಾಗಿದೆ. ಈ ದಿವಸ ಹೇಳುವುದಾದರೆ ಮೈಸೂರು ಸಿಟಿ ಬಟ್ಟು ಬಾಕಿ ಕಡೆಗಳಲ್ಲಿ 18 
ಹೈಸ್ಕೂಲುಗಳಿವೆ. ಪ್ರತಿ ಹತ್ತು ಹನ್ನೆರಡು ಮೈಲಿಗಳಿಗೊಂಡು ಹೈಸ್ಕೂಲುಗಳಿರುವುದರಿಂದ ಇನ್ನೂ 
20 ವರ್ಷಗಳು ಅವುಗಳ ಅವಶ್ಯಕತೆಯಿಲ್ಲ, ಈಗಿರುವ ಸ್ಕೊಲುಗಳಲ್ಲೇ ವಿದ್ಯಾರ್ಥಿಗಳು ಓದುವುದಕ್ಕೆ 
ವ್ಯವಸ್ಥೆಯಿದೆ, ಅದಕ್ಕೆ ತಕ್ಕ ಹಾಗೆ ಮಿಡ್ಲ್‌ ಸ್ಕೂಲ್‌ಗಳು ಸ್ಥಾಪನೆಯಾಗಬೇಕು. ಅದಕ್ಕೆ ತಕ್ಕಷ್ಟು 
ಪ್ರಾಥಮಿಕ ಶಾಲೆಗಳು ಸ್ಥಾಪನೆಯಾಗಬೇಕು. ಇದರ ಅಗತ್ಯ ಎಷ್ಟು ಮಟ್ಟಿಗಿದೆಯೆಂಬುದು ಅಂಕಿ 
ಅಂಶಗಳಿಂದ ಗೊತ್ತಾಗುತ್ತದೆ. ಒಟ್ಟಿನಲ್ಲಿ ಈ ನಿರ್ಣಯಕ್ಕೆ ಸಹಾನುಭೂತಿಯನ್ನು ನೀಡಿದರೆ 
ಇದರಿಂದ ಬಹಳ ಮಟ್ಟಿಗೆ ಹಿಂದುಳಿದವರಿಗೆ, ದೇಶದ 1/10 ಬಾಗದ ಈ ಕಡೆಯ ಪ್ರಜೆಗಳಿಗೆ 
ತಮ್ಮ ಜೊತೆಗೆ ಬರುವುದಕ್ಕೆ ಸಾಧ್ಯವಾಗುತ್ತದೆ. ಪ್ರಾಥಮಿಕ ಶಾಲೆ ಮತ್ತು ಮಾಧ್ಯಮಿಕ ಶಾಲೆ 
ಕೊಡುವುದಕ್ಕೆ ಸಿದ್ಧವಾಗಿದ್ದೇವೆ. ಆದರೆ ಏನು ಮಾಡುವುದು, ಅನೇಕ ತೊಂದರೆಗಳಿವೆ ಎಂದು 
ಮಾನ್ಯ ಮಂತ್ರಿಗಳು ಹೇಳುತ್ತಾರೆಂದು ನಾನು ಊಹೆ ಮಾಡುತ್ತೇನೆ. ಉಪಾಧ್ಯಾಯರಿಗೆ ಮನೆಯಿಲ್ಲ, 
ಸ್ಕೊಲುಗಳಿಗೆ ಕಟ್ಟಡವಿಲ್ಲ, ಆದ್ದರಿಂದ ಕೊಡುವುದಕ್ಕಾಗುವುದಿಲ್ಲವೇ ವಿನಾ ವಾಸ್ತವವಾಗಿ ಶಾಲೆಗಳನ್ನು 
ಕೇಳಿದ ಕಡೆ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಅದಕ್ಕೆ ಸಹಾನುಭೂತಿಯಿಂದ ಸರ್ಕಾರದವರು 
ಬಹಳ ಉದಾರವಾಗಿ ಕಟ್ಟಡವಿರುವ ಕಡೆ ಪ್ರಾಥಮಿಕ ಶಾಲೆಗಳನ್ನು ಕೇಳಿದಾಗ ಕೊಡುವುದಕ್ಕೆ 
ಸಿದ್ಧವಾಗಿದ್ದಾರೆ. ಕಟ್ಟಡವಿಲ್ಲದಿರುವುದು ದೊಡ್ಡ ನ್ಯೂನತೆಯೆಂದು ಒಪ್ಪಿಕೊಳ್ಳಬೇಕು. ನಮ್ಮಪರಿಸ್ಥಿತಿ 
ಹೀಗಿರುವುದರಿಂದ ನಾವ ಸ್ವಲ್ಪ ಮಟ್ಟಿಗೆ ಈ ವಿಚಾರದಲ್ಲಿ ಉತ್ಸಾಹಶಾಲಿಗಳಾಗಿ ಕೆಲಸ ಮಾಡದಿದ್ದರೆ 
ಸರ್ಕಾರದ ಉಬಾತ್ತ ಮನೋಬಾವಕ್ಕೆ ತಕ್ಕಂತೆ ಮುಂದುವರಿಯುವುದಕ್ಕಾಗುವುದಿಲ್ಲ. ಈ 


ಸಂದರ್ಭದಲ್ಲಿ ಒಂದು ಅಂಶ ತಿಳಿಸಬೇಕಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಯಾರೂ ಕಟ್ಟಡಕ್ಕಾಗಿ 
95-9 


120 ಹೆಚ್‌.ಎಂ. ಚೆನ್ನಬಸಪ್ಪ 


ಯೋಚನೆ ಮಾಡಬೇಕಾಗಿಲ್ಲ. ಈಗ ಸುಮಾರು 19 ತಿಂಗಳಲ್ಲಿ ಸುಮಾರು 9 ಲಕ್ಷ 41 ಸಾವಿರ 
ಚಿಲ್ಲರೆ ಮೊಬಲಗಿನ ಕಟ್ಟಡ ಮಂಜೂರಾಗಿದೆ. ಬಹುಶಃ ಎರಡು ಮೂರು ತಿಂಗಳಲ್ಲಿ ಕೆಲಸ 
ಮುಗಿಯಬಹುದು. ಈ ಹಣವೆಲ್ಲಾ ಸರ್ಕಾರದವರೇ ಕೊಟ್ಟರೆಂದು ಯೋಚನೆ ಮಾಡಬಾರದು. 
ಒಂಬತ್ತು ಲಕ್ಷ 41 ಸಾವಿರ ಚಿಲ್ಲರೆಗೆ ಸುಮಾರು 5 ಲಕ್ಷಕ್ಕೆ ಮೇಲ್ಪಟ್ಟು ಜನರು ಧರ್ಮಾರ್ಥವಾಗಿ 
ಕೊಟ್ಟಿದ್ದಾರೆ. ಹೀಗೆ ಜನರು ಮುಂದೆ ಬಂದು ಸಹಾಯ ಮಾಡಿದ್ದಾರೆ. ಸರ್ಕಾರದವರು ಬಹುಶಃ 
ನಾಲ್ಕು ಚಿಲ್ಲರೆ ಲಕ್ಷ ಇದಕ್ಕೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಒಂದು ಆಂಶ ನಿವೇದನೆ ಮಾಡುತ್ತೇನೆ. 
ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಕಟ್ಟಡಕ್ಕಾಗಿ ಯೋಚನೆ ಮಾಡಬೇಕಾಗಿಲ್ಲ. ನಾವು ಅರ್ಧ 
ಹಣ ಕೊಡುವುದಕ್ಕೆ ಸಿದ್ಧಧಾಗಿದ್ದೇವೆ. ಬಾಕಿ ಅರ್ಧ ಕೊಟ್ಟು ಪ್ರಾಥಮಿಕ ಶಾಲೆಗಳನ್ನು ಕೊಡಬೇಕಾಗಿದೆ. 
ಕಟ್ಟಡವಿಲ್ಲದಿರುವ ಕಡೆ ಅದನ್ನೂ ಕೊಡುತ್ತೇವೆ. ಶಾಲೆಗಳನ್ನು ಕೊಡುವುದಕ್ಕೆ ಒಪ್ಪಿದರೆ ಇನ್ನು 
ಆರು ತಿಂಗಳಲ್ಲಿ ಬೇಕಾದರೂ ನಾವು ಕಟ್ಟಡ ಮತ್ತು ನಮ್ಮ ಭಾಗದ ಹಣ ಒದಗಿಸಲು 
ತಯಾರಾಗಿದ್ದೇವೆ. ಸರ್ಕಾರದವರು ಮಾತ್ರ ಮುಂದುವರೆದು ಪ್ರಾಥಮಿಕ ಶಾಲೆಗಳನ್ನು ಮಾತ್ರವಲ್ಲದೆ 
3,000 ಪ್ರಜಾ ಸಂಖ್ಯೆಯಿರುವ ಊರುಗಳೆಲ್ಲಕ್ಕೂ ಮಾಧ್ಯಮಿಕ ಶಾಲೆಗಳನ್ನು ಕೊಡಬೇಕು. 
ಎಷ್ಟು ಸ್ಕೂಲುಗಳನ್ನು ಕೊಟ್ಟರೆ ಅಷ್ಟು ಕಟ್ಟಡಗಳಿಗೆ ನೂರಕ್ಕೆ 50 ಭಾಗ ಹಣ ಒದಗಿಸುತ್ತೇವೆಂದು 
ಭರವಸೆ ಕೊಡಬಲ್ಲಿ. ಇದೇ ರೀತಿ ಪ್ರಾಥಮಿಕ ಶಾಲೆ ಕಟ್ಟಡಗಳಿಗೂ ಯೋಚನೆ ಮಾಡಬೇಕಾಗಿಲ್ಲ. 
ಜೊತೆಗೆ ಉಪಾಧ್ಯಾಯರ ಮನೆಗಳಿಗೂ ಯೋಚನೆ ಮಾಡಬೇಕಾಗಿಲ್ಲ. ಇವೆಲ್ಲಕ್ಕೂ ಬೇಕಾದ 
ಹಣದಲ್ಲಿ ಅರ್ಧ ಭಾಗವನ್ನು ಮಂಜೂರು ಮಾಡಿಸಿ ಸಾರ್ವಜನಿಕರಿಂದ ಕೊಡಿಸುವುದಕ್ಕೆ ಸಿದ್ಧ 
ತಾವೇ ಕಟ್ಟಿಸಿ, ಆಮೇಲೆ ಕೊಡುತ್ತೇವೆಂದು ಹೇಳಿದರೂ ಆಗಬಹುದು. ಇಷ್ಟನ್ನು ಯೋಚನೆ 
ಮಾಡಿ ಸರ್ಕಾರದವರೂ, ಈ ಮಾನ್ಯ ಸಬೆಯ ಸದಸ್ಯರೆಲ್ಲರೂ ಸಹಾನುಭೂತಿಯನ್ನು 
ತೋರಿಸಿರುವಂತೆ ಸಹಾನುಭೂತಿಯಿಂದ ಇಷ್ಟನ್ನು ನೆರವೇರಿಸಬೇಕಾಗಿದೆ. ಸರ್ಕಾರಕ್ಕೆ 
ಸಹಾನುಬೂತಿಯಿಲ್ಲವೆಂದು ಹೇಳುವುದಕ್ಕೆ ಖಂಡಿತ ಅವಕಾಶವಿಲ್ಲ. ಮಾನ್ಯ ಸದಸ್ಯರು ಹೇಳಿರುವ 
ಅಂಕಿ ಅಂಶಗಳನ್ನು ನೋಡಿದರೆ ಸಹಾನುಭೂತಿ ಎದ್ದು ಕಾಣುತ್ತದೆ ಎಂಬುದನ್ನು ಮನಗಾಣಬಹುದು. 
ಆದ್ದರಿಂದ ಸರ್ಕಾರದವರು ಈ ನಿರ್ಣಯವನ್ನು ಬಿನ್‌ ತಕರಾರಿನಿಂದ ಒಪ್ರಿ ಒಂದು ಸೂಕವಾದ 
ನೀತಿಯನ್ನು ಅನುಸರಿಸಿ ಇನ್ನು ಮೂರು ವರ್ಷಗಳಲ್ಲಿ ಮಿಡ್ಲ್‌ ಸ್ಕೂಲು ಮತ್ತು ಪೈಮರಿ ಸ್ಕೂಲು 
ಮೈಸೂರು ಜಿಲ್ಲೆಯ ಯಾವ ಊರಿನಲ್ಲೂ ಇಲ್ಲ ಎಂಬ ಪ್ರಶ್ನೆ ಬಾರದ ಹಾಗೆ ಮಾಡಬೇಕು. 
ಮೂರು ಸಾವಿರ ಪ್ರಜಾಸಂಖ್ಯೆಯಿರುವ ಯಾವ ಗ್ರಾಮದಲ್ಲೂ ಮಿಡ್ಲ್‌ ಸ್ಕೂಲು ಇಲ್ಲ ಎಂಬ 
ದೂರು ಬರಬಾರದು, ಹಾಗೆ ಮಾಡುವುದಾಗಿ ವಾಗ್ದಾನ ಮಾಡಿದರೆ ಅದಕ್ಕೆ ತಕ್ಕ ಸೌಕರ್ಯವನ್ನು 
ಒದಗಿಸಿಕೊಡಬಹುದು. ಇಷ್ಟು ಹೇಳಿ ಮಾನ್ಯ ಸದಸ್ಯರೂ ಮತ್ತು ಸರ್ಕಾರದವರೂ 
ಸಹಾನೂಭೂತಿಯಿಂದ ಈ ನಿರ್ಣಯವನ್ನು ಬಿನ್‌ ತಕರಾರಿನಿಂದ ಒಪ್ಪಿಕೊಳ್ಳಬೇಕೆಂದು ಅತ್ಯಂತ 
ವಿನಿಯಪೂರ್ವಕವಾಗಿ ಸೂಚಿಸುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಪಟು 121 


ಮೈಸೂರು ಗ್ರಾಮ ಪಂಚಾಯಿತಿಗಳು ಮತ್ತು ಜಿಲ್ಲಾ ಚೋರ್ಡ್‌ 
ವಿಧೇಯಕ 1957 * 


ಸ್ವಾಮಿ, ಗ್ರಾಮ ಪಂಚಾಯಿತಿ ಶಾಸನದ 55ನೆಯ ವಿಧಿಯಲ್ಲಿ ಹೀಗಿರುತ್ತದೆ:- 


"55. (1) Every person who is not less than 25 years of age and is 
entitled to vote at an election to a panchayat within the District shall be 
qualified to be elected as a member of a District Board", 


(2) Every person who is not less than 25 years of age and who 
pays in a panchayat within the District Board shall also be qualified to 
be elected as a member of a District Board: 


Provided that no person shall be qualified to be a member of more 
than one District Board." 

55ನೆಯ ವಿಧಿಯ ಒಂದು ಮತ್ತು ಎರಡನೆಯ ಕ್ಲಾಜುಗಳಲ್ಲಿ ಕೆಲವು ನ್ಯೂನತೆಗಳು ಕಂಡು 
ಬರುವುದರಿಂದ ನಾನು ಒಂದು ತಿದ್ದುಪಡಿಯನ್ನು ತಂದು ಅದರಲ್ಲಿ ಈ ರೀತಿಯಾಗಿ ಸೂಚೆನೆ 
ಮಾಡಿದ್ದೇನೆ:- 


“for sub-clauses (1) and (2) the following sub-clause shall be 
substituted: 


Any person who is not less than twenty-five years of age and who 
is a resident of a taluk inclusive of all Municipal limits is therein shall be 
qualified to be elected as member of the District Board from any Taluk 
of the District", | move the amendment. 

ಜಿಲ್ಲಾ ಬೋರ್ಡುಗಳ ಅಧಿಕಾರ ವ್ಯಾಪ್ತಿಯು ಇದೇ ಶಾಸನದ 49ನೆಯ ವಿಧಿಯಲ್ಲಿ 
ನಮೂದು ಮಾಡಲ್ಪಟ್ಟಿದೆ. ಒಟ್ಟು ಜಿಲ್ಲೆಯಲ್ಲಿ ಮುನಿಸಿಪಲ್‌ ಆಡಳಿತಕ್ಕೆ ಮತ್ತು ಸ್ಯಾನಿಟರಿ 
ಬೋರ್ಡ್‌ ಆಡಳಿತಕ್ಕೆ ಒಳಪಟ್ಟ ಕ್ಷೇತ್ರವೇನಿದೆಯೋ ಅದನ್ನು ಬಿಟ್ಟರೆ ಉಳಿಯುವ ಕ್ಷೇತ್ರದಲ್ಲಿ 
ಜಿಲ್ಲಾ ಬೋರ್ಡು ಅಧಿಕಾರ ವ್ಯಾಪ್ತಿಯಿದೆ. ಆ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಜಿಲ್ಲಾ ಬೋರ್ಡು 
ನಿರ್ಮಾಣ ಮಾಡುತ್ತಿದ್ದಾಗ ಆ ಜಿಲ್ಲಾ ಬೋರ್ಡು ಸದಸ್ಯರಾಗಲು ಏನು ಅರ್ಹತೆ ಬೇಕಾಗಿತ್ತು 
ಎಂಬುದನ್ನು ವಿಚಾರ ಮಾಡಬೇಕಾಗಿದೆ. ಹಿಂದೆ ಜಿಲ್ಲಾ ಬೋರ್ಡುಗಳಿಗೆ ಸದಸ್ಯನಾಗಬೇಕಾದರೆ 
ಆತನಿಗೆ 21 ವರ್ಷ ವಯಸ್ಸಾಗಿರಬೇಕಾಗಿತ್ತು. 25 ರೂಪಾಯಿಗಳ ಕಂದಾಯ ಕೊಡುವ ಖದೀಂ 
ಟೆನೆಂಟ್‌ ಆಗಿ ಅಥವಾ 25 ರೂಪಾಯಿಗಳ ಕಂದಾಯ ಕೊಡುವ ಖಾತೇದಾರನಾಗಿ ಇರಬೇಕಾಗಿತ್ತು 
ಅಥವಾ ಇನ್‌ಕಂಟ್ಕಾಕ್ಸ್‌ ಕೊಡುವ ಒಬ್ಬ ಮನುಷ್ಕನಾಗಿರಬೇಕಾಗಿತ್ತು. ಆದರೆ ಇಂದಿನ ಪರಿಸ್ಥಿತಿಗೆ 
ಅದನ್ನು ಹೋಲಿಸಿದರೆ ಆ ಅರ್ಹತೆಗಳಿರಬೇಕೆಂದು ವಿಧಾಯಕ ಮಾಡುವುದು 


* ವಿಧಾನ ಸಬೆಯ ನಡವಳಿಕೆ ದಿನಾಂಕ 26ನೇ ಅಕ್ಟೋಬರ್‌, 1951 


122 ಹೆಚ್‌.ಎಂ. ಚನ್ನಬಸಪ್ಪ 
ಸೂಕ್ತವಲ್ಲ, ಸರ್ದೇಸಾಧಾರಣವಾಗಿ ಯಾವ ಕ್ಷೇತ್ರಕ್ಕೂ ಸೇವೆಯನ್ನು ಕೈಕೊಳ್ಳದಿರುವ ಮನುಷ್ಯನಿಗೆ 
ಅವನು 25 ವರ್ಷ ವಯಸ್ಸನಾಗಿದ್ದರೆ ಆ ಕ್ಷೇತ್ರದಲ್ಲಿ ಸೇವೆ ಮಾಡಲು ಆರ್ಹನಾಗಬೇಕು 
ಎಂಬುದೇ ನನ್ನ ಸೂಚನೆ. ಅದು 55ನೆಯ ಕ್ಲಾಜಿನ ಒಂದನೇ ಸಬ್‌ ಕ್ಲಾಜಿನಲ್ಲಿ ಸೂಚಿಸಲ್ಪಟ್ಟಿದೆ. 
ಅದರ ಜೊತೆಗೆ ಆತನು ಒಂದು ಪಂಚಾಯಿತಿಯಲ್ಲಿ ಓಟರಾಗಿರಬೇಕೆಂಬುದು ಒಂದು ಅರ್ಹತೆ. 
ಓಟರು ಆಗಿರಬೇಕಾದರೆ ಸೂಚನೆ ಏನೆಂದೆರೆ, ಅವನು ಹಳ್ಳಿಗಾಡಿನಲ್ಲಿ 
ವಾಸಮಾಡಿಕೊಂಡಿರಬೇಕೆಂಬುದನ್ನು ಇಲ್ಲಿ ಸೂಚಿಸಿರುತ್ತೇವೆ. ಆದ್ದರಿಂದ ಈಗಿರುವ ಪ್ರಕಾರ 
ಡಿಸ್ಟಿಕ್ಟೆ ಬೋರ್ಡ್‌ ಮೆಂಬರ್‌ ಆಗಿರಬೇಕಾದರೆ 25 ವರ್ಷ ವಯಸ್ಸಾಗಿರಬೇಕು ಮತ್ತು ಆ 
ಕ್ಷೇತ್ರದ ಹಳ್ಳಿಯಲ್ಲಿ ವಾಸಮಾಡತಕ್ಕವನಾಗಿರಬೇಕು. ಇದರ ಜೊತೆಗೆ 2ನೇ ಕ್ಲಾಸ್‌ನಲ್ಲಿರುವಂತೆ 
ಅವನು ಎಲ್ಲಾದರೂ ವಾಸಮಾಡಿಕೊಂಡಿರಲಿ ಆ ಒಂದು ಹಳ್ಳಿಯಲ್ಲಿ ಒಂದು ಮನೆ ಇದ್ದು 
ಕಂದಾಯ ಕೊಟ್ಟರೆ ಸಾಕು ಎಂಬುದಾಗಿ ಸೂಚಿಸಿದ್ದಾರೆ. ವಿಲೇಜ್‌ ಪಂಚಾಯಿತಿ ಮತ್ತು ಜಿಲ್ಲಾ 
ಬೋರ್ಡ್‌ಗಳ ಶಾಸನರಚನೆ ಮಾಡಲು ಸೂಕ್ತ ಸಲಹೆ ಕೊಡುವುದಕ್ಕಾಗಿ ಒಂದು ಸಮಿತಿ 
ಏರ್ಪಾಡು ಮಾಡಿದ್ದುದು ಸರಿಯಫ್ಪೆ. ಅವರು ಒಂದು ಸಲಹೆ ಮಾಡಿದರು, ಅದನ್ನು ಅನುಸರಿಸಿಯೇ 
2ನೇ ಕ್ಲಾಷ್‌ನಲ್ಲಿರತಕ್ಕ ಅರ್ಹತೆ ವಿಧಿಸಲಾಗಿದೆ. ಅದೇನೆಂದರೆ, ಗ್ರಾಮಾಂತರಗಳಲ್ಲಿ 
ವಾಸಮಾಡತಕ್ಕವರಿಗೆ ಮಾತ್ರ ಆಯಾ ಡಿಸ್ಪಿಕ್ಸ್‌ ಬೋರ್ಡಿನ ಕ್ಷೇತ್ರಗಳಲ್ಲಿ ಸೇವೆ ಮಾಡುವುದಕ್ಕೆ 
ಅವಕಾಶ ಕೊಡುವುದರ ಜೊತೆಗೆ ಅವರು ಎಲ್ಲಾದರೂ ವಾಸಮಾಡಿಕೊಂಡಿರಲಿ ಆ ಹಳ್ಳಿಗಾಡಿನಲ್ಲಿ 
ಕಂದಾಯ ಕೊಡತಕ್ಕ ಮನೆ ಇದ್ದರೆ ಸಾಕು. ಇದರಿಂದ ಪ್ರಯೋಜನವೇನೆಂದರೆ ಅನೇಕ ಯುವಕರು 
ವಿದ್ಯಾಭ್ಯಾಸ ಮಾಡಿ ಕಾರಣಾಂತರಗಳಿಂದ ಹಳ್ಳಿಗಳಲ್ಲಿ ವಾಸಮಾಡಲಿಕ್ಕಿ ಸಾಧ್ಯವಾಗದೇ ಪಟ್ಟಣಗಳಲ್ಲಿ 
ವಾಸಮಾಡಬೇಕಾದ ಪರಿಸ್ಥಿತಿ ಬಂದರೆ ಅವರಿಗೆ ಈ ಸೇವಾಕ್ಟೇತ್ರದಲ್ಲಿ ಅವಕಾಶ ಕಲ್ಪಿಸಿ ಇದ್ದರೆ 
ಅವರಿಂದ ಆಗುತ್ತಿದ್ದಂತಹ ಸೇವೆಯನ್ನು ಕಳೆದುಕೊಂಡಂತೆ ಆಗುತ್ತದೆ. ಆದ್ದರಿಂದ ಅವರಿಗೆ ಸ್ವಲ್ಪ 
ಅವಕಾಶ ಮಾಡಿಕೊಡಬೇಕೆಂಬ ಉದ್ದೇಶದಿಂದ ಈ ಸಲಹೆಯನ್ನು ಮಾಡಿದರು. ಈ 
ಸಲಹೆಯನ್ನುನುಸರಿಸಿಯೇ ಎರಡನೇ ಕ್ಲಾಸ್‌ನಲ್ಲಿ ಮೊಹತರ್ಫ ಕೊಟ್ಟರೆ ಸಾಕು ಎಂದು 
ವಿಧಾಯಕವಾಗಿದೆ. ಇದರಲ್ಲಿ ಏನಾಗುತ್ತದೆ ಎಂಬುದನ್ನು ಯೋಚನೆ ಮಾಡೋಣ. ಈಗ ಒಬ್ಬ 
ಮನುಷ್ಯ ಮೈಸೂರು ಜಿಲ್ಲೆಯ ಒಂದು ಹಳ್ಳಿಯಲ್ಲಿ 4 ಆಣೆ, 8 ಆಣೆ ಕಂದಾಯ ಕೊಡತಕ್ಕ ವ್ಯವಸ್ಥೆ 
ಮಾಡಿಕೊಂಡು ಬೆಂಗಳೂರಿನಲ್ಲಿರಲಿ, ತುಮಕೂರಿನಲ್ಲಿರಲಿ, ಶಿವಮೊಗ್ಗದಲ್ಲಿರಲಿ, ಮೈಸೂರು 
ದೇಶ ಬಿಟ್ಟು ಬೇರೆ ಕಡೆ ಇದ್ದರೂ ಕೂಡ ಆತನಿಗೆ ಆ ಜಿಲ್ಲಾ ಬೋರ್ಡಿನಲ್ಲಿ ಸದಸ್ಯನಾಗಿರುವುದಕ್ಕೆ 
ಈ ವಿಧಿ ಪ್ರಕಾರ ಅವಕಾಶವಾಗುತ್ತದೆ. ಆದರೆ ಅದನ್ನು ಒಪ್ಪವುದಕ್ಕೆ ಸಾಧ್ಯವಾಗುವುದಿಲ್ಲ. 
ಸಮಿತಿಯವರು ಶಿಫಾರಸು ಮಾಡಿದುದರ ಉದ್ದೇಶ ಎಲ್ಲಾದರೂ ನಾಲ್ಕಾಣೆ ಮೊಹತರ್‌ಫಾ 
ಕೊಟ್ಟರೆ ಸಾಕು ಎಂಬುದಾಗಿ ಇರಲಿಲ್ಲ. ನಾನೂ ಆ ಸಮಿತಿಯ ಸದಸ್ಯನಾಗಿದ್ದೆ. ನಮ್ಮಉದ್ದೇಶ 
ಏನಾಗಿತ್ತು ಎಂಬುದನ್ನು ತಮಗೆ ಅರಿಕೆ ಮಾಡುತ್ತಾ ಇದ್ದೇನೆ. 


ಪ್ರತಿಭಾವಂತ ಸಂಸದೀಯ ಪಟು 123 


ಶ್ರೀ ಜಿ. ಆಚಾರ್ಯರು - ಲೋಕಸಭೆಯಲ್ಲಿಲ್ಲವೇ? 


ಶ್ರೀ ಎಚ್‌.ಎಂ. ಚೆನ್ನಬಸಷ್ಠನವರು - ಆ ಸಭೆಯ ಕ್ಷೇತ್ರವೇ ಬೇರೆ. ಇದು ಸ್ಥಳೀಯ 
ಸಂಸ್ಥೆ. ಇದರ ಸೇವಾ ಕ್ಷೇತ್ರ ನಿರ್ದಿಷ್ಟವಾಗಿದೆ, ಆದ್ದರಿಂದ ಆ ಸಭೆಗೆ ಎಲ್ಲಿದ್ದರೂ ಚಿಂತೆಯಿಲ್ಲ. 
ಇದಕ್ಕೆ ಮಾತ್ರ ಸ್ವಲ್ಪ ಪ್ರತಿಬಂಧಕವಿದೆ ಎಂಬುದನ್ನು ಮಾನ್ಯ ಸದಸ್ಯರು ಒಪ್ಪಿಕೊಳ್ಳಲೇಬೇಕಾಗಿದೆ. 
ಗ್ರಾಮಾಂತರಗಳಲ್ಲಿ ವಾಸಮಾಡತಕ್ಕ ಜನ ಸಾಮಾನ್ಯವಾಗಿ ತಿಳಿವಳಿಕೆ ಇಲ್ಲದೆ ಇರತಕ್ಕ ಜನ 
ಎಂಬುದು ತಮಗೆ ಗೊತಿದೆ. ತಿಳಿವಳಿಕೆ ಇಲ್ಲದೆ ಇರತಕ್ಕ ಜನಗಳಿಗೆ ಯಾವುದಾದರೂ ಒಂದು 
ರೀತಿಯಲ್ಲಿ ಮೋಸ ಮಾಡಿ ಅಥವಾ ಆಶೋತ್ತರ ನೀಡಿ ಸದಸ್ಯರಾಗುವುದಕ್ಕೆ ಅವಕಾಶವಿದೆ 
ಎಂಬುದನ್ನು ಚುನಾವಣೆಗಳಲ್ಲಿ ಪರಿಣಿತರಾದವರಿಗೆ ನಾನು ಹೇಳಬೇಕಾಗಿಲ್ಲ. ಅಂತೂ ಒಟ್ಟಿನಲ್ಲಿ 
ಕೊನೇಪಕ್ಷ ಆ ಮನುಷ್ಯ ಆ ಜಿಲ್ಲೆಯಲ್ದಾದರೂ ವಾಸಮಾಡಬೇಕೆಂಬುದು ನ್ಯಾಯ, ಅದನ್ನು 
ಒಪ್ಪಿಕೊಳ್ಳಬೇಕು. ಅದು ಬಿಟ್ಟು ಹಳ್ಳಿಯಲ್ಲಿ ನಾಲ್ಕಾಣೆ ಕಂದಾಯ ಕೊಟ್ಟರೆ ಆಯಿತು, 
ಬೊಂಬಾಯಿನಲ್ಲಿದ್ದರೂ ಮೈಸೂರು ಜಿಲ್ಲಾ ಬೋರ್ಡಿನ ಮೆಂಬರಾಗುವುದಕ್ಕೆ ಅವಕಾಶ ಕೊಡತಕ್ಕೆ 
ಈ ವಿಧಿಯನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಾಗದೇ ಹೋಗಿ ಈ ಒಂದು ತಿದ್ದುಪಡಿಯನ್ನು 
ತರಬೇಕಾದ ಪ್ರಸಂಗ ಬಂತು. 


ಈ ತಿದ್ದುಪಡಿಯಲ್ಲಿ ಮತ್ತೊಂದು ಅಂಶವೇನೆಂದರೆ ಜಿಲ್ಲೆಯಲ್ಲಿ ಅವನು 
ವಾಸಮಾಡಿಕೊಂಡಿದ್ದರೆ ಸಾಕು, 25 ವರ್ಷ ವಯಸ್ಸಾಗಿರಬೇಕು ಎನ್ನತಕ್ಕ ಒಂದು ಭಾವನೆ 
ಬಂದಿದೆ. ಜಿಲ್ಲೆ ಎಂಬುದು ನಮ್ಮ ಈ ಶಾಸನದಲ್ಲಿ ಯಾವ ರೀತಿ ವಿಧಾಯಕವಾಗಿದೆಯೆಂದರೆ 
ರೆವಿನ್ಯೂ ಡಿಸ್ಟಿಕ್ಟ್‌ ಏನು ಇದೆ ಅದರಲ್ಲಿ ಮುನಿಸಿಪಾಲಿಟಿಗಳನ್ನು ತೆಗೆದರೆ ಯಾವ ಕ್ಷೇತ್ರ 
ಉಳಿಯುತ್ತದೆಯೋ ಅದು ಮಾತ್ರ ಡಿಸ್ಪಿಕ್ಟ್‌ ಅಂತ ವಿಧಾಯಕವಾಗಿದೆ. ಈಗ ನಮ್ಮ ಅಭಿಪ್ರಾಯ 
ಸಾಮಾನ್ಯವಾಗಿ ಪಟ್ಟಣಗಳಲ್ಲಿ ವಾಸಮಾಡತಕ್ಕವರಿಗೆ ಸ್ವಲ್ಪ ಸೇವಾಕ್ಷೇತ್ರದಲ್ಲಿ ಅವಕಾಶ 
ಕಲ್ಪಿಸಬೇಕೆಂಬ ಉದ್ದೇಶವಿದ್ದುದರಿಂದ ಅವರಿಗೆ ಒಂದು ವ್ಯವಸ್ಥೆ ಮಾಡಬೇಕಾಗಿ ಬಂತು. ಈ 
ಹೊಸ ಮುನಿಸಿಪಲ್‌ ಕಾನೂನು ಪ್ರಕಾರ ಸಾಮಾನ್ಯವಾಗಿ 3,000 ಪ್ರಜಾ ಸಂಖ್ಯೆ ಏನಿದೆ ಅದಕ್ಕೆ 
ಮೇಲ್ಪಟ್ಟು ಇರುವ ಗ್ರಾಮಗಳೆಲ್ಲವನ್ನೂ ಕೂಡ ಮುನಿಸಿಪಾಲಿಟಿಯನ್ನಾಗಿ ಏರ್ಪಾಡು 
ಮಾಡಬೇಕೆಂದು ವಿಧಾಯಕವಾಗಿದೆ. ಈ ವಿಧಾಯಕದ ಪ್ರಕಾರ ಅನೇಕ ದೊಡ್ಡ ದೊಡ್ಡ ಹಳ್ಳಿಗಳು, 
ಗ್ರಾಮಗಳು ಮುನಿಸಿಪಾಲಿಟಿಗಳಾಗುತ್ತವೆ. ಮುನಿಸಿಪಾಲಿಟಿಗಳಾಗುವುದರಿಂದ ಅಲ್ಲಲ್ಲಿ 
ವಾಸಮಾಡತಕ್ಕ ಜನಗಳಿಗೆ ಸೇವಾಕ್ಷೇತ್ರ ಒದಗಿಸದಿದ್ದರೆ ಬಹುಮಟ್ಟಿಗೆ ಪ್ರತಿಭಾಶಾಲಿ 
ಗಳಾಗಿರತಕ್ಕವರು, ವಿದ್ಯಾವಂತರು, ಶಕ್ತರು, ದಕ್ಷರು ಇತ್ಯಾದಿ ಇತ್ಯಾದಿ ಜನಗಳಿಗೆ ಆ ಕ್ಷೇತ್ರವನ್ನು 
ನಿರಾಕರಿಸಿದಂತಾಗುತ್ತದೆ. ಅದಕ್ಕೆ ಪ್ರತಿಯೊಂದು ಜಿಲ್ಲಾ ಕ್ಷೇತ್ರದಲ್ಲೂ ಯಾವ್ಯಾವ 
ಮುನಿಸಿಪಾಲಿಟಿಗಳಿವೆಯೋ ಆಯಾ ಮುನಿಸಾಲಿಟಿಗಳಲ್ಲಿ ವಾಸಮಾಡತಕ್ಕ ಜನಗಳಿಗೂ ಕೂಡ 
ಈ ಒಂದು ಅವಕಾಶವನ್ನು ಏರ್ಪಾಡು ಮಾಡಿಕೊಡಬೇಕೆಂಬುದೇ ಈ ತಿದ್ದುಪಡಿಯ ಮುಖ್ಯ 
ಉದ್ದೇಶ. 


124 ಹೆಚ್‌.ಎಂ. ಚನ್ನಬಸಪ್ಪ 


ಒಂದು ಅಂಶ ಗಮನಾರ್ಹವಾದದ್ದು. ಸಾಮಾನ್ಯ ಮುನಿಸಿಪಾಲಿಟಿಗಳಲ್ಲಿ ಸಿಟಿ 
ಮುವಿಸಿಪಾಲಿಟಿಗಳಲ್ಲಿ ಕಾರ್ಪೊರೇಷನ್‌'ಗಳಲ್ಲಿ ಸ್ವಲ್ಪ ಸಂಕುಚಿತ ಮನೋಭಾವ ಇದೆ ಎಂಬುದು 
ಎದ್ದು ಕಾಣುತ್ತದೆ. ಒಂದು ಮುನಿಸಿಪಲ್‌ ಕಾರ್ಪೊರೇಷನ್‌ನಲ್ಲಿ ಒಬ್ಬ ಮನುಷ್ಯ ಖಾತೆದಾರನಾಗಿದ್ದು 
ಅಲ್ಲಿ ವಾಸಮಾಡದೆ ಹೋದ ಕಾರಣಕ್ಕೇ ಅವನು ಸದಸ್ಯನಾಗುವುದಕ್ಕೆ ಅವಕಾಶ ಕೊಡಕೂಡದೆಂದ 
ಮೇಲೆ ಆ ಕ್ಷೇತ್ರದ ಹೊರಗಿರತಕ್ಕ ಪ್ರಭಾವಶಾಲಿಗಳಾಗಿರುವವರಿಗೆ, ದಕ್ಷರು, ಶಕ್ತರಾದವರಿಗೆ 
ಅವರ ಮುನಿಸಿಪಲ್‌ ಕ್ಷೇತ್ರದಲ್ಲಿ ಸದಸ್ಕರಾಗುವುದಕ್ಕೆ ಅವಕಾಶ ಕೊಡಬೇಕೆಂದರೆ ಸಾಧ್ಯವಿಲ್ಲ. 
ಅದೇ ರೀತಿ ನಾವು ಇಲ್ಲೂ ಕೂಡ ಮಾಡಬಹುದಾಗಿತ್ತು. ಏಕೆಂದರೆ ಚಬೋರ್ಡುಗಳ ಕ್ಷೇತ್ರದಲ್ಲಿ 
ಸೇವೆ ಮಾಡತಕ್ಕ ಒಬ್ಬ ಮನುಷ್ಯ ಅದೇ ಕ್ಷೇತ್ರದಲ್ಲಿ ವಾಸಮಾಡಬೇಕೆಂಬುದು ನ್ಯಾಯವಾದದ್ದು 
ಮತ್ತು ಧರ್ಮವಾದದ್ದು. ಆದರೂ ವಿಶಾಲ ದೃಷ್ಟಿಯಿಂದ ಇನ್ನೂ ಸ್ವಲ್ಪ ಹೆಚ್ಚು ಅವಕಾಶ ಕಲ್ಪಿಸಬೇಕೆಂಬ 
ಉದ್ದೇಶದಿಂದ ಪ್ರತಿ ತಾಲ್ಲೂಕಿನಲ್ಲಿ ಮುನಿಸಿಪಲ್‌ ಕ್ಷೇತ್ರಗಳಲ್ಲಿ ವಾಸಮಾಡತಕ್ಕ ಜನರಿಗೂ 
ಕೂಡ ಈ ಅವಕಾಶವನ್ನು ಏರ್ಪಾಡು ಮಾಡಿಕೊಡಬೇಕೆಂಬ ಸದುದ್ದೇಶದಿಂದ ತಿದ್ದುಪಡಿಯನ್ನು 
ಮಂಡಿಸಿದ್ದೇನೆ. 


ಮತ್ತೊಂದು ವಿಚಾರ ಒಂದು ಜಿಲ್ಲೆಯ ಮುನಿಸಿಪಲ್‌ ಕ್ಷೇತ್ರಗಳನ್ನೊಳಗೊಂಡ ಆಯಾಯ 
ತಾಲ್ಲೂಕಿನಲ್ಲಿ ವಾಸಮಾಡತಕ್ಕ ಪ್ರತಿಯೊಬ್ಬ 25 ವರ್ಷ ವಯಸ್ಸಿಗೆ ಮೇಲ್ಪಟ್ಟವನಿಗೂ ಜಿಲ್ಲಾ 
ಜೋರ್ಡಿನ ಸದಸ್ಯನಾಗುವುದಕ್ಕೆ ಅವಕಾಶ ಉಂಟು. ಯಾವ ತಾಲ್ಲೂಕಿನಲ್ಲಿ ವಾಸವಾಗಿದ್ದರೂ 
ಆ ಜಿಲ್ಲಾ ಕ್ಷೇತ್ರಕ್ಕೆ ಯಾವ ತಾಲ್ಲೂಕಿನಿಂದ ಬೇಕಾದರೂ ಚುನಾವಣೆಗೆ ನಿಲ್ಲತಕ್ಕ ಅವಕಾಶವಿದೆ. 
ಆದ್ದರಿಂದ ಒಬ್ಬ ಮನುಷ್ಯ ಯಾವ ತಾಲ್ಲೂಕಿನಲ್ಲಿ ವಾಸಮಾಡಿಕೊಂಡಿದ್ದಾನೆಯೋ ಅಲ್ಲೇ 
ನಿಂತುಕೊಳ್ಳಬೇಕೆಂಬ ಪ್ರತಿಬಂಧಕವಿಲ್ಲ. ಜನರ ಪ್ರೀತಿ, ವಿಶ್ವಾಸ ಇದ್ದರೆ ಆಯಾಯ ಬೋರ್ಡಿನ 
ಕ್ಷೇತ್ರದಲ್ಲಿ ಯಾವ ತಾಲ್ಲೂಕು ಬೇಕಾದರೂ ನಿಂತುಕೊಳ್ಳುವುದಕ್ಕೆ ಅವಕಾಶವಿದೆ. ಆದ್ದರಿಂದ ಆ 
ಸಮಿತಿಯವರು ಶಿಫಾರಸ್ತು ಮಾಡಿರುವ ಮಹೋದ್ದೇಶ ಏನಿದೆಯೋ ಆ ಉದ್ದೇಶವನ್ನು ಈ 
ತಿದ್ದುಪಡಿ ಸಾಧಿಸಿದಂತಾಗುತ್ತದೆ. ಆದಕಾರಣ ಈ ತಿದ್ದುಪಡಿಯನ್ನು ಒಪ್ಪಿಕೊಳ್ಳಬೇಕೆಂದು ಮಾನ್ಯ 
ಸದಸ್ಯರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. 

ಲ್ಯಾಂಡ್‌ ರೆವಿನ್ಮೂ ಕೋಡಿನಲ್ಲಿ ತಾಲ್ಲೂಕು ಎನ್ನುವುದಕ್ಕೆ ಏನು ಅರ್ಥವಿದೆಯೋ ಮತ್ತು 
ಏನು ಕ್ಷೇತ್ರ ವ್ಯಾಪ್ತಿಯಿದೆಯೋ, ಆ ಕ್ಷೇತ್ರದಲ್ಲಿ ಯಾವ ಮನುಷ್ಯನು ವಾಸಮಾಡುತ್ತಾನೋ 
ಅವನಿಗೆ ಮಾತ್ರ ಜಿಲ್ಲಾ ಬೋರ್ಡಿಗೆ ನಿಂತುಕೊಳ್ಳುವುದಕ್ಕೆ ಅವಕಾಶವಿದೆಯೆಂದು ನನ್ನ ತಿದ್ದುಪಡಿಯ 
ಅರ್ಥ, ಅಲ್ಲಿಗೆ ಸಿಟಿ ಮುನಿಸಿಪಾಲಿಟಿಯವರು ಮತ್ತು ಕಾರ್ಪೊರೇಷನ್ನಿನವರು ಇವರಿಬ್ಬರೂ 
ತಾಲ್ಲೂಕಿನ ಕ್ಷೇತ್ರದಲ್ಲಿ ಸೇರುವುದಿಲವೆಂದು ಹೇಳುತ್ತೇನೆ. 

“ತಾಲ್ಲೂಕು” ಎನ್ನುವುದನ್ನು ರೇ!ಗೀ ಮಾಡಿರುವುದರಲ್ಲಿ ಸಿಟಿ ಮುನಿಸಿಪಾಲಿಟಿ 
ಸೇರುವುದಿಲ್ಲವೆಂಬುದು ಸ್ವಯಂವಿದಿತವಾಗಿದೆ. ಆ ಪ್ರಕಾರ ಮೈಸೂರು ತಾಲ್ಲೂಕು ಅಂದರೆ 
ಮೈಸೂರು ಸಿಟಿ ಸೇರುವುದಿಲ್ಲ. ಒಂದು ವೇಳೆ "Mysore Taluk" ಎನ್ನುವುದರಲ್ಲಿ ಮೈಸೂರು 
ಸಿಟಿಯೂ ಸೇರುತ್ತದೆಂದು ಲ್ಯಾಂಡ್‌ ರೆವಿನ್ಯೂ ಕೋಡಿನಲ್ಲಿ ಕೊಟ್ಟಿರುವ ಅರ್ಥವಿವರಣೆಯೆಂದು 
ತಿಳಿಯಬಹುದಾಗಿದ್ದರೆ, ಅಗ್ಗೆ ಅದೂ ಸೇರುತ್ತದೆಂಬುದನ್ನು ಹೇಳಬೇಕಾಗಿಯೇ ಇಲ್ಲ. 


ಪ್ರತಿಭಾವಂತ ಸಂಸದೀಯ ಪಟು 125 


ಈ ತಿದ್ದುಪಡಿಯನ್ನು ವಿರೋಧ ಮಾಡಿದವರು ಅದಕ್ಕೆ ಅಷ್ಟು ಪ್ರಬಲವಾದ 
ಕಾರಣಗಳನ್ನೇನೂ ಸೂಚನೆ ಮಾಡಲಿಲ್ಲ. ಒಂದೆರಡು ವಿಷಯಗಳನ್ನು ಹೇಳಿದರು. ಮೊದಲು 
ಶ್ರೀಮಾನ್‌ ಸುಬ್ಬೇಗೌಡರು ಹೇಳಿದ ಅಂಶದಲ್ಲಿ ಏನೂ ತಿರುಳಿಲ್ಲ. ಅವರೂ ಇಂಟೆಗ್ರೇಷನ್‌ 
ಸಮಿತಿಯ ಸದಸ್ಯರಾಗಿದ್ದರು. ಆ ಸಮಿತಿಯವರು ಏನು ಶಿಫಾರಸು ಮಾಡಿದ್ದಾರೆಯೋ ಅದನ್ನು 
ಓದಿದರೆ ಬಹುಶಃ ಅವರ ವಿರೋಧಕ್ಕೆ ಕಾರಣವೇ ಇಲ್ಲವೆಂದು ಗೊತಾಗುತದೆ. ಅದರಲ್ಲಿ 
ಮೂಲತತ್ಸವೇನೆಂಬುದನ್ನು ಅವರು ಹೇಳಿದ್ದಾರೆ. 


"Every adult voter on the Village Panchayat of the District will be 
entitled to stand as a Candidate in any constitutency". 


ಇದೂ ಕೂಡ ಮುಖ್ಯ ಉದ್ದೇಶ. ಹಿಂದೆ ಎಲ್ಲಾದರೂ ನಿಲ್ಲಲು ಅವಕಾಶವಿತ್ತು. ಆ 
ರೀತಿಯೇ ಇರಬೇಕೆಂದು ಅವರು ಹೇಳಿದರು. ಅದಕ್ಕೆ ಉತ್ತರ ನಾನು ಹೇಳುತ್ತೇನೆ. ಸ್ಥಳೀಯ 
ಸಂಸ್ಥೆಗಳಲ್ಲಿ ಸಳೀಯ ವಿದ್ಯಮಾನಗಳನ್ನು ತಿಳಿಯದೇ ಇರುವ ಮನುಷ್ಯ ಹೇಗೆ ಸರಿಯಾಗಿ ಕೆಲಸ 
ಮಾಡುವುದು ಸಾಧ್ಯ? ಸ್ಥಳೀಯ ಸಂಸ್ಥೆಗೂ, ಶಾಸನ ಸಭೆಗೂ, ಪಾರ್ಲಿಮೆಂಟಿಗೂ ಇರುವ 
ಅರ್ಥಭೇದವನ್ನು ಮಾಡಿಕೊಳ್ಳುವುದು ಅಗತ್ಯ. ಸ್ಥಳೀಯ ಸಂಸ್ಥೆಯಲ್ಲಿ ಸ್ಥಳೀಯ ವಿದ್ಯಮಾನಗಳನ್ನು 
ನೋಡಿಕೊಂಡು ಅಲ್ಲಿನ ಅವಶ್ಯಕತೆಗಳೇನು ಎಂಬುದನ್ನೆಲ್ಲಾ ನೋಡಿಕೊಂಡು ಏನು 
ಮಾಡಬೇಕೆಂಬುದನ್ನು ನಿರ್ಧಾರ ಮಾಡುವುದು ಅಲ್ಲಿನ ಕೆಲಸ. ಇಂತಹ ಕಾರ್ಯದಲ್ಲಿ ಅವರಿಗೆ 
ಅನುಭವವಿರಬೇಕು. ಅಲ್ಲಿ ಹೋಗುವವರಿಗೆ ಪೂರ್ತಿಯಾದ ತಿಳಿವಳಿಕೆ ಇಲ್ಲದೆ ಹೋದರೆ 
ಆತನು ಅಲ್ಲಿ ಏನು ಕೆಲಸ ಮಾಡುವುದಕ್ಕೆ ಸಾಧ್ಯ? ಬೇರೆ ಡಿಸ್ಪಿಕ್ಷನವರನ್ನು ತಂದು ಅಲ್ಲಿ 
ಸದಸ್ಯರನ್ನು ಮಾಡಿದರೆ ಅವರಿಗೆ ಆ ಸ್ಥಳದ, ಆ ಜಿಲ್ಲೆಯ ಅರಿವು ಅನುಭವವಿರುವುದಿಲ್ಲ. 
ಆದುದರಿಂದ ಆಯಾ ಡಿಸ್ಪಿಕ್ತಿನಲ್ಲಿ ಆ ಮನುಷ್ಯ ವಾಸವಾಗಿರಬೇಕು. ಆಯಾ ತಾಲ್ಲೂಕಿನಲ್ಲಿ 
ವಾಸವಾಗಿರಬೇಕು. ಆದ ಕಾರಣ ಅವರ ವಾದಕ್ಕೆ ಅಷ್ಟು ಪುರಸ್ಕಾರ ಕೊಡುವುದಕ್ಕೆ ಸಾಧ್ಯವಿಲ್ಲ & 


ಬೇರೆ ಪಕ್ಷದವರ ಸಲಹೆಗಳಿಗೆ ಬೆಂಬಲ ನೀಡಬಾರದೆಂದು ವಿರೋಧ ಪಕ್ಷದವರು 
ಇದನ್ನು ವಿರೋಧಿಸಿದ್ದಾರೆಂದು ಕೆಲವರು ಹೇಳಬಹುದು. ಆದರೆ ಲ್ಯಾಂಡ್‌ ರೆವಿನ್ಯೂ ಕೋಡಿನಲ್ಲಿ 
ತಾಲ್ಲೂಕೆಂದರೇನು, ಜಿಲ್ಲೆಯೆಂದರೇನು, ಆಯಾಯ ತಾಲ್ಲೂಕು ಮತ್ತು ಜಿಲ್ಲೆಗಳ 
ವಿಸ್ಟೀಣ್ಣವೆಪ್ಟಿರುತ್ತದೆ, ಯಾವ ಯಾವ ಗ್ರಾಮಗಳನ್ನು ಯಾವ ಯಾವ ಕೇಂದ್ರಕ್ಕೆ ಸೇರಿಸಿದರೆ 
ಅನುಕೂಲ ಎಂಬಿತ್ಯಾದಿ ಕೆಲಸಗಳನ್ನು ಮಾಡಲಿಕ್ಕೆ ಅಧಿಕಾರ ಸರ್ಕಾರದವರಿಗಿದೆ. ಅದನ್ನೇ 
ನಾನು ತಮ್ಮ ಮುಂದೆ ಓದುವುದಾದರೆ ಅಲ್ಲಿ ಈ ರೀತಿಯಾಗಿ ಹೇಳಿದೆ: 


"The territories of Mysore shall be divided into such number of 
districts as may from time to time be prescribed by a duly published 
Government Order and each such district shall consist of such number 
of taluks and each.taluk shall consist of such number of villages as may 
from time to time prescribed by the order of Government". 


126 ಹೆಚ್‌.ಎಂ. ಚನ್ನಬಸಪ್ಪ 


ಆದುದರಿಂದ ಯಾವ ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ಕೇಂದ್ರಗಳಿರಬೇಕು, ಯಾವ 
ಯಾವ ಕೇಂದ್ರಕ್ಕೆ ಯಾವ ಯಾವ ಗ್ರಾಮ ಸೇರಬೇಕು, ಅದರ ಅಧಿಕಾರ ವ್ಯಾಪ್ತಿ ಯಾರಿಗಿರಬೇಕು 
ಎಂಬೀ ವಿಚಾರಗಳನ್ನೆಲ್ಲಾ ಸರ್ಕಾರಿ ಅಧಿಕಾರಗಳ ವ್ಯಾಪ್ತಿಗೆ ಬಿಟ್ಟುಬಿಡಬೇಕು. ಯಾವ ಯಾವ 
ಗ್ರಾಮಗಳು ಸೇರಿರುತ್ತವೆಂಬುದೆಲ್ಲಾ ಆ ಸಂಬಂಧಪಟ್ಟ ತಾಲ್ಲೂಕಿನ ಕ್ಷೇತ್ರದೊಳಗೆ ಬರುತ್ತದೆ. 
ಮೈಸೂರು ಯಾವ ಕ್ಷೇತ್ರಕ್ಕೆ ಸೇರಿದೆ, ಬೆಂಗಳೂರು ಯಾವ ಕ್ಷೇತ್ರಕ್ಕೆ ಸೇರಿದೆಯೆಂಬುದನ್ನು 
ತಿಳಿದುಕೊಳ್ಳಲು ಆಯಾಯಾ ಕ್ಷೇತ್ರದ ಆರ್ಡರು ನೋಡಿದರೆ ತಮಗೇ ಗೊತ್ತಾಗುತ್ತದೆ. ಅದಕ್ಕೆ 
ಯಾವ ಅಡಚಣೆಯೂ ಇಲ್ಲ. 


ಆದಕಾರಣ ಸರ್ವರೂ ಈ ತಿದ್ದುಪಡಿಗೆ ತಮ್ಮಬೆಂಬಲ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಪಟು 127 


ಸಾರ್ವನಿಕ ಲೆಕ್ಕ ಸಮಿತಿ ವರದಿಯ ಮೇಲಿನ ಚರ್ಚೆ * 


ಸಾರ್ವಜನಿಕ ಲೆಕ್ಕ ಪತ್ರ ವಿಮರ್ಶನಾ ಸಮಿತಿಯವರ ವರದಿ ನಮ್ಮಮುಂದೆ ಇದೆ. ಈ 
ವರದಿಯಲ್ಲಿ ಕಂಡು ಬರತಕ್ಕೆ ಮುಖ್ಯ ಅಂಶಗಳನ್ನು ಮಾತ್ರ ನಾವು ವಿಮರ್ಶೆ ಮಾಡಿದರೆ ಸಾಕು 
ಅಂತ ಕಾಣುತ್ತದೆ. ಈ ವರದಿಯ ಮೇಲೆ ಚರ್ಚಿ ನಡೆಯುವುದನ್ನು ಸುಮಾರು ಅನೇಕ ವರ್ಷಗಳಿಂದ 
ಕೇಳುತ್ತಾ ಇದ್ದೇನೆ. ಹೇಳಿದ್ದನ್ನೇ ಹೇಳುತ್ತಾ ಇದ್ದಾರೆ. ಯಾವ್ಮಾವ ಇಲಾಖೆಗಳ ಮೇಲೆ ಏನು ಟೀಕಿ 
ಟಿಪ್ಪಣಿಗಳನ್ನು ಇವತ್ತು ಮಾಡಿದ್ದಾರೆಯೋ ಇದೇ ಟೀಕೆ ಟಿಪ್ಪಣಿಗಳನ್ನು ಸುಮಾರು 20 ವರ್ಷಗಳ 
ಹಿಂದಿನ ವರದಿಯಲ್ಲಿ ನೋಡಬಹುದು. ಅಂಕಿ ಅಂಶಗಳು ಸ್ವಲ್ಪ ಹೆಚ್ಚು ಕಮ್ಮಿ ಇರಬಹುದೇ 
ಹೊರತು ವಾದಗಳು ಮಾತ್ರ ಒಂದೇ ಸರಣಿಯಲ್ಲಿವೆ. ನಾವು ನೋಡಬೇಕಾದಂಥ ಮುಖ್ಯವಾದ 
ಅಂಶವೇನೆಂದರೆ ಸಾರ್ವಜನಿಕರ ಉಪಯೋಗಕ್ಕೆ ಎಷ್ಟು ಹಣವನ್ನು ಒದಗಿಸಿದೆಯೋ ಅಷ್ಟು 
ಬಹಳ ಭಾಗ ಇಲ್ಲವೇ ಪೂರ್ತಿ ಕೆಲಸ ಮಾಡಿದ್ದಾರೆಯೇ, ಮಾಡಿರತಕ್ಕೆ ಕೆಲಸ ಸಮರ್ಪಕವಾಗಿದೆಯೇ, 
ಖರ್ಚು ಮಾಡಿದಂಥ ಹಣ ದುರುಪಯೋಗವಾಗಿದೆಯೇ, ಸದುಪಯೋಗವಾಗಿದೆಯೇ ಎಂಬುದು. 
ಇದು ನಮ್ಮ ಮುಖ್ಯವಾದ ಕರ್ತವ್ಯ. ಶ್ರೀಮಾನ್‌ ಸಿದ್ದಪುನವರು ಒಂದು ಅಂಶ ಹೇಳಿದರು. 
ಮಾರ್ಗಾನುಕೂಲಕ್ಕೆ ಇಷ್ಟು ಒದಗಿಸಿದ್ದೇವೆ, ಆರೋಗ್ಯಕ್ಕೆ ಇಷ್ಟು ಹಣ ಒದಗಿಸಿದ್ದೇವೆ. ಆದರೆ 
ಅಷ್ಟೂ ಖರ್ಚಾಗದೇ ಬಹಳ ಹೆಚ್ಚು ಖರ್ಚಾಗಿದೆ ಎಂದು ಹೇಳಿದರು. ಒಂದು ವಿಷಯ ಅವರು 
ತಿಳಿದುಕೊಳ್ಳಬೇಕು. ಅದೇನೆಂದರೆ ನಾವು ವರ್ಷಕ್ಕೆ ಲೆಕ್ಕ ಪರಿಶೀಲನೆ ಮಾಡುತ್ತಾ ಇದ್ದೇವೆ 
ಅಂದರು. ಹೆಠಾತ್ತಾಗಿ ವರ್ಷದ ಅಖ್ಸೆರೂ ವ್ಯತ್ಮಾಸವಾಯಿತೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. 
ಸಾಮಾನ್ಯವಾಗಿ ಅವರೂ ಸಹೆ ಮರಾಮತ್ತು ಇಲಾಖೆಯ ಮಂತ್ರಿಗಳಾಗಿದ್ದರು - ಮರಾಮತ್ತು 
ಕೆಲಸ ಕಾರ್ಯಗಳಲ್ಲಿ ಏಪ್ರಿಲ್‌, ಮೇ, ಜೂನ್‌ ಈ ಮೂರು ತಿಂಗಳುಗಳಲ್ಲಿ ನಡೆಯುವಷ್ಟು 
ವೇಗದಲ್ಲಿ ಇನ್ನಾವ ತಿಂಗಳಿನಲ್ಲೂ ನಡೆಯುವುದಿಲ್ಲ. ಜೊತೆಗೆ ಜೂನ್‌ ತಿಂಗಳು ಆಖ್ಟೆರಾದ 
ಮೇಲೆ ಕೊನೆಯ 15-20 ದಿವಸಗಳಲ್ಲಿ ಬಿಲ್ಲುಗಳು ಹೆಚ್ಚಿಗೆ P೩ymeಗ! ಗೆ ಬರುತ್ತವೆ. ಆ 
ವರ್ಷದ ಪ್ರಗತಿಯೇನೆಂಬುದನ್ನು ನಿಜವಾಗಿ ನೋಡಬೇಕಾದರೆ ಆಗ ನೋಡಬೇಕು. ಈ ಅಂಶವನ್ನು 
ನಾವು ಮುಖ್ಯವಾಗಿ ನೋಡಬೇಕಾಗಿದೆ. ಹಣವನ್ನು ಒದಗಿಸಿದ್ದುದರಲ್ಲಿ ಒಟ್ಟು ಎಷ್ಟು ಹಣ 
ಖರ್ಚಾಗಿದೆಯೆಂಬುದೆಲ್ಲಾ ಮುಂದಿನ ವರ್ಷದ ಮೊದಲನೆಯ ತಿಂಗಳು ಗೊತಾಗುತ್ತದೆ. ಹೀಗಾಗಿ 
ಆ ವರ್ಷದ ಪ್ರಗತಿಯು ಮುಂದಿನ ವರ್ಷಕ್ಕೆ ಸೇರಿಹೋಗುತ್ತದೆ. ಆದ್ದರಿಂದ ಸರಿಯಾಗಿ ಹಣ 
ಖರ್ಚಾಗಿದೆಯೇ ಇಲ್ಲವೇ ಎಂಬುದನ್ನೆಲ್ಲಾ ಪರಿಶೀಲಿಸಬೇಕಾದರೆ ಒಟ್ಟು 2-3 ವರ್ಷಗಳನ್ನು 
ತೆಗೆಸಿ ೪ ೩! picture ನೋಡಿದರೆ ಗೊತ್ತಾಗುತ್ತದೆಯೇ ವಿವಾ ಸುಮನೆ ಈ 9 ತಿಂಗಳ 
ಕೆಲಸವನ್ನು ನೋಡಿ ಇದು ಕಮ್ಮಿಯಾಯಿತು, ಅದು ಹೆಚ್ಚಾಯಿತೆಂದು ಹೇಳುವುದು ನ್ಯಾಯವಲ್ಲ. 
ಅಲ್ಲದೇ ಪಬ್ಬಿಕ್‌ ವರ್ಕ್ಸ್‌ ಇಲಾಖೆಯ ವಿಚಾರದಲ್ಲಿ ಇಷ್ಟೊಂದು ಟೀಕಿಸಿದ ಆ ಮಾನ್ಯ ಸದಸ್ಕರೇಕೋ 
ವಿದ್ಯಾಭ್ಯಾಸದ ಇಲಾಖೆಯ ಕಡೆಗಾಗಲಿ ಪಶುವೈದ್ಧದ ಇಲಾಖೆಯ ಕಡೆಗಾಗಲೀ ತಮ್ಮ ದೃಷ್ಟಿಯನ್ನು 
ತಿರುಗಿಸಲಿಲ್ಲ. ಚಾಲ್ತಿ ಕೆಲಸಗಳು ಸಾಮಾನ್ಯವಾಗಿ ಏಪ್ರಿಲ್‌, ಮೇ ತಿಂಗಳುಗಳಲ್ಲೇ ಹೆಚ್ಚಾಗಿ 
* ವಿಧಾನ ಸಬೆಯ ನಡವಳಿಕೆ ದಿವಾಂಕ 1ನೇ ನವೆಂಬರ್‌, 1951 


128 ಹೆಚ್‌.ಎಂ. ಚನ್ನಬಸಪ್ಪ 


ನಡೆಯುತ್ತವೆ. ಆ ಬಿಲ್ಲುಗಳು P೩ymಗtಗೆ ಬರುವುದೇ ಆ ಕೊನೆಯ ತಿಂಗಳಲ್ಲಿ. ಆದ್ದರಿಂದ 
ಅವಗಳೆಲ್ಲಾ ಈ ವರದಿಯಲ್ಲಿ ಕುಡು ಬರದೇ ಇದ್ದರೂ ವಾಸ್ತವವಾಗಿ ಕೆಲಸ ನಡೆದು Payment 
ಆಗಿರುವುದಿಲ್ಲ ಅಷ್ಟೆ. ಇದನ್ನು ಅವರು ಮುಖ್ಯವಾಗಿ ನೋಡಬೇಕಾಗಿತ್ತು. 


ಹೀಗೆ ಹೇಳಿದಾಕ್ಷಣ ಪಾನು ಕೆಲಸಕಾರ್ಯಗಳೆಲ್ಲಾ ಸಮರ್ಪಕವಾಗಿ ನಡೆಯುತಿವೆಯೆಂದು 
ಹೇಳುತ್ತಿದ್ದೇನೆಂದು ಭಾವಿಸುವುದು ಸರಿಯಲ್ಲ. ಹಲವು ವರ್ಷಗಳಿಂದ ಒಂದೇ ರೀತಿಯಲ್ಲಿ 
ಟೀಕೆಗಳು ಬರುತ್ತಲೇ ಇವೆ. ಆದ್ದರಿಂದ ಇದಕ್ಕೆಲ್ಲಾ ಮೂಲಕಾರಣವೇನೆಂಬುದನ್ನು ಪರಿಶೀಲನೆ 
ಮಾಡಿ ಮುಂದವರಿಯಬೇಕಾದ್ದು ತಮ್ಮಕರ್ತವೃ. ಪಬ್ಬಿಕ್‌ ವರ್ಕ್ಸ್‌ ಇಲಾಖೆಯಲ್ಲಿಹಣ ಸರಿಯಾಗಿ 
ಸಿಶೃುಶಿಲ್ಲ ಹಣ ದುರುಪಯೋಗವಾಗುತ್ತಿವೆಯೆಂದು ದೂರುಗಳು ಬರುತ್ತಿವೆ. ಈ ಕಷ್ಟವನ್ನು 
ನಿವಾರಣೆ ಮಾಡುವುದಕ್ಕೆ ಕೇವಲ ಲೆಕ್ಕಪತ್ರಗಳನ್ನು ವಿಮರ್ಶೆ ಮಾಡುವುದರಿಂದ ಸಾಧ್ಯವೇ 
ಎಂಬುದನ್ನಾಗಲೀ ಅಥವಾ ಬೇರೆಯೇವಾದರೂ ವಿಧಾನವಿದೆಯೇ ಎಂಬುದನ್ನಾಗಲೀ ಅವರು 
ತಿಳಿಸಿಲ್ಲ. 

ಈಗ ಮುಖ್ಯವಾಗಿ ಅವರು ಹೇಳಿದ್ದರಲ್ಲಿ ಕಂಡು ಬರುವ ಆಪಾದನೆಗಳು ಈ ಮೂರು. 
ಮೊದಲನೆಯದು ಹಣ ಒದಗಿಸಿದ್ದರೂ ಪೂರ್ತಿಯಾಗಿ ಖರ್ಚಾಗಿಲ್ತ ಖರ್ಚಾಗಿರುವುದರಲ್ಲೂ 
ಕೆಲವು ಭಾಗ ಸದುಪಯೋಗವಾಗಿಲ್ಲ ಮತ್ತು ಬೇಗ ಕೆಲಸ ನಡೆದಿಲ್ಲ ಎಂಬುವು. ಏಕೆ 
ಸಮರ್ಪಕವಾಗಿ ನಡೆಯುತ್ತಿಲ್ಲವೆಂಬುದಕ್ಕೆ ಮೂಲವನ್ನು ಕಂಡುಹಿಡಿದು ಅದಕ್ಕೆ ತಕ್ಕ ಔಷಧಿಯನ್ನು 
ಕೊಟ್ಟರೆ ಬಹುಶಃ ಇದೆಲ್ಲಾ ಸರಿಹೋದೀತು. ಅದಿಲ್ಲದೆ ಹೀಗೆಯೇ ಎಷ್ಟು ವರ್ಷ ಈ ಅನೆಂಬ್ರಿಯನ್ನು 
ನಡೆಸಿಕೊಂಡು ಹೋದರೂ ಇಬೇ ರೀತಿಯಾಗಿ ವಾದಗಳು ಬರುತ್ತಿರುತ್ತವೆ. 

ಈಗ ಪಬ್ದಕ್‌ ವರ್ಕ್ಸ್‌ ಇಲಾಖೆಯನ್ನು ನೋಡುವುದಾದರೆ ಅಲ್ಲಿ 20 ವರ್ಷಗಳ ಹಿಂದೆ 
ಯಾವ ರೀತಿ ಕೆಲಸ ಮಾಡಿಕೊಂಡು ಹೋಗುತಿದ್ದರೋ ಈಗಲೂ ಅದೇ ರೀತಿ ಕೆಲಸ 
ಮಾಡುತಿದ್ದಾರೆ. ನಮ್ಮಪರಿಸ್ಥಿತಿ ಬದಲಾವಣೆಯಾದ ಹಾಗೆ ಅದರ ನೀತಿ ನಿಯಮಗಳೇನನ್ನೂ 
ಬದಲಾವಣೆ ಮಾಡಿಲ್ಲ. ಆದ್ದರಿಂದ ಈ ಟೀಕೆ ಟಿಪ್ಪಣಿಗಳು ಕಮ್ಮಿಯಾಗಬೇಕಾದರೆ, ಕೆಲಸ 
ಕಾರ್ಯಗಳು ಸಮರ್ಪಕವಾಗಿ ನಿರ್ದಿಷ್ಟ ಕಾಲದಲ್ಲಿ ಆಗಬೇಕಾದರೆ ಮತ್ತು ಲಂಚ ರುಷುವತ್ತು 
ಇತ್ಯಾದಿ, ಇತ್ಯಾದಿ ಆಪಾದನೆಗಳು ನಿಲ್ಲಬೇಕಾದರೆ, ಸ್ವಲ್ಪಮಟ್ಟಿಗೆ ಕೆಲಸ ಕಾರ್ಯಗಳನ್ನು ನಡೆಸತಕ್ಕ 
ವಿಧಾನಗಳನ್ನೂ ಅವುಗಳಿಗೆ ಸಂಬಂಧಪಟ್ಟ ನೀತಿಯನ್ನೂ ಬದಲಾವಣೆ ಮಾಡಬೇಕೆಂದು ಈ 
ಸಂದರ್ಭದಲ್ಲಿ ಮಾನ್ಯ ಸಚಿವರಲ್ಲಿ ನಾನು ಸೂಚಿಸಲಿಚ್ಛಿಸುತ್ತೇನೆ. ಇವುಗಳಲ್ಲಿ ಮುಖ್ಯವಾಗಿ 
ಆಗಬೇಕಾದ್ದು 2-3. ಆರು ವರ್ಷ, ಏಳು ವರ್ಷ, ಹತ್ತು ವರ್ಷ ಹದಿನೈದು ವರ್ಷಗಳಿಂದ 
ಎಷ್ಟೋ ಕೆಲಸಗಳು ಆಗಿಯೇ ಇಲ್ಲ. ಅವೆಲ್ಲಾ ಸರ್ಕಾರದ ಪಟ್ಟಿಯಲ್ಲೇ ಉಳಿದಿದೆ. ಹಿಂದಿನ" 
ಸರ್ಕಾರದ ಪಟ್ಟಿಯಲ್ಲೂ ಇದ್ದವು. ಬಹುಶಃ ಆಗ ಇನ್ನೂ ಹೆಚ್ಚಿಗೆ ಇದ್ದುವೋ ಏನೋ! 


ಪ್ರತಿಭಾವಂತ ಸಂಸದೀಯ ಪಟು 129 


ಮಾನ್ಯ ಶ್ರೀ ಟಿ. ಮರಿಯಪ್ಪನವರು - ಇನ್ನೂ ಹೆಚ್ಚಿತ್ತು! 


ಶ್ರೀ ಎಚ್‌.ಎಂ. ಚೆನ್ನಬಸಪ್ಪನವರು - ಏಕೆ? ಕಂಟ್ರಾಕ್ಷರುಗಳು ಸಿಕ್ಕುವುದಿಲ್ಲ. ಪ್ಲಾನ್‌ಗಳನ್ನು 
ತಯಾರುಮಾಡಬೇಕಾಗಿದೆ. ದರಗಳು ಸರಿಯಾಗಿಲ್ಲ ಇತ್ಯಾದಿ, ಇತ್ಯಾದಿ ಕಾರಣಗಳನ್ನು ಆ 
ಕಾಲದಿಂದಲೂ ಕೊಡುತ್ತಲೇ ಬಂದಿದ್ದಾರೆ. ಕೇಳಿದಾಗ ಏನೋ ಒಂದು ಉತ್ತರ ಕೊಟ್ಟುಬಿಡುತ್ತಾರೆ. 
ಏನೋ ಲೋಪದೋಷಗಳು ಬಂದಿವೆ. ಮುಂದೆ ಸರಿಪಡಿಸಿ ಎಂದು ಇವರೂ ಬರೆದುಬಿಡುತ್ತಾರೆ 
ಅಷ್ಟೆ. ಹೀಗಾಗಿ ಅವೆಲ್ಲಾ ಈಗ್ಯೂ ಹಾಗೆಯೇ ಉಳಿದಿವೆ. ಆದ್ದರಿಂದ ಈಗ ಮೂಲಕಾರಣಗಳನ್ನು 
ಪತ್ತೆ ಮಾಡಿ ಇದಕ್ಕೆ ಸಂಬಂಧಪಟ್ಟ ನಿಬಂಧನೆಗಳನ್ನು ಬದಲಾವಣೆ ಮಾಡಬೇಕೆಂದು ನಾಮ 
ಸೂಚಿಸಲಿಚ್ಛಿಸುತ್ತೇನೆ. ಪಿಡಬ್ಲೂಡಿ ಇಲಾಖೆಯ ಅಕೌಂಟ್ಸ್‌ ಮಾನ್ಕುಯಲ್ಲನ್ನು ಅತ್ಯಾವಶ್ಯಕವಾಗಿ 
ಇಂದಿನ ಅವಶ್ಯಕತೆಗಳಿಗೆ ಮತ್ತು ಪರಿಸ್ಥಿಶಿಗಳಿಗೆ ಹೊಂದಿಕೊಳ್ಳುವಂತೆ ಮತ್ತು ಕೆಲಸ ಕಾರ್ಯಗಳು 
ಸುಲಭವಾಗಿ ನಡೆಯಲನುಕೂಲಿಸುವಂತೆ ಮಾರ್ಪಾಡು ಮಾಡಬೇಕು. ಎಲ್ಲಿಯವರೆಗೆ ಇದನ್ನು 
ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಎಷ್ಟು ಹಣ ಒದಗಿಸಿದರೂ ನಾವು ಸುಮನೇ ಹೇಳುವುದೇ 
ಹೊರತು ಕೆಲಸ ನಡೆಯುವುದಿಲ್ಲ ಇದಲ್ಲದೆ ಇಲ್ಲಿ ತೊಂದರೆಗಳೇವಿವೆಯೆಂಬದನ್ನು ನೋಡಿಕೊಂಡು 
ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡುವ ರೀತಿಯಲ್ಲಿ ಈ ಸುಧಾರಣೆಯಾಗಬೇಕು. ಕಮಿಟಿಯವರೇಕೆ 
ಇದನ್ನೆಲ್ಲಾ ಸಲಹೆ ಮಾಡಲಿಲ್ಲವೋ ಗೊತ್ತಿಲ್ಲ. ಅವರ ಅಧಿಕಾರಕ್ಕೆ ಇದು ಮೀರಿದ್ದೂ ಅಲ್ಲ. 
ರೂಲ್ಬುಗಳನ್ನು ಬದಲಾವಣೆ ಮಾಡಬೇಕೆಂಬುದೂ ಈ ಕಮಿಟಿಯ ಜವಾಬ್ದಾರಿಯಾಗಿದೆ. ಅದನ್ನು 
ಅವರು ಮಾಡಿಲ್ಲ. ದೇಶಾದ್ಯಂತ ಆಸ್ಪತ್ರೆಗಳಿಗೂ ಸ್ಕೂಲು ಕಟ್ಟಡಗಳಿಗೂ ಇತಾದಿ 
ಸರ್ವ್ರಸಾಮಾನ್ಯವಾದ ಕೆಲಸಗಳಿಗೆಲ್ಲಾ ಒಂದೇ ನಿರ್ದಿಷ್ಟವಾದ ಪ್ಲಾನ್‌ಗಳನ್ನು ತಯಾರು 
ಮಾಡಿಡಬೇಡವೇ!' ಹಾಗಿಲ್ಲದೆ, ಹುಣಸೂರು ಆಸ್ಪತ್ರೆಗೆ ಒಂದು ಪ್ಲಾನ್‌ ತಯಾರಿಸುವುದು, 
ಆಮೇಲೆ ಪಿರಿಯಾಪಟ್ಟಣಕ್ಕೆ ಆಸ್ಪತ್ರೆ ಬೇಕೆಂದಾಗ ಆಗೊಂದು ಬೇರೆ ಪ್ಲಾನ್‌ ತಯಾರಿಸಲಿಕ್ಕೆ 
ಹೊರಡುವುದು, ಮತ್ತೆ ಗುಂಡ್ಲುಪೇಟೆಗೆ ಬೇರೆ, ಹೀಗಾದರೆ ಕೆಲಸಗಳಲ್ಲಿ ಜಾಗ್ರತೆ ನಡೆಯುತ್ತವೆ. 
Standardisation of plan ಎಂಬುದು ಇಲ್ಲದೆ ಹೋದರೆ ಹೇಗೆ? ಪ್ರತಿಯೊಂದು ಕಡೆಯಲ್ಲೂ 
ನಕ್ಷೆಗಳನ್ನು ತಯಾರಿಸುತ್ತಾ ಓವರ್‌ಸಿಯರ್‌ಗಳು ಕಾಲ ಕಳೆಯುವುದೇ ಆಗುತ್ತೆ. ಮೊದಲೇ 
ಆಸ್ಪತ್ರೆಯೆಂದುಬಿಟ್ಟರೆ ಒಂದು ಪ್ಲಾನು ಎಂದು ಮಾಡಿದಲ್ಲಿ ಯಾವ ಮೂಲೆಯಿಂದ ಯಾವ 
ಮೂಲೆಗೆ ಹೋದರೂ ಇದೇ ರೀತಿ ಇರಬೇಕೆಂದು ಮಾಡುವುದು ಅತ್ಯಾವಶ್ಯಕ. 


ಮಾನ ಶ್ರೀ ಟ. ಮರಿಯಪ್ಪನವರು - ಅದಕ್ಕೆ ೩೦1೦೧ ತೆಗೆದುಕೊಂಡಿದ್ದೇವೆ. 


ಶ್ರೀ ಎಚ್‌.ಎಂ. ಚೆನ್ನಬಸಪ್ಪನವರು - ಒಂದು ರೂಮಿನ ಸ್ಕೂಲ್‌ ಹೇಗಿರಬೇಕು, 
ಎರಡು ರೂಮಿನ ಸ್ಕೂಲು ಹೇಗಿರಬೇಕು? ಮೂರರದು ಹೇಗಿರಬೇಕು ಎಂಬುದೆಲ್ಲಾ ಮೊದಲೇ 
ತಯಾರಾಗಿ ಸಿದ್ಧವಾಗಿರಬೇಕು. F 


ಶ್ರೀ ಕೆ.ಎಚ್‌. ಮುನಿಯಪಷ್ಪನವರು - ದರಗಳು ವ್ಯತ್ಕಾಸವಾಗಿಬಿಟ್ಟರೆ? 
ಶ್ರೀ ಎಚ್‌.ಎಂ. ಚೆನ್ನಬಸಷ್ನನವರು'- ಅದಲ್ಲ ಒಂದೊಂದು ಸ್ಕೂಲಿಗೂ ಒಮ್ಮೆ 


130 ಹೆಚ್‌.ಎಂ. ಚನ್ನಬಸಪ್ಪ 


ತಯಾರಿಸಬೇಕಾದ ಅವಶ್ಯಕತೆಯಿಲ್ಲ, . ಒಂದು ಸಲ ಮಾಡಿ ಔಟ print ಇಟ್ರುಬಿಟ್ಟರೆ ಆಯಿತು. 


ಆಮೇಲೆ, S!೩ಗರ೩0।sation ೦ r೩!ಆ, ಈಗಿರುವುದು ಯಾವುದೋ ಕಾಲದಲ್ಲಿ 
ಗೊತ್ತುಮಾಡಿದ ದರ. ಒಂದೊಂದು ಡಿಸ್ಟಿಕ್‌ನಲ್ಲಿಯೂ ಒಂದೊಂದು ರೀತಿಯಾಗಿದೆ. ಇದಕ್ಕೆ 
ನಾನು ಅನೇಕ ಸಲಹೆಗಳನ್ನು ಕೊಡಬಲ್ಲೆ. ಆದರೆ ಅಷ್ಟು ಕಾಲಾವಕಾಶವಿಲ್ಲ. ಒಟ್ಟಿನಲ್ಲಿ ಇಷ್ಟು 
ಹೇಳಬಹುದು. ಒಂದೊಂದು ತಾಲ್ಲೂಕಿಗೂ ಒಂದು wಂrkable ರೇಟನ್ನು ಗೊತ್ತುಮಾಡಬೇಕು. 
ಈ ದರದ ಷೆಡ್ಯೂಲ್‌ ಯಾವ ರೀತಿ ಇರಬೇಕೆಂದರೆ ಒಂದು ವೇಳೆ ಯಾವ ಕಂಟ್ರಾಕ್ಷರೂ 
ಮಾಡದೆ ಹೋದರೆ ಡಿಪಾರ್ಟ್‌ಮೆಂಟ್‌ನವರೇ ಅದರಂತೆ ಕೆಲಸ ಮಾಡುವುದಕ್ಕೆ ತಯಾರಿರಬೇಕು. 
ಆ ರೀತಿಯಾಗಿ ದರಗಳನ್ನು ಗೊತ್ತುಮಾಡಬೇಕೇ ಹೊರತು ಯಾವುದೋ ವರ್ಷದ ದರವನ್ನು 
ಹಾಕಿ ಅದರ ಮೇಲೆ ಒಬ್ಬನು 45% ಗೆ ಮಾಡುತ್ತೇನೆಂದು ಹೇಳುವುದು, ಇನ್ನೊಬ್ಬನು 35%ಗೆ 
ಮಾಡುತ್ತೇನೆಂದು ಹೇಳುವುದು, ಕೊನೆಗೆ ಯಾವನೋ ಕಮ್ಮಿ ಹೇಳಿದವನಿಗೆ ಕೊಟ್ಟು ಅವನು 
ಅರ್ಧ ಮಾಡಿ ನಿಲ್ಲಿಸಿದರೆ ಮತ್ತೆ ಪುನಃ ಬದಲಾವಣೆ ಮಾಡಿಸುವುದು ಸರಿಯಲ್ಲ. ಅಲ್ಲದೆ 
ಕೆಲಸಗಳನ್ನು ಕೊಡುವಲ್ಲಿ ಯಾವಾಗ್ಯೂ ಲೈಸೆನ್ಸ್‌ ಪಡೆದಿರುವ ಕಂಟ್ರಾಕ್ಟರುಗಳಿಗೇ ಕೊಡಬೇಕು. 
ಈಗ ಕಂಟ್ರಾಕ್ಟ್‌ ಯಾವ ರೀತಿ ಕೊಡುತ್ತಿದ್ದಾರೆ! ಸ್ವಲ್ಪ ಕಮ್ಮಿದರ ಹೇಳಿದರೆ ಸಾಕು ಯಾರೋ 
ಒತ್ತಡವನ್ನು ತಂದು ಕೆಲಸ ಕೊಟ್ಟುಬಿಡುತ್ತಾರೆ. ಅವರಿಗೇನೂ ತಿಳಿದಿರುವುದಿಲ್ಲ! ಹೆಚ್ಚಿಗೆ ಮಾಡಿದರೆ 
ಅದೂ ಸರಿ ಕಮ್ಮಿಮಾಡಿದರೆ ಅದೂ ಸರಿಯೇ! ಇವೆಲ್ಲಾ ತಪ್ಪಿ ಪ್ರತಿಯೊಂದು ತಾಲ್ಲೂಕಿನಲ್ಲಿಯೂ 
ಒಳ್ಳೆಯ ಧಡೂತಿ ಮನುಷ್ಯ ಅಂದರೆ ಒಂದು ವೇಳೆ ಹಣ ದುರುಪಯೋಗ ಮಾಡಿದರೂ ಅವನ 
ಡಿಪಾಜಿಟ್ಟಿನಿಂದ ಖೋತಾ ಮಾಡಬಹುದು ಎನ್ನುವಂಥ ಕಂಟ್ರಾಕ್ಸ್‌ದಾರನಿಗೆ ಕೊಡಬೇಕು. 

ಈ ಹೊತ್ತು ಪಬ್ಲಿಕ್‌ ವರ್ಕ್ಸ್‌ ಹೇಗೆ ನಡೆಯುತಿದೆ ಎಂಬುದನ್ನು ದೇಶದಾದ್ಮಂತವೂ 
ನೋಡುತ್ತಿದ್ದೇವೆ. ನನ್ನ ಸಣ್ಣ ಕ್ಷೇತ್ರದ ಅನುಭವವನ್ನು ಕೇಳುವುದಾದರೆ ಈಗ ಸರಿಯಾದ 
ಲಾಯಕ್ಕಾದ ಕಂಟ್ರಾಕ್ಸ್‌ ಕೆಲಸ ಮಾಡುತ್ತಿಲ್ಲ. ಇದಕ್ಕೆ ಅನೇಕ ಕಾರಣಗಳಿವೆ! ಅವೆಲ್ಲವನ್ನೂ ಈಗ 
ಹೇಳುವುದಕ್ಕೆ ಸಾಧ್ಯವಿಲ್ಲ. ಒಟ್ಟಿನಲ್ಲಿ ಹೇಳುವುದಾದರೆ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು 
ಸ್ಟ್ಯಾಂಡರ್ಡ್‌ ರೇಟುಗಳನ್ನು ನಿರ್ಧಾರ ಮಾಡುವುದರ ಜೊತೆಗೆ ಲೈಸನ್ಸ್‌ ಕಂಟ್ರಾಕ್ಷರುಗಳಿರಬೇಕು. 
ಅವರೇನಾದರೂ ತಪ್ಪದಾರಿಯಲ್ಲಿ ಕೆಲಸ ಮಾಡಿದರೆ ಅಥವಾ ತಪ್ಪದಾರಿಗೆಳೆದರೆ ಅವರಿಗೆ 
ಸಾವಿರಾರು ರೂಪಾಯಿ ನಷ್ಟವಾಗಿ ಹೋಗುತ್ತದೆಂಬುದು ಅವರಲ್ಲಿರಬೇಕು. ಆಗ ಜರೂರಾಗಿಯೂ 
ಸಮರ್ಪಕವಾಗಿಯೂ ಕೆಲಸಗಳು ನಡೆಯುತ್ತವೆ. ಅನೇಕ ಕೋಟ್ಯಾಂತರ ರೂಪಾಯಿನ ಕಟ್ಟಡಗಳನ್ನು 
ನಾಲ್ಕಾರು ತಿಂಗಳೊಳಗೆ ಮಾಡುವ ವ್ಯವಸ್ಥೆಯನ್ನು ನಾನು ಮಾಡುತ್ತಿದ್ದೇನೆ. ಕೆಲಸಗಳು 
ನಿಧಾನವಾಗಲು ಕಾರಣವಿಷ್ಟೆ. ದರದಲ್ಲಿ ಆರು ಕಾಸು ಹೆಚ್ಚಸಬೇಕಾದರೂ ಚೀಫ್‌ ಇಂಜಿನಿಯರಿಗೆ 
ಒಂದು ಕಾಗದ ಹೋಗಬೇಕಾಗುತ್ತದೆ. ಅವರ ಅನುಮತಿ ಬರಬೇಕು. ಒಬ್ಬ ಅಸಿಸ್ಟೆಂಟ್‌ 
ಇಂಜೆನಿಯರಿಗೆ ನಾನೂರು ಐನೂರು ರೂಪಾಯಿ ಸಂಬಳ ಬರುತ್ತದೆ. ಇಂಥ ಅಧಿಕಾರಿಗೆ ಸ್ಪಲ್ಪ 
ಹೆಚ್ಚು ಅಧಿಕಾರ ಕೊಟ್ಟರೆ ಹದಗೆಟ್ಟು ಹೋಗುತ್ತದೆಂಬ ಭಯವಿದೆ. ಅಧಿಕಾರಿಗಳನ್ನು ನೇಮಿಸಿದ 


ಪ್ರತಿಭಾವಂತ ಸಂಸದೀಯ ಪಟು 131 


ಮೇಲೆ ಅವರಿಗೆ ತಕ್ಕಷ್ಟು ಅಧಿಕಾರ ಕೊಡಬೇಕು. ಆ ಅಧಿಕಾರವನ್ನುಪಯೋಗಿಸುವುದರಲ್ಲಿ ತಪ್ಪು 
ಮಾಡಿದರೆ ಅಂಥವರಿಗೆ ಉಗ್ರವಾದ ಶಿಕ್ಷೆ ಮಾಡಬೇಕು. ಈಗ ಅವರಿಗೆ ಅಧಿಕಾರ ಕೊಡುವುದಿಲ್ಲ, 
ಅವರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಮಾಡುವುದಕ್ಕೆ ನಮ್ಮ ಹಣೆಯಲ್ಲೇ ಬರೆದಿಲ್ಲ. ಕೆಳಗಿನ 
ಅಧಿಕಾರಿಗಳಿಗೆ ತಕ್ಕಷ್ಟು ಅಧಿಕಾರವನ್ನು ಕೊಡದೇ ಹೋದರ ಪ್ರತಿಯೊಂದನ್ನೂ ಮೇಲಿನ ಅಧಿಕಾರಿ 
ಮಾಡುವುದಕ್ಕಾಗುವುದಿಲ್ಲ. ಇದರಿಂದ ಕೆಲಸ ಬೇಗ ಆಗುವದಿಲ್ಲ. ಒಟ್ಟಿನಲ್ಲಿ Standardisation 
of plans and standardisation of work ಅಗತ್ಯ. ಅಲ್ಲದೆ ಪಬ್ಬಿಕ್‌ ವರ್ಕ್ಸ್‌ ಕೋಡ್‌ 
ಇದೆ. ಇದರಲ್ಲಿ ಈ ಹೊತ್ತಿನ ಪರಿಸ್ಥಿತಿಗೂ ವಾತಾವರಣಕ್ಕೂ ಹೊಂದಿಕೊಳ್ಳುವ ರೀತಿಯಲ್ಲಿ 
ಸುಲಭವಾಗಿ ಕೆಲಸಕಾರ್ಯಗಳು ನಡೆಯುವಂತೆ ಅಧಿಕಾರಗಳನ್ನು ವಿಕೇಂದ್ರೀಕರಣ ಮಾಡಿ 
ಅದನ್ನು ಬದಲಾವಣೆ ಮಾಡಬೇಕು. ಈ ಮೂರು ವಿಷಯಗಳಿಗೂ ಸರ್ಕಾರ ಗಮನಕೊಟ್ಟಿಲ್ಲ. 
ಅದನ್ನು ಮಾಡಿದರೆ ಮುಂದಿನ ವರ್ಷ ಈ ರೀತಿ ಟೀಕೆ ಟಿಪ್ಪಣಿಗಳಿಗೆ ಅವಕಾಶವಿರುವುದಿಲ್ಲ. 
ಶ್ರೀಮಾನ್‌ ದಾಸಪ್ಪನವರು ೧೬೩!) ೦ wಂrk ವಿಷಯವನ್ನು ಹೇಳಿದರು ಈಗ uಡ॥ity of 
work ಸರಿಯಾಗಿಲ್ಲ ಎಂದು ಅವರು ಹೇಳಲಿಲ್ಲ. By implication he agrees to that. 
My experience is that there is a great deal of deterioration of quality also. 
ಇದನ್ನು ನಾನು ಹೇಳುತ್ತೇನೆ. ಇದನ್ನು ಸರಿಪಡಿಸಬೇಕಾದರೆ ಅಧಿಕಾರ ವಿಕೇಂದ್ರೀಕರಣ ಮಾಡಬೇಕು. 
ತಪ್ಪು ಮಾಡಿದವರಿಗೆ ಉಗ್ರವಾದ ಶಿಕ್ಷಿ ಮಾಡಬೇಕು. 

ನಮ್ಮಆಹಾರ ಇಲಾಖೆಯ ವಿಷಯವನ್ನು ನೋಡಿ. ಈ ವರದಿಯಲ್ಲಿ ಒಂದು ವಾಕ್ಯವನ್ನು 
ಬಹಳ ಚಿನ್ನಾಗಿ ಹೇಳಿದ್ದಾರೆ. ಈ ಇಲಾಖೆಯಲ್ಲಿ ಇಷ್ಟೊಂದು ನಮ್ಮ ಸಂಸ್ಥಾನದ ಹಣದಿಂದ 
ಖರ್ಚು ಮಾಡುವುದು ಸರಿಯಲ್ಲ, ಸಾಧ್ಯವಾದಷ್ಟು 80/06 ಬೇಗ ಮಾಡಬೇಕೆಂಬ ಒಂದು 
ಒಳ್ಳೆಯ ಸಲಹೆಯನ್ನು ಮಾಡಿದ್ದಾರೆ. ಈಗಾಗಲೇ ಈ ವಿಷಯದಲ್ಲಿ ಕಾರ್ಯಕ್ರಮ ಕೈಕೊಂಡು 
70,000 ಟನ್‌ ಆಹಾರವನ್ನುಳಿದು ಬಾಕಿಯದಕ್ಕೆ $86೧೪iಂ6 ೭೦5! ಸಿಬ್ಬಂದಿಯ ಖರ್ಚು 
ಮಾತ್ರ ಕೊಡತ್ತೇವೆಂದು ಹೇಳಿದರು. ಇದೂ ಕೂಡ ಬೇಡ. ಇದರಲ್ಲಿ ಇನ್ನೊಂದು ವಿಷಯವನ್ನು 
ನಾನು ತಿಳಿಸಿದರೆ ಬಹುಶಃ ಪ್ರಶಂಸೆ ಮಾಡುತ್ತಾರೆಂದು ನಂಬಿದ್ದೇನೆ ಈ ಆಹಾರ ಧಾನ್ಯಗಳನ್ನು 
ಕೊಂಡು ಮಾರುವ ವ್ವವಹಾರ ಖಂಡಿತವಾಗಿಯೂ ನಷ್ಟವಾಗುವ ವ್ಯೃವಹಾರವಲ್ಲ. ಉದಾಹರಣೆಗೆ 
16 ಲಕ್ಷೆ ಪಲ್ಲ ಭತ್ತವನ್ನು ಅಕ್ಕಿ ಮಾಡುತ್ತಾರೆ. 8 ರಿಂದ 8 14 ರೂಪಾಯಿವರೆಗೆ ಫಾಯಿದೆ 
ಬರುವ ರೀತಿಯಲ್ಲಿ ಮಾಡುತಿದ್ದಾರೆ. ಬೇಕಾದರೆ ಇದನ್ನು ಅಂಕಿ ಅಂಶಗಳಿಂದ ರುಜುವಾತು 
'ಮಾಡಬಲ್ಲೆ. 8 ಲಕ್ಷ ಪಲ್ಲ ಅಕ್ಕಿ ಆಯಿತು. 8 14 ರೂಪಾಯಿನ ಪ್ರಕಾರ 16 ಲಕ್ಷ ರೂಪಾಯಿ 
ಫಾಯಿದೆಯಾಗುತ್ತದೆ. ಇದು ಎಲ್ಲಿ ಹೋಯಿತು ಎಂಬುದು ನನ್ನ ಪ್ರಶ್ನೆ. 


ಮಾನ್ಯ ಶ್ರೀ ಹೆಚ್‌.ಸಿ. ದಾಸಪನವರು - Transpontion charges, gunny 
ರಷ ಮುಂತಾದ್ದಕ್ಕೆಲ್ಲ ಖರ್ಚಾಗುತ್ತದೆ. 


ಪ್ರೀ ಎಚ್‌.ಎಂ. ಚನ್ನಬಸೆಷ್ಠನವರು - Transporation, gunny bags, hulling, 


132 ಹೆಚ್‌.ಎಂ. ಚನ್ನಬಸಪ್ಪ 


dೇpeciation ಎಲ್ಲವನ್ನೂ ನಾನು ಲೆಕ್ಕಕ್ಕೆ ತೆಗೆದುಕೊಂಡಿದ್ದೇನೆ. ಈ 68 ಲಕ್ಷ ರೂಪಾಯಿ ಎಲ್ಲಿ 
ಹೋಯಿತೆಂದು ಲೆಕ್ಕಹಾಕಿದರೆ ಅದು ಎಲ್ಲೋ ಹೋಗುತಿದೆ! ಲೆಕ್ಕಕ್ಕೇ ಸಿಕ್ಕಿಲ್ಲ! ಈ ಆಹಾರ 
ಇಲಾಖೆ ಇತರ Business cಂಗಂe'ns ಕೆಲಸ ಮಾಡುವಂತೆ ಮಾಡಬೇಕೇ ವಿನಾ ಇಷ್ಟೊಂದು 
ಸಿಬ್ಬಂದಿಯನ್ನಿಟ್ಟುಕೊಂಡು 68 ಲಕ್ಷ ರೂಪಾಯಿ ಫಾಯಿದೆ ಬಂದರೂ ಕೂಡ ಕೋಟ್ಯಾಂತರ 
ರೂಪಾಯಿ ನಷ್ಟವೆಂದು ತೋರಿಸುತ್ತಾ ಹೋದರೆ ಕೊನೆಗೆ ದಿವಾಳಿ ಎದ್ದುಹೋಗುತ್ತದೆ. ಒಂದು 
ಪ್ರಶ್ನೆಯನ್ನು ನೀವೇ ಹಾಕಿಕೊಳ್ಳಿ. ವರ್ತಕರೇ ಈ ಆಹಾರ ಇಲಾಖೆಯ ಕೆಲಸವನ್ನು ನಡೆಸುತಿದ್ದರು 
ಇದೇ ಧಾರಣೆಯಲ್ಲಿಕೊಂಡು ಇದೇ ಧಾರಣೆಯಲ್ಲಿ ಮಾರಿ ಕೋಲಾರದಿಂದ ತಂದು 
ಪಿರಿಯಾಪಟ್ಟಣಕ್ಕೆ ಒದಗಿಸುತ್ತಿದ್ದರು. ಆದರೆ 23 ಲಕ್ಷ ರೂಪಾಯಿನ ಸಿಬ್ಬಂದಿಯನ್ನಿಟ್ಟುಕೊಂಡು 
ಸರ್ಕಾರದವರು ನಡೆಸುತ್ತಿದ್ದರೂ ರೈತ ಆಹಾರ ಧಾನ್ಯವನ್ನು ನಿಮ್ಮ ಮನೆ ಬಾಗಿಲಿಗೆ ತಂದು 
ಕೊಡಬೇಕು. ಅಲ್ಲದೆ 68 ಲಕ್ಷ ರೂಪಾಯಿ ಫಾಯಿದೆ ಇದ್ದರೂ ನಷ್ಟವೆಂದು ಹೇಳಿದರೆ ಇದರಲ್ಲಿ 
ಏನೋ ಲೋಪದೋಷವಿಲ್ಲವೆ? ಇದನ್ನು ಸರಿಪಡಿಸಬೇಕಾದರೆ ಯಾವ ರೀತಿ ಮಾಡಬೇಕೆಂದು 
ಸಲಹೆ ಮಾಡಬಳ್ಣಿ. ಆದರೆ ಈಗ ಮಾಡುವುದಿಲ್ಲ. ಕಾಲಾವಕಾಶವಿರುವುದು ಬಹಳ ಕಡಿಮೆ. 
ಈಗ ಈ ಪಬ್ಬಿಕ್‌ ಅಕೌಂಟ್ಸ್‌ ಸಮಿತಿಯವರು ಏನು ಲೋಪದೋಷಗಳನ್ನು ತೋರಿಸಿದ್ದಾರೆಯೋ 
ಅದು ವಿನಾ ಇನ್ನೇನೂ ಲೇಶಾಂಶವೂ ಇಲ್ಲವೆಂಬ ಭಾವನೆ ತಪು. ನನಗೆ ಗೊತಿದೆ, ಎಷ್ಟೆಷ್ಟು 
ಧಾನ್ಯ ಹುಳಿತು ಕೊಳೆತು ಹೋಗುತಿದೆ ಎನ್ನುವದು. ಇದನ್ನೆಲ್ಲಾ ವಿವರಿಸುತ್ತಾ ಬಜೆಟ್‌ ಭಾಷಣದಂತೆ 
ದೀರ್ಪ ಭಾಷಣ ಮಾಡುವುದಕ್ಕೆ ನನಗೆ ಇಷ್ಟವಿಲ್ಲ. ಅನೇಕ ರೇಷನ್‌ ಡಿಪೋಗಳಲ್ಲಿ ಉಗ್ರಾಣಗಳಲ್ಲಿ 
ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಪದಾರ್ಥಗಳು ನಷ್ಟವಾಗುತಿವೆ. 

ಇಳುವರಿ ವಿಷಯದಲ್ಲಿ ಒಂದು ಮಾತು ಹೇಳುತ್ತೇನೆ. ಅರ್ಧ ಸೇರು ಇಳುವರಿ ಮಾಡಿದರೆ 
ಸರ್ಕಾರಕ್ಕೆ ಎಷ್ಟು ಲಕ್ಷ ರೂಪಾಯಿ ನಷ್ಟ ಎಂಬುದನ್ನು ಯೋಚಿಸಿ. 16 ಲಕ್ಷ ಪಲ್ಲ ಭತ್ತ 8 ಲಕ್ಷ 
ಪಲ್ಲ ಅಕ್ಕಿಗೆ ಕಾಲು ಸೇರಿನಂತೆ ಆದರೆ ಲಕ್ಷಾಂತರ ರೂಪಾಯಿ ನಷ್ಟವಾಗುತ್ತದೆ. ನೋಡುವುದಕ್ಕೆ 
ಅರ್ಧ ಸೇರು ಮಾತ್ರ. | am telling you hard facts. After all | am not here to 
simply criticise Government for the sake of criticism; on the other hand I 
want to oriticse only to improve. 


ಒಂದು ಪಲ್ಲಕ್ಷೆ ಅರ್ಧ ಸೇರಾದರೆ 8 ಸಾವಿರ ಪಲ್ಲದ ಭತ್ತಕ್ಕೆ 4 ಸಾವಿರ ಪಲ್ಲ ಅಕ್ಕಿ 
ಆಯಿತು. ನೀವು ಇಳುವರಿ ಲೆಕ್ಕ ಮಾಡುವುದು ಅರ್ಧ ಸೇರು ಮಾತ್ರ, ಎಷ್ಟಾಗುತ್ತದೆ ಲೆಕ್ಕ 
ಹಾಕಿ ನೋಡಿ. ಹೀಗೆ ನಮ್ಮಹಣ ಪೋಲಾಗುತ್ತಿದೆ ಎಂಬುದನ್ನು ಅರಿಕೆ ಮಾಡುತಿದ್ದೇನೆ. ಇನ್ನೂ 
ಹೀಗೆ ಎಷ್ಟೋ ವಿಷಯಗಳು ನಡೆಯುತ್ತಿವೆ. ಅದೆಲ್ಲವನ್ನೂ ಈಗ ವಿಮರ್ಶೆ ಮಾಡುವುದಕ್ಕೆ 
ಸಾಧ್ಯವಿಲ್ಲ. ಇಷ್ಟೇ ಸರಿ, ಲೋಪ ದೋಷ ಬೇರೆ ಇಲ್ಲ ಬಾಕಿ ಹಣ ಸದುಪಯೋಗವಾಗುತ್ತಿದೆ 
ಎಂಬ ಭಾವನೆ ಸರ್ಕಾರಕ್ಕಿರಬಾರದು. 68 ಲಕ್ಷ ರೂಪಾಯಿ ಫಾಯಿಬೆ ಬರುವುದೂ ಹೋಗಿ 
ನಷ್ಟವಾಗಬೇಕಾದರೆ ಯಾವ ಯಾವ ಹೆಗ್ಗಣ ಹೇಗೆ ಹೇಗೆ ತಿನ್ನುತ್ತಿದೆ ಎಂಬುದನ್ನು ಕಂಡು 


ಪ್ರತಿಭಾವಂತ ಸಂಸದೀಯ ಪಟು 133 


ಹಿಡಿದು ತಕ್ಕ ಬಂದೊಬನ್ತು ಮಾಡಬೆಕು. 


ಹೀಗೆ ಪ್ರತಿಯೊಂದೂ ಅನ್ಯಾಯವೇ ಆಗುತ್ತಿದೆ. ವ್ಯಾಪಾರಗಾರರು ಲಕ್ಷಾಂತರ ರೂಪಾಯಿ 
ಲಾಭ ಮಾಡುತ್ತಿದ್ದಾರೆ. ಆವರಿಗೆ ಸಾಧ್ಯವಾಗುವಾಗ ನಿಮಗೇಕೆ ಸಾಧ್ಯವಿಲ್ಲವೆಂದು ಕೇಳುತ್ತೇನೆ. 
ಏನೇ ಆಗಲಿ ಇವುಗಳನ್ನೆಲ್ಲಾ ತಾವ ಸ್ವಲ್ಪ ರಚನಾತಕ್ರ ದೃಷ್ಟಿಯಿಂದ ನೋಡಬೇಕು. 


ಅಧ್ಯಕ್ಷರು - ಒಟ್ಟಿನಲ್ಲಿ ಎಂತ ಹೇಳಿಬಿಟ್ಟು, ಈಗೇನೋ ಪುನಃ ಪ್ರಾರಂಭಿಸುತ್ತಿರುವಂತಿದೆ. 
ಶ್ರೀ ಎಚ್‌.ಎಂ. ಚೆನ್ನಬಸಷ್ಠನವರು - ಈಗ 75 ಲಕ್ಷದವರೆಗೆ ಇನ್ನೂ ಬರತಕ್ಕ ಬಾಕಿ 


ವ್ಯವಸಾಯದ ಇಲಾಖಾ ಬಾಬಿನಲ್ಲಿ ಹಾಗೆ ನಿಂತುಬಿಟ್ಟಿರುತ್ತದೆಯೆಂದು ಒಂದು ಸೂಚನೆ 
ಕೊಡಲಾಗಿದೆ. 


ಶ್ರೀ ಎಚ್‌.ಎಂ. ಚೆನ್ನಬಸಪ್ಪನವರು - | stand corrected. It may be anywhere 
between 68 and 75 lakhs. To the tune of Rs. 70 Lakhs, advances are 
pending. 


ಅದು ಎಷ್ಟು, ಏನು ಎಂಬುದನ್ನೆಲ್ಲಾ ಈಗ ನಿರ್ದಿಷ್ಟವಾಗಿ ಹೇಳುವುದಕ್ಕಾಗುವುದಿಲ್ಲ. 
ಖರ್ಚಾಗಿರುವುದಾದರೋ ನಾನಾ ರೂಪದಲ್ಲಿರುತ್ತೆ. ಸಿಬ್ಬಂದಿಗಾಗಿ ಎಷ್ಟು ಖರ್ಚಾಗಿದೆ. ಕೆಲಸಕ್ಕಾಗಿ 
ಎಷ್ಟು ಮತ್ತು ಸಾಮಾನು ವಸ್ಗೆದೆಗಳಿಗೆಷ್ಟು ಖರ್ಚಾಗಿರುತ್ತೆಂಬುದನ್ನು ಈಗ ಹೇಳುವುದಕ್ಕಾಗುವದಿಲ್ಲ. 
ಹೀಗೆ ನಾನಾ ರೀತಿಯ ಖರ್ಚು ವೆಚ್ಚಗಳಿಗಾಗಿ ಒದಗಿಸಲಾಗಿದ್ದ ಮೊಬಲಗಿನಲ್ಲಿ ಎಷ್ಟು ಹಣ 
ಪೋಲಾಗಿದೆ, ಉಳಿದಿರತಕ್ಕ ಹಣವೆಷ್ಟು, ಅಷ್ಟಾನ್ಹಾದರೂ ತಾವು ಸುಭದ್ರವಾಗಿಟ್ಟಿದ್ದೇವೆಂದು 
ಸಾರ್ವಜನಿಕರಿಗೆ ನಂಬಿಕೆ ಹುಟ್ಟತಕ್ಕ ರೀತಿಯಲ್ಲಿ ನಡೆದರೆ ಸಾಕು. ಆದರೆ ಹಾಗೆ ತಾವು 
ಯಾವುದನ್ನೂ ನಿರ್ದಿಷ್ಟವಾಗಿ ತಿಳಿಸದೆ ಇಟ್ಟಿದ್ದು ಕೊನೆಗೆ ಆ ಮೊಬಲಗಿನ ಪೈಕಿ ಪೂರ್ತಿ te 
of ಮಾಡಬೇಕಾದ ಸಂದರ್ಭಗಳೇನಾದರೂ ಇರುತ್ತವೆಯೋ ಏನೋ ಎಂಬುದೊಂದನ್ನೂ 
ಹೇಳುವುದಕ್ಕೆ ಆಗುವುದಿಲ್ಲ. That is a point which causes a little anxiety to me 
and to the members 0f this House. ನಮಗೆ ಇಂಥಾ ಸಂದರ್ಭಗಳಲ್ಲಿ ಕಡೆಗೆ ಬರತಕ್ಕ 
ಬಾಕಿ ಶೇಕಡ 68 ಅಥವಾ 78 ಇಲ್ಲವೇ ಕನಿಷ್ಠ ಪಕ್ಷ 50 ರಷ್ಟನ್ನಾದರೂ wೇ ೦1 ಮಾಡಬೇಕೆಂದರೆ 
ನಮಗೆ ಪೂರಾ ಭಯವಾಗುತ್ತದೆ. ॥f the Minister assures us that if at leasi 25 
percent is recovorable, we shall be happy. ಆದುದರಿಂದ ಹಾಗೆ ಹಣವನ್ನು 
ಕೊಡತಕ್ಕದ್ದನ್ನೇ ನಿಲ್ಲಿಸಬೇಕೆಂದಲ್ಲ ಕೊಡಬೇಕಾದುದಕ್ಕೆ, ಅಗತ್ಯವಾಗಿ ಕೊಡೋಣ. ಆದರೆ 
ಕೊಡಲಾದ ಸಾಲಗಳನ್ನೆಲ್ಲಾ ಸುಭದ್ರವಾದ ರೀತಿಯಲ್ಲಿರುವಂತೆ ನೋಡಿಕೊಂಡು ಅವುಗಳನ್ನು 
ಮಾಡಬೇಕು. ಹಾಗೆ ಕೊಡತಕ್ಕ ಸಾಲ ಖಚಿತವಾಗಿ ಹಿಂದಿರುಗಿಸಿದೆಯೇ, ಇಲ್ಲವೇ ಎಂಬುದನ್ನೂ 
ಸಹ ಮುಖ್ಯವಾಗಿ ಗಮನಿಸಬೇಕಾದ ಅಂಶ. ಹಾಗೆ ಕೊಟ್ಟ ಸಾಲಗಳನ್ನು ವಸೂಲು ಮಾಡದೆ 
ವರ್ಷಾನುಗಟ್ಟಲೆ ಹೀಗೆ ಬಿಡತಕ್ಕದ್ದು ಸರಿಯಾದ್ದಲ್ಲ. ವ್ಯಾಪಾರ ದೃಷ್ಟಿಯಿಂದ ಕೆಲಸ ಮಾಡತಕ್ಕ 
ಈ ಸೊಸ್ಸೆಟಿಗಳಿಗೆಲ್ಲಾ ಎಂದರೆ - ವ್ಯವಸಾಯದ ಮುಟ್ಟುಗಳು, ಗೊಬ್ಬರ, ಬೀಜ ಇತ್ಯಾದಿಗಳ 


134 ಹೆಚ್‌.ಎಂ. ಚೆನ್ನಬಸಪ್ಪ 


ವ್ಯಾಪಾರ ನಡೆಸುವುವಗಳೆಲ್ಲಾ bಟsiಗೀss ಂಗcen ಗಳಾದರೂ ಇಂಥವುಗಳಿಗೆಲ್ಲಾ ತಾವೇಕೆ 
ಸಾಲ ಕೊಡಬೇಕು ಇಂಥಾ ಟೀಕೆ ಟಿಪ್ಪಣಿಗಳಿಗೆ ಏಕೆ ಮಾರ್ಗ ಮಾಡಿಕೊಳ್ಳುತ್ತೀರಿ? ಇಂಥಾ 
ವ್ಯಾಪಾರ ಸಂಸ್ಥೆಗಳಿಗೆಲ್ಲಾ ನಾವು ಅವರಿಗೆ 10 ಲಕ್ಷವಲ್ಲ, 50 ಲಕ್ಷ ಬೇಕಾಗಿರಲಿ, ಅವನ್ನು ಸಹ 
ಕೊಡುವಂತೆ ಯಾವುದಾದರೂ ಬ್ಯಾಂಕುಗಳಿಗೆ ೩ರ೪ಃಂe ಮಾಡಿ ಈ ಮಲ್ಲಿಪಧ್ಭಸ್‌ ಸೊಸೈಟಿ 
ಏನೊಂದು ಜನೋಪಯುಕ್ತವಾದ ಕೆಲಸಗಳನ್ನು ಮಾಡುತಿವೆಯೆಂದು ತಾವು ಏನು ಅವುಗಳೆಲ್ಲವೂ 
ಒಂದಲ್ಲ ಒಂದು ರೀತಿಯಲ್ಲಿ ೦೦ಗerns ಅಥವಾ ಬ್ಯಾಂಕುಗಳಿಗೆ ಸರಿ. ಇಂಥವುಗಳನ್ನೆಲ್ಲಾ 
ಅಂಥ ಯಾವ ಬ್ಯಾಂಕುಗಳಿವೆಯೋ ಅವುಗಳಿಂದಲೇ ನಡೆಸುವಂತೆ ಮಾಡಿದರೆ ಈಗ 
ಅನಾಯಾಸವಾಗಿ ಇದರಿಂದಾಗಿ ಖರ್ಚಾಗುತಿರುವ ಹಣವೂ ಉಳಿತಾಯ. ಜನರಿಂದ ವಸೂಲಾದ 
ಹಣವನ್ನು ಈ ಸಂಸ್ಥೆಗೆ ಕೊಟ್ಟು, ಪುನಃ ಅದನ್ನು ವಸೂಲಿಮಾಡಿದ ಬಗ್ಗೆ ತಾಲ್ಲೂಕು 
ಅಮಲ್ಲಾರರುಗಳನ್ನೂ ನೇಮಿಸುವಂಥ ತೊಂದರೆ ಸಹ ತಪ್ಪಿಸಿಕೊಂಡಂತ್ರಾಗುತ್ತದೆ. ಕಮರ್ಷಿಯಲ್‌ 
ಬ್ಯಾಂಕು ಇದ್ದ ಹಾಗೆ. ಅಂತೂ ಒಟ್ಟಿನಲ್ಲಿ ಹೇಳುವುದಿಷ್ಟೆ. ತಾವು ಈ ರೀತಿಯ ಬ್ಯಾಂಕಿಂಗ್‌ 
ವ್ಯವಸ್ಥೆಯನ್ನು ಖಂಡಿತ ಕಮ್ಮಿ ಮಾಡಬೇಕು. 10 ಕೋಟಿ ರೂಪಾಯಿಗಳ ವರಮಾನವಿರತಕ್ಕ 
ಕಡೆ ಅರ್ಧಕ್ಕೆ ಜಾಸ್ತಿ ಸುಮಾರು 6 3/4 ಕೋಟಿಗಳಷ್ಟು ಮೊಬಲಗು ಈ ವೆಚ್ಚಕ್ಕಾಗಿಯೇ 
ಖರ್ಚಾಗುತ್ತಿರುವಾಗ ಇದು ಇಷ್ಟಕ್ಕೆ ನಿಲ್ಲದೆ ದಿನದಿನಕ್ಕೂ ಇನ್ನೂ ಹೆಚ್ಚಾಗುವ ಪರಿಸ್ಥಿತಿ ಬರುತ್ತದೆ. 
ಇಷ್ಟಾದಾಗ್ಯೂ ಕೂಡ 5 ಕೋಟಿ ರೂಪಾಯಿಗಳ ಆಡಳಿತವನ್ನಾದರೂ ಸುವ್ಯವಸ್ಥೆಯಲ್ಲಿ 
ಇಡಲಿಲ್ಲವೆಂದು ಹೇಳುವಾಗ ಏನೋ ಮೋಸವಿದೆಯೆಂಬುದಾಗಿ ಕಂಡುಬರುತ್ತದೆ. ಈ 
ಕಾರಣದಿಂದಲೇ ನೀವು ಈ ವ್ಯಾಪಾರೋದ್ಯಮ ಮತ್ತು ಅವುಗಳಿಗೆ ಬಂಡವಾಳ ಹಾಕುವುದನ್ನು 
ದಿನೇ ದಿನೇ ದೂರಮಾಡುತ್ತ ಬರಬೇಕೆಂದು ಹೇಳುತ್ತಿದ್ದೇನೆ. ನೀವು ಎಲ್ಲಿಯವರೆಗೆ ಈ 
ವ್ಯಾಪಾರೋದ್ಯಮಗಳನ್ನು ಸರ್ಕಾರದ ಹಿಡಿತದಲ್ಲಿಟ್ಟುಕೊಂಡಿರಬೇಕು ಎಂದು ಆಶಿಸುತೀರೋ 
ಅಲ್ಲಿನತನಕ ತಾವು ಅವುಗಳನ್ನು ಸ್ವಚ್ಛತೆಯಿಂದ ಇಟ್ಟುಕೊಂಡಿರಲು ಖಂಡಿತ ಸಾಧ್ಯವಾಗಲಾರದು. 
ಆದರೆ ಈಗ ಆ ವಿಚಾರಗಳ ಚರ್ಚೆ ಮಾಡಲು ಅವಕಾಶವೂ ಇಲ್ಲ ಮತ್ತು ಆಗಲಾರದು. 
ಅಂತೂ ಅವುಗಳನ್ನೆಲ್ಲಾ ದೂರಮಾಡಬೇಕೆಂದು ಈಗ ತಿಳಿಸಿದರೆ ಸಾಕು. ತಾವು ಮಾಡತಕ್ಕ 
ಪ್ರತಿಯೊಂದು ಕೆಲಸದ ಬಗ್ಗೆ ಕೆಲಸ ಕಾರ್ಯಗಳ್ಕಾವುವೆಂಬುದರ ಕಡೆಗೆ ಗಮನಕೊಟ್ಟು ತಾವು 
ಖರ್ಚುಮಾಡುತ್ತಿರುವ ಪ್ರತಿಯೊಂದು ಕಾಸೂ ಸಹ ಸದ್ದಿನಿಯೋಗದಲ್ಲೇ ಖರ್ಚಾಗುವಂತೆ 
ಅವಕಾಶವಿರಬೇಕು. 


ಪ್ರತಿಭಾವಂತ ಸಂಸದೀಯ ಪಟು 135 


ರಾಷ್ಟ್ರಾಧ್ಯಕ್ಷರ ನಿರ್ದೇಶನ - ವಿಶೇಷ ಠರಾವು * 


ಶ್ರೀ ಕೋದಂಡರೆಡ್ಡಿಯವರು ಹೇಳಿದ ವಿಷಯದಲ್ಲಿ ಸ್ವಲ್ಪ ಹೇಳಿದೆ. ಈಗ 371ನೆಯ 
ಸೆಕ್ಷನ್‌ನಲ್ಲಿರುವ ಅಧಿಕಾರವನ್ನು ಚಲಾಯಿಸಿ ಕೇಂದ್ರ ಸರ್ಕಾರದವರು ಮೈಸೂರು ಸರ್ಕಾರಕ್ಕೆ 
ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಮೈಸೂರು ಸರ್ಕಾರ ಅದನ್ನು ತಕ್ಷಣ ಜಾರಿ ಮಾಡಬೇಕೆಂದು 
ಸೂಚಿಸಿದ್ದಾರೆ. ನಮ್ಮಸರ್ಕಾರದವರು ಜಾರಿ ಮಾಡದೇ ಹೋದರೆ ಏನಾಗುತ್ತದೆ ಎಂಬುದನ್ನು 
ದೃಷ್ಟಿಯಲ್ಲಿಟ್ಟುಕೊಳ್ಳಬೇಕು. ಭಾರತ ಸರ್ಕಾರದವರು ಒಂದು ಪ್ರಾಂತ ಸರ್ಕಾರಕ್ಕೆ ಕೊಟ್ಟ 
ಸೂಚನೆಯನ್ನು ತಕ್ಷಣ ಅವರು ಜಾರಿಗೆ ಕೊಡದೇ ಹೋದ ಪಕ್ಷದಲ್ಲಿ ಅಥವಾ ಏನು ನಿರ್ಧಾರ 
ಮಾಡಿದ್ದೇವೆಂಬುದನ್ನು ಸಹ ತಿಳಿಸದೆ ಹೋದ ಪಕ್ಷದಲ್ಲಿ ಭಾರತ ರಾಷ್ಟ್ರಾಧ್ಯಕ್ಷರು ಅವರಲ್ಲಿರುವ 
ವಿಶೇಷಾಧಿಕಾರವನ್ನು ಯಾವ ಕಾಲದಲ್ಲಿ ಬೇಕಾದರೂ ಚಲಾಯಿಸುವುದಕ್ಕೆ ಅವಕಾಶವಿದ್ದೇ 
ಇದೆ. ಹಾಗೆ ಮಾಡಿದಾಗ ಪಶ್ನಾತಾಪ ಪಡಬೇಕಾದ ಪ್ರಮೇಯ ಬರಬಹುದು. ಇಡೀ ದೇಶದ 
ಘನತೆಗೆ ಗೌರವಗಳಿಗೆ ಸಂಬಂಧಪಟ್ಟಿರುವ ವಿಷಯವಾದದ್ದು. ಸರ್ಕಾರದವರು ಏನು ಕ್ರಮ 
ತೆಗೆದುಕೊಳ್ಳಬೇಕೆಂಬ ವಿಚಾರದಲ್ಲಿ ಬೇಗ ತೀರ್ಮಾನಕ್ಕೆ ಬರಬೇಕಾಗಿದೆ. ಹಾಗೆ ಮಾಡದೇ 
ಹೋದ ಪಕ್ಷದಲ್ಲಿ ನಮ್ಮ ಸಂಸ್ಥಾನದ ಘನತೆಗೆ ಕುಂದು ಬರುವ ಸಂಭವ ಒದಗಬಹುದು. 
ಆದ್ದರಿಂದ ಈ ವಿಷಯವನ್ನು ಫೈನ್ಯಾನ್‌ಷಿಯಲ್‌ ಬಿಸಿನೆಸ್‌ ಆದ ಕೂಡಲೇ ಈ ದಿವಸವೇ 
ಪರಿಶೀಲನೆಗೆ ತೆಗೆದುಕೊಂಡು ಸದಸ್ಯರು ಅಭಿಪ್ರಾಯಗಳನ್ನು ಕೊಡವುದಕ್ಕೆ ತಕ್ಕ ಅವಕಾಶ 
ಕೊಡಬೇಕೆಂದು ಪ್ರಾರ್ಥನೆ ಮಾಡುತ್ತೇನೆ. ಈ ವಿಷಯದಲ್ಲಿ ಚರ್ಚೆ ಮಾಡಲು ಸ್ವಲ್ಪ 
ಕಲಾವಾಕಾಶಬೇಕೆಂದು ಮಾನ್ಯ ಸದಸ್ಯರು ಕೆಲವರು ಹೇಳಿದರು. ಅದರಲ್ಲಿ ಸ್ವಲ್ಪ ಹುರುಳಿದೆ. 
ಕಾಲಾವಕಾಶವಿಲ್ಲದೆ ಇರುವುದರಿಂದಲೂ ಮತ್ತು ಇದು ಎಲ್ಲರಿಗೂ ಜರೂರಾಗಿರುವುದರಿಂದಲೂ 
ಇರುವ ಅವಕಾಶದಲ್ಲಿ ಯೋಚನೆ ಮಾಡಬಹುದು. ಪೈನಾನ್‌ಷಿಯಲ್‌ ಬಿಸಿನೆಸ್‌ ಫೂರೈಸುವವರೆಗೆ 
ಕಾಲಾವಕಾಶವಿರುವುದರಿಂದ ಎಲ್ಲರೂ ಕೂಡ ಸಹಕರಿಸಿ ಈ ದಿವಸವೇ ಈ ವಿಷಯವನ್ನು 
ಚರ್ಚೆಗೆ ತೆಗೆದುಕೊಳ್ಳಬೇಕೆಂದು ಪ್ರಾರ್ಥಿಸಿ, ಇದಕ್ಕೆ ಈ ದಿವಸವೇ ಅವಕಾಶ ಮಾಡಬೇಕೆಂದು 
ಪ್ರಾರ್ಥನೆ ಮಾಡುತ್ತೇನೆ. 


ಭಾರತ ರಾಜ್ಯಾಂಗದ 371ನೆಯ ವಿಧಿಯನ್ನು ಮೈಸೂರಿನ ಮೇಲೆ ಪ್ರಯೋಗ ಮಾಡಿರತಕ್ಕ 
ಈ ಸಂದರ್ಭದಲ್ಲಿ ನಮಗುಂಟಾಗಿರತಕ್ಕ ಪಶ್ಪಾತ್ತಾಪ ಎಷ್ಟೆಂಬುದು ಹಿಂದೆ ಮಾತನಾಡಿದ 
ಮಹನೀಯರ ಭಾಷಣಗಳಿಂದಲೇ ಗೊತ್ತಾಗುತ್ತದೆ. ಇಂದು ನಮ್ಮ ಸಂಸ್ಥಾನದ 90 ಲಕ್ಷ ಪ್ರಜೆಗಳ 
ಮನ ನೊಂದಿದೆಯೆಂಬುದರಲ್ಲಿ ಸಂದೇಹವಿಲ್ಲ. 


ಈ ಪರಿಸ್ಥಿತಿ ಏಕೆ ಬಂತು ಎನ್ನುವ ವಿಚಾರದಲ್ಲಿ ನಾವು ಸ್ವಲ್ಪ ಆತಶ್ರೋಧನೆ 
ಮಾಡಿಕೊಳ್ಳಬೇಕಾದ್ದು ಅವಶ್ಯಕ. ಇದರಿಂದ ನಾವು ಪಶ್ನಾತ್ರಾಪ ಪಡಬೇಕಾದುದಷ್ಟೆ ಅಲ್ಲ 
ಎಚ್ಚರಗೊಳ್ಳುವ ಅವಶ್ಯಕತೆಯೂ ಇದೆ. ಈ ಸಂದಿಗ್ದ ಸಂದರ್ಭದಲ್ಲಿ ನಾವು ನಮ್ಮ 


* ವಿಧಾನ ಸಬೆಯ ನಡವಳಿಕೆ ದಿನಾಂಕ 3ನೇ ನವಂಬರ್‌, 1951 
95 - 10 | 


136 ಹೆಚ್‌.ಎಂ. ಚನ್ನಬಸಪ್ಪ 


ಪಾತ್ರವೇನೆಂಬುದನ್ನು ಸಂಪೂರ್ಣವಾದ ಜವಾಬ್ದಾರಿಯಿಂದ ವಿಮರ್ಶಿಸಿ ಕಾರ್ಯಕ್ರಮ 
ತೆಗೆದುಕೊಳ್ಳಬೇಕಾದ್ದು ಅವಶ್ಯಕ. 


ರಾಜ್ಯಾಂಗದ 371ನೆಯ ವಿಧಿಯ ಮೊಟ್ಟಮೊದಲು ಜಾರಿಗೆ ತರುವಾಗ ಯಾರೂ 
ಅದನ್ನು ಸ್ವಾಗತಿಸಲಿಲ್ಲ. ರಾಜ್ಯಾಂಗದಲ್ಲಿ ಇದನ್ನು ಅಡಕಮಾಡಬೇಕೆಂದಾಗ ಬಹಳ ಪ್ರತಿಭಟನೆ 
ಬಂದಿತು. ಕೆಲವು ಆಶೋತ್ತರಗಳನ್ನೂ ಭರವಸೆಗಳನ್ನೂ ನೀಡಿದ ಮೇಲೆ ಇದನ್ನು ರಾಜ್ಯಾಂಗದಲ್ಲಿ 
ಅಡಕಮಾಡಬಹುದೆಂದು ಸೂಚನೆ ಕೊಟ್ಟರು. ಇವತ್ತಿನವರೆಗೂ ಆ ಭರವಸೆಗಳನ್ನು 
ಈಡೇರಿಸಿಕೊಳ್ಳುವುದರಲ್ಲಿ ಇನ್ನೂ ನಾವು ಯೆಶಸ್ಟಿಯಾಗದಿರುವುದು ಒಂದು ಲೋಪವೆಂದು 
ಒಪ್ಪಿಕೊಳ್ಳಲೇಬೇಕು. ಈ ಸಂದರ್ಭದಲ್ಲಿ ನಮ್ಮ ಮೈಸೂರು ಸಂಸ್ಥಾನದ ಘನತೆ ಗೌರವವನ್ನು 
ಕಾಪಾಡುವುದಕ್ಕೆ ಯಾವ ಕಾರ್ಯಕ್ರಮವನ್ನು ಕೈಕೊಳ್ಳುವುದಕ್ಕೂ ನಾವು ಸಿದ್ಧರಾಗಿದ್ದೇವೆ. ವಾವು 
ಇತರ ಸಂಸ್ಥಾನಗಳಿಗೆ ಮಾದರಿಯಾಗಿದ್ದ , 371ನೆಯ ವಿಧಿಯ ಅನ್ವಯಿಸುವಂತೆ ಮಾಡುವುದಕ್ಕೆ 
ಪ್ರಯತ್ನಪಟ್ಟಿದ್ದರೆ ಈ ಪರಿಸ್ತಿತಿ ಬರುತ್ತಿರಲಿಲ್ಲವೆಂದು ಧಾರಾಳವಾಗಿ ಹೇಳುತ್ತೇನೆ. ಹಿಂದೊಮ್ಮೆ 
ಇದೇ ಸಭೆಯಲ್ಲಿ ಈ ವಿಷಯ ಚರ್ಚೆಗೆ ಬಂದಾಗ ಕೊಟ್ಟ ಭರವಸೆಯನ್ನು ಈಡೇರಿಸಲು 
ಸಾಧ್ಯವಾಗದ ಪಕ್ಷಕ್ಕೆ ಸರ್ಕಾರ ರಾಜೀನಾಮೆ ಕೊಡಬೇಕೆಂದು ನಾನು ಹೇಳಿದೆ. ಆಗಲೇ ಆ 
ಸೂಚನೆಯನ್ನು (೭೪6) ನೀವು ತೆಗೆದುಕೊಂಡು ಭಾರತ ಸರ್ಕಾರದ ಮೇಲೆ ನಮ್ಮಅವಿಶ್ವಾಸವನ್ನೂ 
ಮತ್ತು ಪ್ರತಿಭಟನೆಯನ್ನೂ ತೋರಿಸಿದ್ದರೆ ನಮಗೀ ಪರಿಸ್ಥಿತಿ ಬರುತ್ತಿರಲಿಲ್ಲ. ಆತಿ ಕೇಂದ್ರೀಕೃತವಾದ 
ನಡವಳಿಯಿಂದ ಭಯಬ್ರಾಂತರಾಗುವುದು ಸಹಜ. ಮೊದಲಿನಿಂದಲೂ ನಿಮಗೆ ನಾನು ಎಚ್ಚರಿಕೆ 
ಕೊಡುತ್ತಿದ್ದೇನೆ. ಅಧಿಕಾರ ಕೇಂದ್ರೀಕೃತ ಮಾಡುವುದು ಸರಿಯಲ್ಲ, ಇದರಿಂದ ಮುಂದೆ ಬಹಳ 
ತೊಂದರೆಯಾಗುತ್ತದೆ, ಬೇಡ ಬೇಡವೆಂದು ನಾವು ಈ ಸಬೆಯಲ್ಲಿ ಹೇಳುತ್ತಲೇ ಬಂದೆವು. 
ಇದನ್ನು ಈಗ ತಮ್ಮ ಅವಗಾಹನೆಗೆ ತರುತ್ತಿದ್ದೇನೆ. 


ಅದೆಲ್ಲಾ ಹಿಂದಿನ ಮಾತು. ಅದೇನೇ ಇರಲಿ, ಇಂದು ನಾವೆಲ್ಲರೂ ಈಗ ತಮ್ಮ 
ಜೊತೆಯಲ್ಲಿದ್ದೇವೆಂದು ತಿಳಿಯಿರಿ. 90 ಲಕ್ಷ ಪ್ರಜೆಗಳೂ ನಿಮ್ಮ ಹಿಂದಿದ್ದಾರೆಂಬ 
ಅಜಿಮಾನದಿಂದಲೇ ತೃಷ್ಪರಾಗುವುದು ಸರಿಯಲ್ಲ. ಈ ವಿಷಯ ಇಂದಿಗೇ ಕೊನೆಗಾಣುವುದಿಲ್ಲ. 
ಅನೇಕ ವಿಷಯಗಳು ಬರತಕ್ಕದ್ದಿವೆ! ಆ ಕಾಲದಲ್ಲಿ ಯಾವ ರೀತಿ ಚರ್ಚೆಸಿಬೇಕೆಂಬುದನ್ನು 
ದೃಷ್ಟಿಯಲ್ಲಿಡಬೇಕು. ಹಿಂದಿನ ನಡವಳಿಕೆಗಳಿಂದ ನಮ್ಮನೀತಿಯನ್ನು ಮುಂದೆ ಸರಿಪಡಿಸಿಕೊಳ್ಳುವುದು 
ಅವಶ್ಯಕ ಏಕೆಂದರೆ, ಈಗ ನಾವು ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದಿದ್ದೇವೆ! ವ್ಯಕ್ತಿಯನ್ನು 
ನೋಡಿಕೊಂಡು ಶಾಸನ ಮಾಡಕೂಡದೆಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ. ಈ 
ವಿಧಿಯಿರಬೇಕೆಂದು ಪ್ರಶಿಪಾದನೆ ಮಾಡಿದ ಮಹನೀಯರು, ಸರ್ಬಾರ್‌ ವಲ್ಲಭಬಾಯ್‌ ಪಟೇಲರು. 
ಅವರು ಮೈಸೂರಿನ ವಿಷಯದಲ್ಲಿ ವಿನಾಯಿತಿ ಕೊಡುತ್ತೇವೆಂದು ಹೇಳಿದ್ದೂ ನಿಜ, ಆದರೆ ಚರ್ಚೆ 
ಮಾಡುವಾಗ ಕೊಟ್ಟ ಭರವಸೆಗಳಿಂದ ಶಾಸನದ ಬಿಸಿ ತಟ್ಟುವದಿಲ್ಲವೆಂಬುದನ್ನೂ ನಾವಿಂದು 
ತಿಳಿದುಕೊಳ್ಳಬೇಕಾಗಿದೆ. ಶಾಸನ ಮಾಡುವಾಗ ಸರ್ಕಾರವು ಬಹಳ ಸಹಾನುಭೂತಿಯಿಂದ 
ಜಾರಿಗೆ ತರುತ್ತೇವೆಂದು ಹೇಳುವದು ಸ್ವಾಭಾವಿಕ. ಆದರೆ ಶಾಸನಗಳು ಶಾಸನಗಳೇ, ಭರವಸೆಗಳು 


ಪ್ರತಿಭಾವಂತ ಸಂಸದೀಯ ಪಟು 137 


ಭರವಸೆಗಳೇ, ವ್ಯಕ್ತಿಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಎಂದೂ ಶಾಸನ ಮಾಡತಕ್ಕದ್ದಲ್ಲವೆಂದು 
ಇದರಿಂದ ಅರಿಯಬೇಕು. ವ್ಯಕ್ತಿ ಇಂದು ಇರಬಹುದು ನಾಳೆ ಹೋಗಬಹುದು. ಶಾಸನಗಳು 
ಪಾಸನ ಕಡತಕ್ಕೆ ಏರಿದ ಮೇಲೆ ಉಗ್ರಬಾಣಗಳಾಗುತ್ತವೆ. ಅವನ್ನು ಯಾರು ಯಾವ ಕಾಲದಲ್ಲಿ 
ಯಾರ ಮೇಲೆ ಹೇಗೆ ಪ್ರಯೋಗಮಾಡುತಾರೆಂಬುದನ್ನು ಹೇಳಲಾಗುವುದಿಲ್ಲ. ಈಗ ದೊಡ್ಡ 
ಪಾಠವನ್ನು ನಾವ ಕಲಿತುಕೊಂಡಿದ್ದೇವೆ. ಅವರಿವರ ಭರವಸೆಗಳನ್ನು ನಂಬಿ ನಾವು ಶಾಸನ 
ಮಾಡತಕ್ಕದ್ದಲ್ಲ. ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು, ದೇಶದ ಪರಿಸ್ಥಿತಿಯನ್ನು ನೋಡಿಕೊಂಡು 
ಎಲ್ಲದರ ಯೋಗಕ್ಟೇಮವನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು ಶಾಸನ ಮಾಡಬೇಕೆಂದು ತಿಳಿಸುವುದಕ್ಕೆ 
ಒಂದು ಉದಾಹರಣೆ ಇದು. 


ಈಗ 371ನೆಯ ವಿಧಿಯ ಪ್ರಯೋಗವನ್ನು ರಾಷ್ಟ್ರಾಧ್ಯಕ್ಷರು ಮಾಡಿರುವ ಸನ್ನಿವೇಶದ 
ವಿಷಯದಲ್ಲಿ ಒಂದು ಮಾತು ಹೇಳಬೇಕಾಗಿದೆ. ಮೈಸೂರು ಸಂಸ್ಥಾನದಲ್ಲಿಯಾವದೋ ಕುವುದರಲ್ಲಿ 
ಸ್ವಲ್ಪಮಟ್ಟಿಗೆ ಸಂಕುಚಿತವಾದ ಪರಿಸ್ಥಿತಿಯಿದೆಯೆಂಬ ಭಾವನೆ ಭಾರತ ಸರ್ಕಾರಕ್ಕೆ ಕಂಡುಬಂದ 
ಪ್ರಯುಕ್ತ ಈ ಪ್ರಯೋಗವನ್ನು ನಿಮ್ಮಮೇಲೆ ಮಾಡಿದ್ದಾರೆ. ಅದರ ನ್ಯಾಯಾನ್ಯಾಯದ ವಿಚಾರದಲ್ಲಿ 
ವಾದ ವಿವಾದಗಳಿಗೆ ನಾನು ಹೋಗುವದಿಲ್ಲ. ಶಾಸನ ಕಡತದಲ್ಲಿ ಅವರಿಗೆ ಆಧಿಕಾರವಿರುವುದರಿಂದ 
ಇಂದು ಅವರು ಈ ಪ್ರಯೋಗ ಮಾಡಿದ್ದಾರೆ ಇದನ್ನು ಪ್ರತಿಭಟನೆ ಮಾಡುವುದು ಬಿಡುವುದು 
ನಿಮಗೆ ಬಿಟ್ಟಿದ್ದು. ಅವರಿಗೆ ಈ ಅಧಿಕಾರವನ್ನು ನಾವು ಕೊಟ್ಟಿದ್ದೇವೆಂಬುದನ್ನು ನಾವು 
ಮರೆಯಬಾರದು. 


ಅಧಿಕಾರವನ್ನು ಚಲಾವಣೆ ಮಾಡಿದುದು ಸರಿಯೇ ಅಥವಾ ತಪ್ಪೇ ಎಂಬುದನ್ನು ವಿಮರ್ಶೆ 
ಮಾಡುವುದಕ್ಕೂ ಕೂಡ ನಮಗೆ ಅಧಿಕಾರವಿಲ್ಲ. 


ಅವರಿಗೆ ಈ ಅಧಿಕಾರವನ್ನು ಚಲಾಯಿಸುವ ಅವಶ್ಯಕತೆ ಕಂಡುಬಂದುದರಿಂದ ಅಧಿಕಾರ 
ಪ್ರಯೋಗ ಮಾಡಿದ್ದಾರೆ. ನಮ್ಮಅಭಿಪ್ರಾಯದಲ್ಲಿ ಇದರ ಅವಶ್ಯಕತೆ ಇಲ್ಲವೆಂದು ಹೇಳುತ್ತಿದ್ದೇವೆ. 
ಅವರ ವಿವೇಚನೆಯನ್ನನುಸರಿಸಿ ಅಧಿಕಾರ ಚಲಾಯಿಸುವುದನ್ನು ನಾವು ಪ್ರಶ್ನೆ ಮಾಡುವ ಹಾಗಿಲ್ಲ. 
ನಾವ ಭಾರತ ರಾಜ್ಯಾಂಗ ಶಾಸನ ಜಾರಿಗೆ ಬಂದಾಗಿನಿಂದ ಅಧ್ಯಕ್ಷರ ಮೇಲ್ವಿಚಾರಣೆಯಲ್ಲಿಯೇ 
ಇದ್ದೇವೆ. ಅವರು ಆಗಾಗ ಕೊಡತಕ್ಕ ಆಜ್ಞೆಗಳನ್ನು ಪರಿಪಾಲನೆ ಮಾಡಬೇಕು. ಸರ್ಕಾರವನ್ನು 
ನಡೆಯಿಸಿಕೊಂಡು ಹೋಗುವವರೆಗೆ ನಮ್ಮಕರ್ತವ್ಯವನ್ನು ನಾವು ಮರೆಯಬಾರದು. ಈ ಆಜ್ಞೆ 
ಸರಿಯೇ ಅಥವಾ ತಪ್ಪೇ ಎಂಬುದು ಅವರ ವಿವೇಚನೆಗೆ ಸೇರಿದ್ದು. ನಾನು ಮೊದಲೇ ಹೇಳಿದ 
ಹಾಗೆ ಈ ಆಜ್ಞೆಯ ಪ್ರಯೋಗ ಸರಿಯೇ ಅಥವಾ ತಪ್ಪೇ ಎಂಬುದನ್ನು ವಿಮರ್ಶೆ ಮಾಡಲು 
ನಾವು ಆತಶೋಧನೆ ಮಾಡಿಕೊಳ್ಳಬೇಕು. ಮುಂದೆ ನಾವು ಎಚ್ಚರಿಕೆಯಿಂದ ಹೋಗಬೇಕೆಂಬ 
ಅಂಶವನ್ನು ಪುಷ್ಟೀಕರಿಸುವುದಕ್ಕಾಗಿ ನಾನು ಇಷ್ಟು ಹೇಳುತ್ತಿರುವುದು. ಇಂತಹ ಪರಿಸ್ಥಿತಿ 
ಉದ್ದವವಾಗುವುದಕ್ಕೆ ಅವಕಾಶವಿತ್ತೇ ಅಥವಾ ಇಲ್ಲವೇ ಎಂಬುದನ್ನು ನಾವು ಯೋಜನೆ ಮಾಡಬೇಕು. 
ಈ ತರಹ ಪರಿಸ್ಥಿತಿಗಳು ಏಕ್‌ದಮ್‌ ಉದ್ದವವಾಗುವುದಿಲ್ಲ. ಕಾಲಕ್ರಮದಲ್ಲಿ ಈ ಅಧಿಕಾರ 
ಪ್ರಯೋಗ ಮಾಡುವ ಭಾವನೆ ಅವರ ಮನಸ್ಸಿನಲ್ಲಿ ಬೆಳೆಯುವುದಕ್ಕೆ ಯಾರು ಏನೇನು ಮಾಡಿದರೋ 


138 ಹೆಚ್‌.ಎಂ. ಚನ್ನಬಸಪ್ಪ 


ಗೊತ್ತಿಲ್ಲ. ಅಂತೂ ಆ ಅಭಿಪ್ರಾಯ ಅವರ ಮನಸ್ಸಿನಲ್ಲಿ ಬೆಳೆಯಿತು. ಇದನ್ನು ಅಳಿಸುವುದಕ್ಕೆ ತಕ್ಕ 
ಕಾರ್ಯಕ್ರಮವನ್ನು ತೆಗೆದುಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿತ್ತು. 


ಮಾನ್ಯ ಶ್ರೀ ಹೆಚ್‌.ಸಿ. ದಾಸಷ್ನನವರು - ಏನು ಮಾಡಬೇಕಾಗಿತ್ತು? 


ಶ್ರೀ ಎಚ್‌.ಎಂ. ಚನ್ನೆಬಸಪ್ಠನವರು - ಇಂತಹ ಒಂದು ಪರಿಸ್ಥಿತಿ ಮೈಸೂರಿನಲ್ಲಿ 
ಉಂಟಾಗಿದೆ ಎಂಬ ಮನೋಭಾವ ಅವರಲ್ಲಿ ಏಕೆ ಬಂತು? ಹಲವು ವ್ಯವಹಾರಗಳಿಂದ 
ಬಂತು. ಅವರಲ್ಲಿ ಮೂಡಿರುವ ಅಭಿಪ್ರಾಯ ಸರಿಯಲ್ಲವೆಂಬುದನ್ನು ಅವರ ಮನಸ್ಸಿಗೆ ಬರುವಂತೆ 
ನಾವು ಕಾರ್ಯಕ್ರಮ ತೆಗೆದುಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯವಾಗಿತ್ತು. ಹಾಗೆ ನಾವ ಮಾಡದೇ 
ಹೋಗಿರುವುದರಿಂದ ಇಂದು ನಾವು ಈ ಪರಿಸ್ತಿಶಿಯಲ್ಲಿದ್ದೇವೆಂಬುದನ್ನು ಈ ಸಬೆಯಲ್ಲಿ ಸೂಚನೆ 
ಮಾಡುತ್ತಿದ್ದೇನೆ. ಒಂದು ವೇಳೆ ತಕ್ಕ ಪ್ರಯತ್ನ ಮಾಡಿಯೂ ಕೂಡ ಈ ಪರಿಸ್ತಿತಿ ಉಂಟಾಗಿದೆಯೆಂದು 
ಹೇಳುವುದಾದರೆ ನಾನು ಈಗ ಹೇಳಿದುದನ್ನು ವಾಷಸ್ಸು ತೆಗೆದುಕೊಳ್ಳುತ್ತೇನೆ. 


ಈ ಆಜ್ಞೆಯಿಂದ ನಮ್ಮ ಮನಸ್ಸಿನ ಶಾಂತಿಗೆ ಕುಂದು ಬಂದಿದೆ. ನ್ಯಾಯಾಂಗ ಸರಿಯಾಗಿ 
ನಡೆಯಲು ಚ್ಯುತಿ ಬಂದರೆ ಅದನ್ನು ಯಾರೂ ಗೌರವಿಸುವುದಕ್ಕೆ ಸಾಧ್ಯವಿಲ್ಲ. ಮೈಸೂರಿನ 
ಜನರು ಆ ಸ್ಥಿತಿಯಲ್ಲಿಲ್ಲ. ಈಗ ವಾವ ಏನು ಮಾಡಬೇಕೆಂಬುದೇ ನಮ್ಮ ಮುಂದಿರುವ ಪ್ರಶ್ತೆ. 
ಎರಡು ಮೂರು ಮಾರ್ಗಗಳಿವೆ. ಅಧ್ಯಕ್ಷರಿಗಿರುವ ವಿಶೇಷಾಧಿಕಾರವನ್ನು ಚಲಾಯಿಸುವುದಕ್ಕೆ 
ಅವಕಾಶ ಕೊಡದೇ ಇರುವುದರಿಂದ ಒಂದು, ಎರಡನೆಯದು ಅವರು ಕೊಟ್ಟಿರುವ ಆಜ್ಞೆಯನ್ನು 
ಪರಿಪಾಲನೆ ಮಾಡಿಕೊಂಡು ಹೋಗುವುದು. ಈ ಎರಡರಲ್ಲಿ ಯಾವುದನ್ನು ಬೇಕಾದರೂ 
ಮಾಡಬಹುದು. ಏನು ಮಾಡಬೇಕೆಂಬುದನ್ನು ಈ ನಿರ್ಣಯದಲ್ಲಿ ಸೂಚನೆ ಮಾಡಿದ್ದಾರೆ. 
ಸರ್ಕಾರದವರು ಮೈಸೂರು ಹಿಂದಿನಿಂದಲೂ ಸಂಪಾದಿಸಿರುವ ಗೌರವ ಪ್ರತಿಷ್ಠೆಗಳನ್ನು ಮುಂದೆಯೂ 
ಉಳಿಸಿಕೊಂಡು ಬರುವ ರೀತಿಯಲ್ಲಿ ವ್ಯವಹಾರ ಮಾಡಬೇಕೆಂಬುದನ್ನು ಸೂಕ್ಷ್ಮವಾಗಿ ಸೂಚನೆ 
ಮಾಡಿದ್ದಾರೆ. ಭಾರತ ಸರ್ಕಾರಕ್ಕೆ ಹೋಗಿ ಅಲ್ಲಿ ಅಧ್ಯಕ್ಷರಿಗೆ ಈ ಆಜ್ಞೆಯನ್ನು ವಾಪಸ್ಸು ತೆಗೆದುಕೊಳ್ಳಿ 
ಎಂದು ಹೇಳುವುದು ಮತ್ತೊಂದು ಮಾರ್ಗ. ಈ ಪರಿಸ್ಥಿತಿಯಲ್ಲಿ ಸರ್ಕಾರ ನಡೆಯಿಸಲು 
ಸಾಧ್ಯವಿಲ್ಲವೆಂದು ಅಧಿಕಾರ ತಾಗ ಮಾಡಿ ಹೊಗುವುದೂ ಒಂದು ಮಾರ್ಗ. ಈ ಮೂರರಲ್ಲಿ 
ಸೂಕ್ತಾ ಸೂಕ್ತತೆಯನ್ನು ಅರಿತು, ಪರಿಸ್ಥಿತಿಯನ್ನು ನೋಡಿಕೊಂಡು ಮೈಸೂರಿನ ಘನತೆ ಗೌರವಗಳಿಗೆ 
ಕುಂದುಬರದ ರೀತಿಯಲ್ಲಿ ವರ್ತನೆ ಮಾಡಬೇಕು. ಇದಕ್ಕೆ ನಮ್ಮೆಲ್ಲರ ಬೆಂಬಲವೂ ದೇಶದ 
ಬೆಂಬಲವೂ ಇದೆ ಎಂಬುದನ್ನು ತಮಲ್ಲಿ ಅರಿಕೆ ಮಾಡಿಕೊಳ್ಳುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಪಟು 139 


1952-53ನೇ ಸಾಲಿನ ಅನುದಾನ ಬೇಡಿಕೆ ಮೇಲಿನ ಚರ್ಚೆ * 


ಸ್ವಾಮಿ, ಇದು ತಾತ್ಕಾಲಿಕವಾದ ಆಯವ್ಯಯ ಪಟ್ಟಿ. ಆದ್ದರಿಂದ ವಿವರಗಳಿಗೆ ಹೋಗದೆ 
ಮುಖ್ಯವಾಗಿ ಎದ್ದು ಕಾಣುವ ಒಂದೆರಡು ಮುಖ್ಯ ಅಂಶಗಳ ವಿಷಯದಲ್ಲಿ ನನ್ನ ಅಭಿಪ್ರಾಯ 
ಕೊಡಬೇಕೆಂದು ನಿಂತಿದ್ದೇನೆ. ಇದುವರೆಗೆ ಆಯವ್ಯಯದ ವಿಚಾರದಲ್ಲಿ ಮಾತನಾಡಿದ ನಮ್ಮ 
ಸದಸ್ಯರ ಭಾಷಣ ಮೋಡಿ ನನಗೆ ಆಶ್ಚರ್ಯವಾಗಿರುತ್ತದೆ. ಒಂದು ಕಡೆ ದೇಶದಲ್ಲಿ ಜನರಿಗೆ 
ಅನುಕೂಲತೆಗಳು ಹೆಚ್ಚಾಗಬೇಕು, ವಸತಿಯಾಗಬೇಕು, ಸ್ಕೂಲುಗಳು ಆಗಬೇಕು, ಹೈಸ್ಕೂಲು 
ಆಗಬೇಕು, ಎಲ್ಲಾ ಅನುಕೂಲತೆಗಳೂ ಬೆಳಗಾಗುವುದರೊಳಗಾಗಿ ಆಗಬೇಕು ಎಂದೂ, ಇನ್ನೊಂದು 
ಕಡೆ ತೆರಿಗೆ ಕಡಿಮೆ ಮಾಡುತ್ತಾ ಬರಬೇಕು ಎಂದೂ ಹೇಳಿರುವುದು ನ್ಯಾಯವಾಗಿ ಕಂಡರೂ 
ಯಾವ ರೀತಿ ಆಗುತ್ತಿದೆಯೆಂಬುದನ್ನು ನೋಡದೆ ಸುಮನೆ ಹೇಳಿರುವುದನ್ನು ನೋಡಿದರೆ 
ಜವಾಬ್ದಾರಿಯಿಂದ ಮಾತನಾಡುತ್ತಿದ್ದಾರೆಯೇ ಎಂದು ಕೇಳಬೇಕಾಗುತ್ತೆ. ಈ ಪ್ರಜಾಪ್ರಭುತ್ವದಲ್ಲಿ 
ಅನುಕೂಲತೆಗಳು ಹೆಚ್ಚಿದಂತೆಲ್ಲಾ ಅವಕ್ಕೆ ತಕ್ಕ ಸಿದ್ಧತೆಗಳನ್ನೂ ಮಾಡಿಕೊಳ್ಳಬೇಕೆಂಬುದನ್ನು 
ನೆನಪಿನಲ್ಲಿಡಬೇಕು. ಆಡಳಿತವು ಅವರ ಕೈಗೆ ಬಂದರೆ ಬಹುಶಃ ಮಂತ್ರಿಸಿ ಮಾವಿನಕಾಯನ್ನು 
ಕೊಡುತ್ತಾರೋ ಏನೋ. ಅದು ಸಾಧ್ಯವಿಲ್ಲ. ಈಗ ಆಯವ್ಯಯದಲ್ಲಿ ಮುಖ್ಯವಾಗಿ ಕಂಡುಬರುವ 
ಒಂದೆರಡು ಅಂಶಗಳಿವೆ. ಒಂದನೆಯದು ದೇಶದ ಜನರಲ್ಲಿ ಸ್ವಲ್ಪ ಕಳವಳವನ್ನುಂಟುಮಾಡುವ 
ಒಂದು ಪರಿಸ್ಥಿತಿಯಿದೆ. ಈಗಿನ ಆಯವ್ಯಯ ಪಟ್ಟಿಯಲ್ಲಿ ಸುಮಾರು 3,89,95,000 ರೂಪಾಯಿಗಳ 
ಇಳಿತಾಯ ಕಂಡುಬರುತ್ತದೆ. ಡಿಫಿಸಿಟ್‌ ಇಷ್ಟು ಎಂದು ಹೇಳಿದ್ದಾರೆ. 306 ಲಕ್ಷ ರೂಪಾಯಿಗಳ 
ಫುಡ್‌ ಸಬ್ಬಿಡಿ ಕೊಡಬೇಕಾಗಿದೆ ಮತ್ತು 89,95,000 ರೂಪಾಯಿಗಳ ಇಳಿತ ಇದೆ. ಇಷ್ಟು 
ಇಳಿತವನ್ನು ಸರಿಯಾಗಿ ನಮ್ಮದೇಶದಲ್ಲಿ ಸರಿಪಡಿಸುವುದು ಯಾವ ರೀತಿ, ಇದು ಸಾಧ್ಯವೆ, ಇನ್ನು 
ಮುಂದೆ ದೇಶದ ಆಡಳಿತವನ್ನು ನಡೆಸುವ ಬಗೆ ಹೇಗೆ ಎಂಬ ಇವೇ ಮುಂತಾದ ಅಂಶಗಳು 
ಜನರ ಮನಸ್ಸಿನಲ್ಲಿ ತಲೆದೋರುವುದು ಸ್ತಾಭಾವಿಕ. ವಾಸ್ತವಾಂಶವನ್ನು ಸ್ವಲ್ಪ ವಿಚಾರ ಮಾಡಿ 
ಈ ಇಳಿತಾಯ ತೋರಿಸುವುದರಲ್ಲಿ ಸತ್ಕಾಂಶವಿದೆಯೇ, ಇದನ್ನು ಯಾವ ರೀತಿ ನಾವು 
ಪರಿಹಾರಮಾಡಿಕೊಳ್ಳಬೇಕು ಎಂಬ ವಿಚಾರದಲ್ಲಿ ಏನಾದರೂ ಒಂದೆರಡು ಸಲಹೆ ಕೊಟ್ಟಾರು 
ಎಂದು ಬಹಳ ಕುತೂಹಲದಿಂದ ವಾನು ಕಾದು ನೋಡಿದೆ. ಜನಾಬ್‌ ಇಮಾಂರರವರು ಸುಮಾರು 
20 ವರ್ಷಗಳಿಂದ ಇಂಥ ಸಭೆಯ ಸದಸ್ಯರಾಗಿದ್ದರೂ ಕೂಡ ಇಂಥ ಕಡೆ ರಸ್ತೆಯಾಗಬೇಕು, 
ಇಂಥ ಕಡೆ ಆಸ್ಪತ್ರೆ ಬೇಕು ಎಂದು ಪಟ್ಟಿ ಹೇಳಿದರೇ ಹೊರತು ಇದರಿಂದ ಪರಿಣಾಮವೇನು 
ಎಂಬ ಕಡೆ ಅವರ ಗಮನ ಬೀಳಲಿಲ್ಲ. ಪರಿಣಾಮವೇನು ಅದನ್ನು ಸರಿಪಡಿಸುವುದಕ್ಕೆ ಯಾವ 
ರೀತಿ ಮಾಡಬೇಕು, ಹೇಗೆ ಸರಿತೂಗಿಸಬೇಕು ಎಂಬುದಕ್ಕೆ ರಚನಾತಕ್ರವಾದ ಸಲಹೆ ಕೊಟ್ಟಿದ್ದಾರೆ. 
ವಾಸ್ತವಾಗಿಯೂ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದೆ. ಈ ನಮ್ಮ ಬಡ್ಗೆಟ್ಟಿನ ಶ್ವೇತಪತ್ರದಲ್ಲಿ 
ಹತ್ತನೆಯ ಪುಟದಲ್ಲಿ ಕೊಟ್ಟಿರುವ ಅಂಕಿ ಅಂಶಗಳನ್ನು ನೋಡಿದರೆ 1946-47 ರಿಂದ ಈಚೆಗೆ 
ಜನಜೀವನವನ್ನು ಉತ್ತಮ ಪಡಿಸುವುದಕ್ಕಾಗಿ ಅಭಿವೃದ್ದಿ ಕಾರ್ಯಗಳನ್ನು ಕೈಕೊಂಡಿದ್ದರ ಫಲವಾಗಿ 
* ವಿಧಾನ ಸಚಿಯ ನಡವಳಿಕೆ ದಿನಾಂಕ 22ನೇ ಮಾರ್ಚ್‌, 1952 


140 | ಹೆಚ್‌.ಎಂ. ಚನ್ನಬಸಪ್ಪ 


ವಿದ್ಯಾಭ್ಯಾಸದ ಇಲಾಖೆಗೆ 1946-47 ಕ್ಕಿಂತ 2 % ಯಷ್ಟು ಹಣ ಹೆಚ್ಚಾಗಿ ಖರ್ಚಾಗಿದೆ. ವೆಟರ್ನೆರಿ 
ಆಸ್ಪತ್ರೆಗಳಿಗಾಗಿ ಮೂರರಷ್ಟು ಖರ್ಚಾಗಿದೆ, ವ್ಯವಸಾಯಕ್ಕಾಗಿ ಏಳರಷ್ಟು, ಹಾರ್ಟಿಕಲ್ಲರ್‌ಗಾಗಿ 
ನಾಲ್ಕರಷ್ಟು, ಇಂಡಸ್ಟ್ರೀಸ್‌ ಮತ್ತು ಸಪೈನ್‌ಗೆ ಏಳರಷ್ಟು ಪಬ್ಬಿಕ್‌ ವರ್ಕ್ಸ್‌ಗೆ ಮೂರರಷ್ಟು ಮೆಡಿಕಲ್‌ 
ಇಲಾಖೆಗೆ ಮೂರರಷ್ಟು, ಪಬ್ಲಿಕ್‌ ಹೆಲ್ತ್‌ ಬಾಬಿಗೆ 7 % ಯಷ್ಟು - ಹೀಗೆ ಹೆಚ್ಚಾಗಿ ಹೆಣವು 
ಖರ್ಚಾಗಿದೆ. ಅಂದರೆ ಕೇವಲ ನಾಲ್ಕು ವರ್ಷಗಳಲ್ಲಿ ಅಭಿವೃದ್ಧಿಕಾರ್ಯಗಳಿಗಾಗಿ ಜನಜೀವನದ 
ಮಟ್ಟವನ್ನು ಉತ್ತಮಪಡಿಸುವ ಇಲಾಖೆಗಳಲ್ಲಿ ನಾಲ್ಕರಿಂದ ಏಳರವರೆಗೆ ಹಣ ಖರ್ಚಾಗಿರುವದು 
ವಾಸವಾಂಶ. ಒಂದು ವೇಳೆ ಈ ರೀತಿ ಖರ್ಚುಮಾಡುವ ಹಣದ ಸಂಪೂರ್ಣ ಪ್ರತಿಫಲ 
ಜನಗಳಿಗೆ ಬರುತ್ತದೆಯೇ ಇಲ್ಲವೇ ಎಂಬುದನ್ನು ಸಾಮಾನ್ಯವಾಗಿ ಹೇಳಿದ್ದರೆ ಒಪ್ಟೋಣ. 
ಖರ್ಚಾಗಿರುವ ಹಣ ಆಗುತ್ತಿರಲಿಲ್ಲವೆಂದು ಹೇಳುವ ಹಾಗಿಲ್ಲ. 


ಹೀಗಿರುವಾಗ ಅವರ ಅಭಿಪ್ರಾಯ ಇದನ್ನು ಕಮ್ಮಿ ಮಾಡಬೇಕು ಅಂತಲೇ ಅಥವಾ 
ಹೆಚ್ಚು ಹೆಚ್ಚು ಮಾಡಬೇಕು ಅಂತಲೇ? ಒಂದು ವೇಳೆ ಹೆಚ್ಚು ಮಾಡಬೇಕೆಂದರೆ ಆ ಹಣವನ್ನು 
ಉತ್ಪನ್ನ ಮಾಡುವುದು ಎಲ್ಲಿ ಯಾವ ರೀತಿ ಬರಬೇಕು ಎಂಬುದನ್ನು ಸ್ವಲ್ಪ ಯೋಚನೆ ಮಾಡಬೇಕು. 
ಒಂದು ಕಡೆ ನಮ್ಮ ಶ್ರೀಕಂಠೇಶ್ವರ್‌ರವರು ಕಂದಾಯವನ್ನು ಕಮ್ಮಿ ಮಾಡುವುದಕ್ಕೆ ಯೋಜನೆ 
ಏನೂ ಹೇಳಲಿಲ್ಲ, ಎಂದು ಹೇಳಿದರು. ಇನ್ನೊಂದು ಕಡೆ ಈಗಿರತಕ್ಕದ್ದನ್ನು ಹೆಚ್ಚು ಮಾಡಬೇಕು 
ಎಂದರು. ಇದು ಅರ್ಥವಿಲ್ಲದ ಮಾತು. ಜವಾಬ್ದಾರಿಯಿಂದ ಆಡತಕ್ಕ ಮಾತಲ್ಲ. 

ಈ ನಾಲ್ಕು ವರ್ಷಗಳಿಂದ ಏನಾಗುತ್ತಾ ಇದೆ ಎಂದರೆ ಈ ಪ್ರಜಾಪ್ರಭುತ್ವದ ಪರಿಸ್ಥಿತಿಯಲ್ಲಿ 
ಜನರ ಆಶೆ ಆಕಾಂಕ್ಷೆಗಳು ಒಂದಕ್ಕೆ 10ರಷ್ಟು 100ರಷ್ಟು ಏರುತ್ತಾ ಇವೆ. ಹಿಂದಿನ 
ಪ್ರಜಾಪ್ರಭುತ್ವದಲ್ಲಿ, ಆಲಿವರ್‌ ಟ್ವಿಸ್ಟ್‌ ಹೇಳಿದ ಹಾಗೆ, "This much and no more’ 
ಎಂಬುದಾಗಿ ಈಗ ಹೇಳುವ ಪರಿಸ್ಥಿತಿ ಇಲ್ಲ. ನಾವೇ ಇರಲಿ, ಮತ್ತೊಬ್ಬರೇ ಇರಲಿ ಆಶೆ, 
ಆಕಾಂಕ್ಷೆಗಳು ಹೆಚ್ಚಿದ ಹಾಗೆಲ್ಲಾ ಆ ಆಶೆ ಆಕಾಂಕ್ಷೆಗಳಿಗೆ ತಕ್ಕಂತೆ ಅನುಕೂಲತೆ ಒದಗಿಸುತ್ತಾ 
ರಾಜ್ಯಭಾರ ಮಾಡುವುದು ಕಷ್ಟವಾಗುತ್ತದೆ. ಅದಕ್ಕೆ ಉತ್ಪನ್ನ ಹೆಚ್ಚು ಮಾಡತಕ್ಕ ಪರಿಸ್ಥಿತಿಯನ್ನು 
ಉಂಟು ಮಾಡಬೇಕು. ಜನಗಳೂ ಕೂಡ ಅನುಕೂಲತೆಗಳನ್ನು ಹೆಚ್ಚು ಹೆಚ್ಚು ಕೇಳುತ್ತಾ ಇರುವುದರ 
ಜೊತೆಗೆ ಅದನ್ನು ಪಡೆಯಲಿಕ್ಕೆ ತಕ್ಕ ಅರ್ಹತೆಯನ್ನು ಹೊಂದಬೇಕು ಮತ್ತು ಸರ್ಕಾರದವರು ಹಣ 
ಒದಗಿಸುವುದಕ್ಕೆ ಹಿಂತೆಗೆಯಬಾರದು. ಇವೆರಡನ್ನು ಮನಸ್ಸಿನಲ್ಲಿಟ್ಟು ಈ ಆಯವ್ಯಯ ಪಟ್ಟಿಯನ್ನು 
ಪರಿಶೀಲಿಸಬೇಕು. 


ಶ್ರೀಮಾನ್‌ ದಾಸಪ್ಪನವರು ಒಂದೆರಡು ಮೂರು ವಿಷಯಗಳ ಬಗ್ಗೆ ಹೆಚ್ಚಾಗಿ ಸದಸ್ಯರ 
ಗಮನ ಸೆಳೆದಿದ್ದಾರೆ. ಕೋಟಿ ರೂಪಾಯಿ ಖೋತಾ ಆಗಿದೆ. ಇದು ಒಂದು ದೊಡ್ಡ ಡಿಫಿಸಿಟ್ಟು. 
ಅದನ್ನು ಏನಾದರೂ ಬೇರೆ ಕಡೆಯಿಂದ ಸರಿದೂಗಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಎಂದರೆ ಸರ್ವೆ 
ಸಾಧಾರಣವಾದ ಉತ್ಪನ್ನದಿಂದ ಸರಿಪಡಿಸುವುದಕ್ಕೆ ಸಾಧ್ಯವಿಲ್ಲ. ಬೇರೆ ಕಡೆ ಎಲ್ಲಿಂದ ತರಬೇಕೆಂಬ 
ಬಗ್ಗೆ ಅವರು ತಾಟಸ್ಟ್ಯ ವಹಿಸಿದ್ದಾರೆ. ಸಾಲ ಮಾಧ ದಿನಚರಿ ವ್ಯವಹಾರಗಳಿಗೆ ಖರ್ಚು 
ಮಾಡತಕ್ಕದ್ದು ವಿವೇಕವಲ್ಲ, ಸರಿಯೂ ಅಲ್ಲ, ಏಕೆಂದರೆ ದಿನಚರಿಯ ವ್ಯವಹಾರ ಇವತ್ತಿಗೇ 


ಪ್ರತಿಭಾವಂತ ಸಂಸದೀಯ ಪಟು 141 


ನಿಂತು ಹೋಗುವುದಿಲ್ಲ. ಇವತ್ತು ಖರ್ಚು ಮಾಡಿ ನಿಂತುಹೋಗುವುದಾದರೆ ಲಂಪ್‌ಸಂ 
ಕೊಟ್ಟುಬಿಡಬಹುದು. 306 ಲಕ್ಷ ರೂಪಾಯಿ ವರ್ಷೇ ವರ್ಷೇ ಹೆಚ್ಚುತ್ತದೆಯೇ ಹೊರತು ಕಮ್ಮಿ 
ಆಗುವುದಿಲ್ಲ. ಇದಕ್ಕೆ ಒಂದು ಸಿದ್ದೌಷಧವನ್ನು ಕಂಡು ಹಿಡಿಯುವದು ಬರೀ ಸರ್ಕಾರದ ಕರ್ತವ್ಯವಲ್ಪ, 
ನಮ್ಮೆಲ್ಲರ ಕರ್ತವ್ಯ, ಸಾರ್ವಜನಿಕರ ಕರ್ತವ್ಯ. ನಾನು ಮೊದಲಿನಿಂದಲೂ ಎಂದರೆ 1947 
ರಿಂದಲೂ ಕೂಡ ಇದು ನಮ್ಮದುರ್‌ದೈವ ನಮ್ಮದೇಶಕ್ಕೆ ಇದು ಬಂದು ನಮನ್ನು ತಿಂದುಹಾಕುತ್ತಾ 
ಇದೆ. ಇದನ್ನು ಹೀಗೇ ಬಿಟ್ಟುಕೊಂಡು ಹೋದರೆ ಬಹುಶಃ ಕೆಲವು ವರ್ಷಗಳಲ್ಲಿ ಇದರಿಂದ 
ಇಳಿತಾಯ ಹೆಚ್ಚಿ ಕೊನೆಗೆ ಸಂಬಳ ಸಾರಿಗೆಗಳನ್ನು ಕೊಡುವುದಕ್ಕೂ ಸರ್ಕಾರದವರಲ್ಲಿ ಹಣ 
ಇರುತ್ತದೆಯೋ ಇಲ್ಲವೋ ಎಂದು ಅನುಮಾನ ಪಡಬೇಕಾಗಿದೆ. 10-12 ಕೋಟಿ ರೂಪಾಯಿ 
ಆಯವ್ಯಯದಲ್ಲಿ 306 ಲಕ್ಷ ರೂಪಾಯಿ ಇಳಿತಾಯ ಎಂದರೆ ಮುಂದೆ ಬರತಕ್ಕ ಸರ್ಕಾರ ಮತ್ತು 
ಲೆಜಿಸ್ಟೇಟರುಗಳ ಮೇಲೆ ಹೆಚ್ಚು ಜವಾಬ್ದಾರಿ ಇದೆ. ಈ ನಾಲ್ಕು ಕೋಟಿ ರೂಪಾಯಿಗಳ 
ಇಳಿತಾಯವನ್ನು ಯಾವ ರೀತಿ ಸರಿತೂಗಿಸಬೇಕು ಎಂಬುದು ಮತ್ತೊಂದು ಪ್ರಶ್ನೆ. ಇದರಲ್ಲಿ 
ಹೆದರುವ ಪ್ರಶ್ನೆ ಇಲ್ಲ. ಹಿಂತೆಗೆಯುವ ಪ್ರಶ್ನೆ ಇಲ್ಲ. ಇದಕ್ಕೆ ದಾರಿಯನ್ನು ಹುಡುಕತಕ್ಕದ್ದು ಔಷಧವನ್ನು 
ಹುಡುಕತಕ್ಕದ್ದು ಎಷ್ಟೋ ಅಷ್ಟೆ. ಆ ಬಗ್ಗೆ ಏನು ಸಲಹೆಗಳನ್ನು ಕೊಡುತ್ತೀರಿ ಎಂಬುದನ್ನು 
ನೋಡಬೇಕಾಗಿದೆ. ದೇಶದಲ್ಲಿ ಆಹಾರವನ್ನು ಬಹಳ ಕಡಿಮೆ ದರದಲ್ಲಿ ಮಾರಬೇಕೆಂದು 
ಶ್ರೀಮಾನ್‌ ಶ್ರೀಕಂಶೇಶ್ವರ್‌ರವರು ಹೇಳುತ್ತಾ ಇದ್ದರು. 306 ಲಕ್ಷ ರೂಪಾಯಿ ಇಳಿತಾಯವಾಗುತ್ತಾ 
ಇದೆ. ಅದನ್ನು ಎಲ್ಲಿಂದ ತಂದುಕೊಡಬೇಕೆಂದರೆ ಉತ್ತರ ಇಲ್ಲ. ಹಿಂತೆಗೆಯುವ ಪ್ರಶ್ನೆ ಇಲ್ಲ. 
ಇವತ್ತು ಸಲಹೆ ಮಾಡುತ್ತೇನೆ ದಯವಿಟ್ಟು ಇದನ್ನು ಗಮನಿಸಬೇಕು. ಒಂದು ಕಡೆ ಅನವಶ್ಯ 
ಖರ್ಚು ಬಾಬು ಹೆಚ್ಚುತ್ತಾ ಇದೆ. ಅದನ್ನು ತಡೆಗಟ್ಟಬೇಕು. ರಾಜ್ಯಾಡಳಿತದಲ್ಲಿ ಇವತ್ತು 6, 
ಕೋಟಿ 60 ಲಕ್ಷ ಚಿಲ್ಲರೆ ರೂಪಾಯಿಗಳು ಸಂಬಳ, ಸಾರಿಗೆ, ತುಟ್ಟಿಭತ್ಯೆಕ್ಕಾಗಿ ಖರ್ಚಾಗುತ್ತಾ 
ಇದೆ. ಅದನ್ನು ಇತ್ತೀಚೆಗೆ 5 ರೂಪಾಯಿ ತುಟ್ಟಿಭತ್ಯೆ ಹೆಚ್ಚಿಗೆ ಕೊಟ್ಟದ್ದಕ್ಕಾಗಿ 50 ಲಕ್ಷ ರೂಪಾಯಿ 
ಹೆಚ್ಚಾಗಿದೆ. ಎಂದರೆ 7 ಕೋಟಿ ರೂಪಾಯಿ ಪ್ರತಿ ವರ್ಷವೂ ರಾಷ್ಟ್ರದ ಬೊಕ್ಕಸದಿಂದ ಕೇವಲ 
ಸಂಬಳ ಸಾರಿಗೆಗೆ ಖರ್ಚುಮಾಡುತ್ತಾ ಇದ್ದೇವೆ ಎಂದ ಮೇಲೆ ಇದನ್ನು ಇನ್ನೂ ಹೆಚ್ಚಿಸಬೇಕೇ, 
ಇಷ್ಟರಲ್ಲೇ ಇಡಬೇಕೇ, ಕಮ್ಮಿ ಮಾಡಬೇಕೇ ಎಂಬ ಪ್ರಶ್ನೆ ರಾಜ್ಯಾಡಳಿತವನ್ನು ನಡೆಸತಕ್ಕ ಮತ್ತು 
ಅದರ ಜವಾಬ್ದಾರಿಯನ್ನು ಹೊತ್ತಿರತಕ್ಕವರ ಮೇಲೆ ಬಿದ್ದಿದೆ. ನಾನು ಸಲಹೆ ಮಾಡುವುದು 
ಏಕೆಂದರೆ ಈಗಿರತಕ್ಕ ರಾಜ್ಕಾಡಳಿತಕ್ಕೆ ತಲೆ ಹೊರೆ ಬಹಳ ಹೆಚ್ಚಾಗಿದೆ. ಇದನ್ನು ಕಮ್ಮಿ ಮಾಡಬೇಕು. 
ಎಕಾನಮಿ ಆಫೀಸರೂ ಸಹ ಈ ವಿಷಯದಲ್ಲಿ ಸಲಹೆ ಮಾಡಿದ್ದಾರೆ. ಈ ಬಗ್ಗೆ ಈ ನಾಲ್ಕು 
': ವರ್ಷಗಳಿಂದ ಅಭಿವೃದ್ಧಿ ಕಾರ್ಯಗಳಲ್ಲಿ ಬಹಳ ಅಭಿರುಚಿ ಹೊಂದಿ ಕೆಲಸ ಮಾಡಿದವರೇ 
ಹೊರತು ಖರ್ಚು ಬಾಬುಗಳನ್ನು ಕಮ್ಮಿ ಮಾಡುವುದಕ್ಕೆ ಸರ್ಕಾರದವರು ಅಷ್ಟಾಗಿ ಮನಸ್ಸು 
ಕೊಡಲಿಲ್ಲ ಎಂದು ವಿಷಾದದಿಂದ ಹೇಳುತ್ತೇನೆ. ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು. ದಿನ ದಿನಕ್ಕೆ 
ಅಧಿಕಾರಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆಯೆ ವಿನಾ ಸಂಬಳ ಸಾರಿಗೆ ಹೆಚ್ಚಾಗುತ್ತಿದೆಯೇ ವಿನಾ ದಕ್ಷತೆ 


142 ಹೆಚ್‌.ಎಂ. ಚನ್ನಬಸಪ್ಪ 


ಹೆಚ್ಚಾಗುತ್ತ ಇದೆಯೇ ಎಂಬುದನ್ನು ಸ್ವಲ್ಪ ನೋಡಬೇಕು. ನನ್ನ ಸ್ವಂತ ಅಭಿಪ್ರಾಯದಲ್ಲಿ ಅಧಿಕಾರಿಗಳ 
ಸಂಖ್ಯೆ ಹೆಚ್ಚು ಮಾಡುವುದಕ್ಕೆ ಬದಲಾಗಿ, ಎಷ್ಟು ಖರ್ಚು ಮಾಡಿದರೂ ದಕ್ಷತೆ ಹೆಚ್ಚು ಮಾಡಿದರೆ 
ಸಂತೋಷವಾಗುತ್ತದೆ. ಫೆಬ್ರವರಿ 14ನೇ ತಾರೀಖಿನ ದಿವಸ ಶ್ರೀಮಾನ್‌ ಮಹಾರಾಜರವರ 
ಘೋಷಣೆ ಹೊರಟು ಡಿಸ್ಪಿಕ್ಟ್‌ ಬೋರ್ಡ್‌ ಟಕ್ಟು ಜಾರಿಗೆ ಬಂತು. ಜಾರಿಗೆ ಬಂದ ಕೂಡಲೇ 
ಅದರಲ್ಲಿರತಕ್ಕ ಕಾಲಂಗಳೂ ಜಾರಿಗೆ ಬರಬೇಕಾಗಿತ್ತು. ರೂರಲ್‌ ಡೆವಲಪ್‌ಮೆಂಟ್‌ ಫಂಡು 
ಡಿಸ್ಪಿಕ್ಸ್‌ ಬೋರ್ಡಿಗೆ ಟ್ರಾನ್ಸ್‌ಫರ್‌ ಆಗಿದೆ. ಆ ರೀತಿ ಆಗಬೇಕಾದ್ದು ಈವತ್ತಿನವರೆಗೂ ಆಗಿಲ್ಲ; 
ಆಗತಕ್ಕ ಪರಿಸ್ಥಿತಿಯೂ ಕಾಣಲಿಲ್ಲ. ಇಂಥಾ ದೊಡ್ಡ ರಾಜ್ಯಾಡಳಿತದಲ್ಲಿ ದಕ್ಸರಾದ 
ಜನಗಳನ್ನಿಟ್ಟುಕೊಂಡು ದಿನಚರಿಯ ವ್ಯವಹಾರ ಈ ರೀತಿ ಆದರೆ ಇದು ದಕ್ಷತೆಯ ಕುರುಹೇ? 
ಒಂದು ಶಾಸನ ಜಾರಿಗೆ ಬಂದರೆ ಅದರಲ್ಲಿರತಕ್ಕ ವಶಿಷ್ಟ ವಿಷಯಗಳನ್ನು ಜಾರಿಗೆ ಕೊಡುವುದು 
ಸರ್ಕಾರದವರ ಕರ್ತವ್ಯ. 


ಈಗ ಬರಲಿರುವ ಶಾಸನ ಸಬೆಯು ಈ 400 ಲಕ್ಷ ರೂಪಾಯಿಗಳ ಇಳಿತಾಯವನ್ನು 
ಸರಿಪಡಿಸುವುದು ಹೇಗೆಂಬುದನ್ನು ಗಮನಿಸುವುದು ಅವಶ್ಯಕ. ಆಹಾರ ಸರಬರಾಜಿನ 
ಸಂಬಂಧವಾಗಿ ಇಂಡಿಯಾ ಸರ್ಕಾರದವರು ಕೊಡುತ್ತಿದ್ದ ಈ 306 ಲಕ್ಷ ರೂಪಾಯಿಗಳನ್ನು 
ಈಗ ಏಕ್‌ದಂ ಕೊಡುವುದಿಲ್ಲವೆಂದು ಹೇಳುವುದು ಯಾವ ನೀತಿಗೆ ಹೊಂದಿಕೊಳ್ಳುತ್ತದೆ” 
ಸರ್ಕಾರದವರು ಈ ವಿಷಯವಾಗಿ ತೀವ್ರಾಲೋಚನೆ ಮಾಡಬೇಕು. ಒಂದು ವೇಳೆ 3% 
ವರ್ಷಗಳಾದ ಮೇಲೆ, ತಕ್ಕಷ್ಟು ಕಾಲಾವಕಾಶ ಕೊಟ್ಟು ಆ ಮೇಲೆ ಸಬ್ಬಿಡಿ ನಿಲ್ಲಿಸುತ್ತೇವೆಂದು: 
ಹೇಳಿದ್ದರೆ ಉತ್ತಮವಾಗುತ್ತಿತ್ತು. ಮೊನ್ನೆ ಫೈನಾನ್‌ಷಿಯಲ್‌ ಇಂಟಿಗ್ರೇರ್ಷ ಆದ ಕಾಲದಲ್ಲಿ ಈ 
ವಿಷಯಗಳೆಲ್ಲಾ ಚರ್ಚಿಗೆ ಬಂದಾಗ ಇದೇ ಸಭೆಯಲ್ಲಿ ನಾವು ಒತ್ತು ಹೇಳಿದ್ದೇವೆ! ಏನು ಒಪ್ಪಂದ 
ಷರತ್ತುಗಳನ್ನು ಮಾಡಿಕೊಳ್ಳುವಾಗಲೂ ಇವತ್ತಿರತಕ್ಕೆ ಮಂತ್ರಿಗಳನ್ನು ನೋಡಿಕೊಂಡು ಒಪ್ಪಿಗೆ 
ಕೊಡಕೂಡದು; ರಾಜ್ಯಾಡಳಿತ ವಿಷಯ ಇದು. ನೀವಿರಲಿ, ನಾವಿರಲಿ ಇಂದು ಮಾಡಿಕೊಂಡ 
ಒಪ್ಪಂದ ಮುಂದೆ ದೇಶವನ್ನು ಬಂಧಿಸುತ್ತದೆ. ಇದಕ್ಕೆ ಉತ್ತರವಾಗಿ ಆಗ್ಗೆ ಹಣಕಾಸಿನ ಮಂತ್ರಿಗಳು 
ಹೇಳಿದನ್ನು ತಾವುಗಳು ನೋಡಬೇಕೆನಿಸಿ ನಮಗೆ ನಾನಾ ರೀತಿಯಲ್ಲಿ ಇದರಿಂದ 
ಪ್ರಯೋಜನಗಳಾಗುತ್ತವೆ. ಸಬ್ದಡಿಗಳು, ಸಾಲಗಳು, ಗ್ರಾಂಟುಗಳು ಇತ್ಯಾದಿ ಇತ್ಯಾದಿಯಾಗಿ 
‘Showers of manna’ ಉಂಟಾಗುತ್ತದೆಂದೇ ಹೇಳಿದರು. ಆಗಲೂ ದಾಸಪ್ಪನವರೇ 
ಎಂದೆಂದಿಗೂ ಇರುವುದಿಲ್ಲ. ಇದಕ್ಕೆ ನಾವ ಒಪ್ಪುವುದಕ್ಕಾಗುವುದಿಲ್ಲ ಎಂದು ಅನೇಕರು ಹೇಳಿದರು. 
ಆದರೂ ತಾವು ಒಪ್ಪಿಕೊಂಡಿರಿ, ಸದ್ಯದಲ್ಲಿ ಏನು ಪರಿಸ್ಥಿತಿ ಬಂದಿದೆ ನೋಡಿ! ಏಕ್‌ದಂ ಸಬ್ಬಿಡ 
ಕೊಡುವುದಿಲ್ಲವೆಂದು ಹೇಳಿದ್ದಾರೆ! ಅವರು ಕೊಟ್ಟ ಭರವಸೆಗಳನ್ನು ಹೊಂದಲಿಕ್ಕೆ ನಮಗೆ ಯಾವ 
ಆಯುಧವಿದೆ? 


ಈಗ ನಮಗೆ ಉಳಿದಿರುವುದು ಒಂದೇ ಮಾರ್ಗ, ಇಂಡಿಯಾ ಸರ್ಕಾರದವರನ್ನು ಈ 
306 ಲಕ್ಷ ರೂಪಾಯಿಗಳನ್ನು ಕೊಟ್ಟೇ ತೀರಬೇಕೆಂಬ ಒತ್ತಾಯವನ್ನು ಅವರ ಮೇಲೆ ಯಾವ 
ರೀತಿಯಾಗಿಯೋ ತಂದು ಸರಿಪಡಿಸಿಕೊಳ್ಳಬೇಕು. ಹೊರತೆರಿಗೆಗಳಾವುದನ್ನೂ ನಾವು 


ಪ್ರತಿಭಾವಂತ ಸಂಸದೀಯ ಹಟು 143 


ಹಾಕುವದಕ್ಕಾಗುವುದಿಲ್ಲ. ಯಾವ ತೆರಿಗೆಯಿಂದಲೂ 306 ಲಕ್ಷ ರೂಪಾಯಿಗಳಷ್ಟು ಖೋತಾವನ್ನು 
ಈ ಸಣ್ಣ ಬಡ್ಗೆಟ್ಟಿನಲ್ಲಿ ಸರಿಪಡಿಸುವುದಕ್ಕಾಗುವುದಿಲ್ಲ. ಆದ್ದರಿಂದ ಆಹಾರ ಸಾಮಗ್ರಿಗಳನ್ನು 
ಮಾರುವಾಗ ಸಬ್ಬಿಡೈಸ್‌ ಮಾಡುವುದನ್ನು ಬಿಟ್ಟು ಸರ್ವಿಸ್‌ ಅಟ್‌ ಕಾಸ್ಟ್‌ ವಿಲೇಮಾಚುವುದು, 
ಇವೆರಡೇ ಈಗಿರುವ ಮಾರ್ಗ. ಇದರಲ್ಲಿ ಫೀಸಿಬಲ್‌ ಆಗಿರುವಂಥಾದ್ದು, ಕೇಂದ್ರ ಸರ್ಕಾರದವರನ್ನು 
ಒತ್ತಾಯ ಮಾಡಿ ಈ ಹಣದ ಸಹಾಯವನ್ನು ಬರಮಾಡಿಕೊಳ್ಳುವುದಕ್ಕೆ ಮುಂದಿನ ಸರ್ಕಾರದವರು 
ತಕ್ಕೆ ಕಾರ್ಯಕ್ರಮ ತೆಗೆದುಕೊಳ್ಳಬೇಕಾದದ್ದು, ಈ ಬಗ್ಗೆ ಅವರು ತೀವ್ರ ಕಾರ್ಯಕ್ರಮ ಕೈಗೊಳ್ಳಬೇಕೆಂದು 
ವಾನು ಒತ್ತಾಯ ಮಾಡುತ್ತೇನೆ ಮತ್ತು ಇನ್ನು ಮುಂದೆ ಪುಡ್‌ ಅಪರೇಷನ್ಸ್‌ ಬಿಲ್ಲಿ ಆಹಾರದ 
ಬಗ್ಗೆ ಅವರು ತೀವ್ರ ಕಾರ್ಯಕ್ರಮ ಕೈಗೊಳ್ಳಬೇಕೆಂದು ನಾನು ಒತ್ತಾಯ ಮಾಡುತ್ತೇನೆ ಮತ್ತು 
ಇನ್ನು ಮುಂದೆ ಫುಡ್‌ ಅಪರೇಷನ್ಸ್‌ ನಿಲ್ಲಿಸಿ ಆಹಾರದ ಬಗ್ಗೆ ಹಣ ಯಥೇಚ್ಛವಾಗಿ 
ಖರ್ಚಾಗುತ್ತಿರುವುದನ್ನು ತಪ್ಪಿಸುವದಕ್ಕೆ ಕಾರ್ಯಕ್ರಮ ಕೈಗೊಳ್ಳಬೇಕು ಮತ್ತು ಸರಿಯಾದ ರೀತಿಯಲ್ಲಿ 
ಸಲಹೆ ಪಡೆದು ದೇಶದಲ್ಲಿ ದವಸ ಧಾನ್ಯಗಳ ಉತ್ಪನ್ನವನ್ನು ಹೆಚ್ಚಿಗೆ ಮಾಡಿ ಕಂಟ್ರೋಲ್‌ 
ಆಜ್ಞೆಗಳನ್ನು ವಜಾ ಮಾಡಿದರೆ ಶಾಶ್ವತವಾದ ಔಷಧವಾದಹಾಗುಗುತ್ತದೆಯೇ ವಿನಾ ಹೀಗೆ 
ಸಬ್ದಿಡೈೆಸ್‌ ಮಾಡುತ್ತಾ ಹೋದರೆ ಎಲ್ಲಿಯವರೆಗೆ ಸಾಧ್ಯ? ಕೊನೆಗೆ ಅವರಿಗೆ ಸಂಬಳ ಸಾರಿಗೆಗಳನ್ನೂ 
ಕೊಡುವುದಕ್ಕಾಗುತ್ತದೆಯೋ ಇಲ್ಲವೋ ಕಾಣೆ. ಅಲ್ಲದೆ ಈಗ 7 ಕೋಟಿ ರೂಪಾಯಿಗಳಷ್ಟು 
ಸಂಬಳ ಸಾರಿಗೆಗಳಿಗಾಗಿ ಖರ್ಚು ಮಾಡುತ್ತಿರುವುದನ್ನು ಖೋತಾ ಮಾಡುವುದಕ್ಕೆ ಮುಂದಿಪ 
ಸರ್ಕಾರ ತಕ್ಷಣ ಕಾರ್ಯಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಮುಂದೆ ಸರ್ಕಾರದ ಆಡಳಿತಕ್ಕೆ 
ಬಹಳ ತೊಂದರೆ ಬರುತ್ತದೆ. 


ಜನಾಬ್‌ ಮಹಮದ್‌ ಇಮಾಂರವರು - ಯಾವ ಸರ್ಕಾರದ ಆಡಳಿತ? 


- ಮುಂದಿನ ಸರ್ಕಾರ, ಅದಿಲ್ಲದೇ ಸರ್ವೆ ಸಾಮಾನ್ಯರ ಮೇಲೆಲ್ಲಾ ತೆರಿಗೆಯನ್ನು 
ಹಾಕುವುದಕ್ಕೆ ಹೊರಡುವುದು ಬಹಳ ಕಷ್ಟ. ಆದ್ದರಿಂದ ಅವರುಗಳ ಮೇಲೆ ತೆರಿಗೆ ಹೊರಿಸದೆ, 
ದೇಶದ ಉತ್ಪನ್ನವನ್ನು ಹೆಚ್ಚಿಗೆ ಮಾಡಿಕೊಳ್ಳುವ ರೀತಿಯನ್ನು ಅನುಸರಿಸಬೇಕು. ಈಗ ಮಾಡುತ್ತಿರುವ 
ಪ್ರಯತ್ನ ಸಾಲದು. ಅರಣ್ಯ ಬಾಬು ಒಂದರಲ್ಲೇ ದೈವದತ್ತವಾದ ಈ ಉತ್ಪನ್ನ ಜಾಸ್ತಿ 
ಮಾಡಿಕೊಳ್ಳುವುದರಿಂದ ಒಂದಕ್ಕೆ ನಾಲ್ಕರಷ್ಟು 5ರಷ್ಟು ನಮ್ಮ ಉತ್ಪನ್ನ ಹೆಚ್ಚಿಸಿಕೊಳ್ಳುವುದಕ್ಕೆ 
ಅವಕಾಶವಿದೆ. ಹಾಗೆಯೇ ನಮ್ಮ ಕೈಗಾರಿಕೋದ್ಯಮಗಳಲ್ಲಿ ಈಗ ಆಗುತ್ತಿರತಕ್ಕ ಲೀಕೇಜುಗಳನ್ನು 
ತಡೆಗಟ್ಟುವುದರಿಂದಲೇ ಎಷ್ಟೋ ಉತ್ಪನ್ನ ಹೆಚ್ಚುತ್ತದೆ. ಸೇಲ್ಡ್‌ಚ್ಯಾಕ್ಸಿನ ಬಾಬಿನಲ್ಲಿಯೂ ತಕ್ಕ 
ಮೇಲ್ವಿಚಾರಣೆ ನಡೆಸಿದರೆ ಉತ್ಪನ್ನ ಹೆಚ್ಚುತ್ತೆ. ಈಗ ಹೆಚ್ಚಿಗೆ ಉತ್ಪನ್ನ ಬರುತ್ತಿಲ್ಲವೇ ಎಂದು 
ಕೇಳಬಹುದು. ಬರುತ್ತಿದ್ದರೂ ಎಷ್ಟು ಬರಬೇಕೋ ಅಷ್ಟು ಬರುತ್ತಿಲ್ಲ. ಈಗಿರುವ ಲೋಪ 
ದೋಷಗಳನ್ನು ಸರಿಪಡಿಸಿದರೆ ಇದರ ಸಂಪೂರ್ಣ ಪ್ರತಿಫಲ ನಮಗೆ ಬರುವಂತಾಗುತ್ತದೆ. 


ಹೀಗೆ ನಾನಾ ಕಾರ್ಯಕ್ರಮಗಳನ್ನು ತೀವ್ರಾಸಕ್ತಿಯಿಂದ ಕೈಕೊಂಡು ದೇಶದ ಉತ್ಪನ್ನವನ್ನು 


೩ 


144 ಹೆಚ್‌.ಎಂ. ಚೆನ್ನಬಸಪ್ಪ 


ಹೆಚ್ಚಿಸುವುದು, ಲೀಕೇಜಸ್‌ಗಳನ್ನು ತಪ್ಪಿಸುವುದು, ಆಹಾರದ ಉತ್ಪನ್ನವನ್ನು ಜಾಸ್ತಿಮಾಡಿ ಫುಡ್‌ 
ಆಪರೇಷನ್ಸ್‌ಗಳನ್ನು ವಜಾ ಮಾಡಿ ನಮ್ಮಕಪ್ಪ ಕಡಿಮೆ ಮಾಡಿಕೊಳ್ಳುವುದರ ಮೂಲಕ ದಿನಚರಿ 
ಖರ್ಚನ್ನು ಸರಿಪಡಿಸಿಕೊಳ್ಳುವುದು ಸೂಕ್ತವೆಂದು ಹೇಳಿ ನನ್ನ ಭಾಷಣವನ್ನು ಮುಕ್ತಾಯಗೊಳಿಸುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಹಷಟು 145 


ಸಾಮಾನ್ಯ ಆಡಳಿತ, ಆಡಳಿತ ವಿಕೇಂದ್ರೀಕರಣ ಮತ್ತು ತಾಂತ್ರಿಕ ವಿಷಯಗಳು 
ಹಾಗೂ ಲೋಕೋಪಯೋಗಿ ಮತ್ತು ವಿದ್ಭುಚ್ಛಕ್ತಿ 
ಇಲಾಖೆಗಳೆ ಬಗೆಗಿನ ಚರ್ಚೆಗೆ ಸರ್ಕಾರದ ಉತ್ತರ * 


ಲೋಕೋಪಯೋಗಿ ಇಲಾಖೆಯ ಕಾರ್ಯಕಲಾಪಗಳ ಬಗ್ಗೆ ಮಾನ್ಯ ಸದಸ್ಯರು ಬಹಳ 
ಕಳಕಳಿಯಿಂದ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ರಚನಾತಕ್ರವಾದ ಟೀಕೆ ಟಿಪ್ಪಣಿಗಳನ್ನು 
ಸಹ ಮಾಡಿದ್ದಾರೆ. ಈ ಎಲ್ಲ ಟೀಕೆ ಟಿಪ್ಪಣಿಗಳು ಮತ್ತು ಸಲಹೆಗಳು ಈ ಇಲಾಖೆಯ ಕಾರ್ಯದಕ್ಷತೆ, 
ಕೆಲಸಗಳು ವಿದ್ಮುತ್‌ವೇಗದಿಂದ ನಡೆದು ಜನರಿಗೆ ಅನುಕೂಲಗಳು ಬೇಗ ದೊರಕುವಂತಾಗಬೇಕು. 
ಈ ರಾಜ್ಯದ ದಕ್ಷತೆಯನ್ನು ಇನ್ನಷ್ಟು ಹೆಚ್ಚಿಸಬೇಕು ಅನ್ನತಕ್ಕಂಥದ್ದನ್ನು ಅಂತರಾಳದ ವಿಶ್ವಾಸದಿಂದ 
ಮಾಡಿದ್ದಾರೆಂದು ನಾನು ನಂಬಿದ್ದೇನೆ ಮತ್ತು ಆ ದೃಷ್ಟಿಯಲ್ಲಿ ಎಲ್ಲ ಟೀಕೆ ಟಿಪ್ಪಣಿಗಳನ್ನು ಮತ್ತು 
ಸಲಹೆಗಳನ್ನು ನಾನು ಸ್ವಾಗತಿಸಿದ್ದೇನೆ. ಈ ಇಲಾಖೆಯ ಕೆಲಸಗಳು, ಈ ಇಲಾಖೆಗೆ ಕೊಟ್ಟರತಕ್ಕಂಥ 
ಹೆಸರು ಏನಿದೆ ಅದಕ್ಕೆ ಅನ್ವರ್ಥವಾಗಿ ಈ ಲೋಕೋಪಯೋಗಿ ಇಲಾಖೆ ಲೋಕಕ್ಕೆ ಹೆಚ್ಚು 
ಉಪಯುಕ್ತವಾದ ಕೆಲಸಗಳನ್ನು ನೇರವಾಗಿ ಜನರಿಗೆ ತಲುಪಿಸತಕ್ಕಂಥ ಇಲಾಖೆಯಾಗಿದೆ. ಈ 
ಇಲಾಖೆಗೆ ಸಂಬಂಧಪಟ್ಟಂತೆ ಈ ಕೆಳಕಂಡ ಭಾಗಗಳು ಇದಕ್ಕೆ ಸೇರಿವೆ. 


ಆಡಳಿತ ಸಿಬ್ಬಂದಿ, ಸಾರಿಗೆ ಸಂಪರ್ಕ ಅಂದರೆ ರಸ್ತೆಗಳು, ಕಟ್ಟಡಗಳು, ನೀರಾವರಿ 
ಸಣ್ಣದು ಮತ್ತು ಏತಾ ನೀರಾವರಿ, ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ವಿತರಣೆ, ಬಂದರುಗಳು, 
ಸಣ್ಣದು ಮತ್ತು ಒಳನಾಡಿನ ಜಲಮಾರ್ಗ ಸಂಪರ್ಕಗಳು ಇಷ್ಟು ವಿಷಯಗಳು ಈ ಇಲಾಖೆಗೆ 
ನೇರವಾಗಿ ಸಂಬಂಧಪಟ್ಟಿವೆ. ಈ ಇಲಾಖೆಯ ನಡೆವಳಿಕೆ ವಿಷಯದಲ್ಲಿ, ಆಡಳಿತ ವಿಷಯದಲ್ಲಿ 
ಬಹಳ ವಿಪುಲವಾದ ಚರ್ಚೆಯಾಗಿದೆ. ಇದರಲ್ಲಿ ಸಾಮಾನ್ಯವಾಗಿ ಇರಬಹುದಾದಂಥ 
ಲೋಪದೋಷಗಳನ್ನೆಲ್ಲಾ ಮಾನ್ಯ ಸದಸ್ಯರು ಎತ್ತಿ ತೋರಿಸಿದ್ದಾರೆ. ಅದಕ್ಕೆ ನಾನು ಈ ಸಭೆಗೆ 
ಕೃತಜ್ಞಧಾಗಿದ್ದೇನೆ. ಈ ಇಲಾಖೆ ಎಲ್ಲರೂ ತಿಳಿದಿರುವಂತೆ ಬಹಳ ಜೊಡ್ಡದು ಮತ್ತು ರಾಜ್ಯದ ' 
ಬಹುಭಾಗದ ಹಣವನ್ನು ಖರ್ಚು ಮಾಡತಕ್ಕಂಥ ಇಲಾಖೆ ಈ ಇಲಾಖೆಯಲ್ಲಿ ಶಿಸ್ತು, ದಕ್ಷತೆ, 
ಪ್ರಾಮಾಣಿಕತೆ, ಸೇವಾಕಾಂಕ್ಷಿ ವಿಶೇಷವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದು ಅವಶ್ಯಕ ಮತ್ತು 
ಇಲ್ಲದಿದ್ದಲ್ಲಿ ಈ ಇಲಾಖೆಯಿಂದ ಆಗಬೇಕಾದಂಥ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗುತ್ತವೆ. 
ಸರ್ಕಾರವೇ ಆಗಲಿ, ಅಧಿಕಾರಿಗಳೇ ಆಗಲಿ, ಸತ್‌ಸಂಪ್ರದಾಯಗಳಿಗೆ ವಿಧಿನಿಯಮಗಳಿಗೆ ದಾಕ್ಷಿಣ್ಯ 
ಪರರಾಗಬೇಕೇ ವಿನಃ ಅನ್ಯಥಾ ಕೂಡದು. ಇಷ್ಟು ಆದರ್ಶಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ 
ಇಲಾಖೆ ಕೆಲಸ ಮಾಡಿದರೆ ನಮ್ಮ ದೇಶ ಅಭಿವೃದ್ದಿ ಬಹುಬೇಗ ಆಗುತ್ತದೆ. ಇದರಲ್ಲಿ ಎಲ್ಲಿ 
ಲೋಪದೋಷಗಳು ಬಂದರೂ ಈ ಪ್ರಮಾಣದಲ್ಲಿ ಕುಂಠಿತವಾಗುತ್ತದೆ. ಇದರ 
ಕಾರ್ಯನಿರ್ವಹಣೆಯನ್ನು ಕೇವಲ ಅಧಿಕಾರಿಗಳು ಮತ್ತು ಸರ್ಕಾರದಿಂದ ಮಾಡುವುದಕ್ಕೆ 


* ವಿಧಾನ ಸಭೆಯ ನಡವಳಿಕೆ ದಿನಾಂಕ 21ನೇ ಏಪ್ರಿಲ್‌, 1973 


146 ಹೆಚ್‌.ಎಂ. ಚನ್ನಬಸಪ್ಪ 


ಸಾಧ್ಯವೆಂದು ತಾವೇವಾದರೂ ತಿಳಿದಿದ್ದರೆ ಅದು ಭ್ರಾಂತಿ. ಸಾರ್ವಜನಿಕರ ಸಹಕಾರ, ತಮ್ಮಗಳ 
ಸಹಕಾರ ಮತ್ತು ಸಂಪೂರ್ಣ ದಕ್ಷತೆಯಿಂದ ಕೆಲಸ ಮಾಡುವುದು ಕಷ್ಟವಾಗುತ್ತದೆ. ಆದ್ದರಿಂದ 
ಸಾರ್ವಜನಿಕರ ಸಹಕಾರ ಮತ್ತು ಈ ಸಭೆಯ ಸದಸ್ಯರ ಸಹಕಾರ ಬಹಳ ಅವಶ್ಯಕ. ಈ 
ಅಂಶವನ್ನು ನಾನು ಒತ್ತಿ ಒತ್ತಿ ತಮ್ಮಲ್ಲಿ ಅರಿಕೆ ಮಾಡುತ್ತಿದ್ದೇನೆ. ಸಾಮಾನ್ಯವಾಗಿ ಈ ಇಲಾಖೆಯ 
ಮೇಲೆ ಬರತಕ್ಕಂಥ ದೂರುಗಳು ಎಂದರೆ ಅಧಿಕಾರ ದುರುಪಯೋಗ, ಕಂಟ್ರಾಕ್ಟರುಗಳಿಗೆ ಹೆಚ್ಚು 
ಸಹಾನುಭೂತಿ ಅಂದರೆ ರೂಲ್ಸ್‌, ವಿಧಿನಿಯಮಗಳನ್ನು ಬಟ್ಟು ಸಹಾಯ ಮಾಡುವ ಮನೋವೃತ್ತಿ, 
ಡಿಸೈನ್‌ ಬದಲಾವಣೆ ಮಾಡಿ ಸಹಾಯ ಮಾಡುವುದು, ಹೆಚ್ಚುವರಿ ಅಳತೆ ಕೊಟ್ಟು ಸಹಾಯ 
ಮಾಡುವುದು ಮತ್ತು ಅಲ್ಲಲ್ಲಿ ಒಂದೊಂದು ಸುಳ್ಳು ಬಿಲ್‌ ತಯಾರು ಮಾಡಿ ಹಣವನ್ನು 
ಕೊಡುವುದು ಮತ್ತು ಅವರಿಗೆ ನ್ಯಾಯವಾಗಿ ಕೊಡಬೇಕಾದಂಥ ಹಣಕ್ಕಿಂತ ಹೆಚ್ಚು ಅಡ್ಡಾನ್ಸ್‌ 
ಕೊಟ್ಟು ಸಹಾಯ ಮಾಡುವುದು ಮತ್ತು ಒಬ್ಬ ಕಂಟ್ರಾಕ್ಷರಿಗೂ ಇನ್ನೊಬ್ಬ ಕಂಟ್ರಾಕ್ಟ್‌ರಿಗೂ 
ಪ್ರೇಮ ವಿಶ್ವಾಸಗಳಲ್ಲಿ ತಾರತಮ್ಯ ಮಾಡುವುದು, ಕೆಲಸ ಕಾರ್ಯಗಳನ್ನು ಅನಾವಶ್ಯಕವಾಗಿ 
ಮುಂದುವರೆಸುವುದು ಅಂದರೆ ನಿಧಾನ ಮಾಡುವುದು ಇವೇ ಸಾಮಾನ್ಯವಾಗಿ ಈ ಇಲಾಖೆಯ 
ಮೇಲೆ ಬರತಕ್ಕಂಥ ದೂರುಗಳು. ಈ ದೂರುಗಳ ಪೈಕಿ ಹಲವು ದೂರುಗಳಲ್ಲಿ ಸತ್ಯಾಂಶವಿರುತ್ತದೆ. 


ಹಲವು ದೂರುಗಳು ನಾನಾಕಾರಣಗಳಿಂದ ಅಸತ್ಯದಿಂದ ಕೂಡಿರುತ್ತವೆ. 
ದೋಷಪೂರಿತವಾಗಿರುತ್ತವೆ. ಆದರೆ ಸರ್ಕಾರ ಮಾತ್ರ ಬರತಕ್ಕ ದೂರುಗಳನ್ನು ವಿಮರ್ಶೆ ಮಾಡಿ 
ಸತ್ಯಕ್ಕೆ ದೂರವಾದುದನ್ನು ಬಿಟ್ಟು ಸತ್ಯವಾಗಿರತಕ್ಕವುಗಳನ್ನು ಪರಿಶೀಲನೆ ಮಾಡಿ ತಪ್ಪಿತಸ್ತರಿಗೆ, 
ಅಪ್ರಮಾಣಿಕರ ಅದಕ್ಷರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳುವುದು ಪ್ರಥಮ ಕರ್ತವ್ಯ ಎಂದು 
ನಾನು ತಿಳಿದುಕೊಂಡಿದ್ದೇನೆ. ಹೀಗೆ ಮಾಡುವಾಗ ಸತ್ಯದಿಂದ ಪ್ರಾಮಾಣಿಕತೆಯಿಂದ ಕೆಲಸ 
ಮಾಡತಕ್ಕವರಿಗೆ ಪ್ರೋತ್ಲಾಹವನ್ನು ಕೊಡಬೇಕಾದ್ದು ಬಹಳ ಅವಶ್ಯಕೆ. ಇವುಗಳನ್ನು ವಿಚಾರಣೆ 
ನಡೆಸುವಾಗ ಪ್ರಾಮಾಣಿಕರಾಗಿರತಕ್ಕವರಿಗೆ ಅವರ ಮೇಲೆ ಏನಾದರೂ ಶಿಕ್ಷಿ ವಿಧಿಸಿದರೆ ಆದರಿಂದ 
ಇಡೀ ಆಡಳಿತ ದಕ್ಷತೆಗೆ ಧಕ್ಕೆ ಬರುತ್ತದೆ ಎನ್ನತಕ್ಕಂಥಾದ್ದನ್ನು ನಾವ ನೀವು ಎಲ್ಲರೂ ಒಪ್ಪತಕ್ಕ 
ಮಾತು. ಆದ್ದರಿಂದ ಶಿಕ್ಷೆಗಳನ್ನು ವಿಧಿಸುವಾಗ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ 
ಪ್ರಾಮಾಣಿಕರಾದವರಿಗೆ, ದಕ್ಷರಾದವರಿಗೆ ಅದರಿಂದ ನೋವು ಆಗಬಾರದು. ಇದರ ಬಗ್ಗೆ 
ಸರ್ಕಾರ ಬಹಳ ತೀವ್ರ ಆಸೆಯುಳ್ಳವರಾಗಿದ್ದಾರೆ. ದಕ್ಷತೆಗೆ ಕುಂದು ಬರುವಂತೆ ವರ್ತಿಸತಕ್ಕ 
ಅಧಿಕಾರಿಗಳ ವಿಷಯದಲ್ಲಿ ವಿಚಾರ ಮಾಡಿ ನಮಗೆ ಸಲಹೆ ಮಾಡತಕ್ಕ ಮೆಷಿನರಿ ವಿಜಿಲೆನ್ನ 
ಕಮಿಷನ್‌ ದಕ್ಕಿ ಸಹಾಯಕವಾಗಿ ಟೆಕ್ಷಿಕಲ್‌ ಅಡಿಟ್‌ಸೆಲ್‌ ಇದೆ. ಅದು ಬಿಟ್ಟರೆ ನಮ್ಮಮೈಸೂರು 
ಸಿವಿಲ್‌ ಸರ್ವಿಸ್‌ ಕೋಡು 285 ಕಲಂ ಪ್ರಕಾರ ಅದಕ್ಷದನ್ನು, ಮತ್ತು ಅಪ್ರಮಾಣಿಕರಾದವರನ್ನು 
ಸರ್ಮೀಸಿನಿಂದ ನಿವೃತ್ತಿ ಮಾಡತಕ್ಕದ್ದು. ಇವು ಮೂರು ಮಾರ್ಗಗಳು ಇವೆ. ಇದರಲ್ಲಿ ವಿಜಿಲೆನ್ಸ್‌ 
ಕಮೀಷನ್‌ ವಿಚಾರಣೆ ಮಾಡತಕ್ಕೆ ಕ್ರಮಗಳು ಏನಿವೆ ಅವು ಬಹಳ ನಿಧಾನವಾದ ಕ್ರಮ ಎಂದು 
ನನ್ನ ಅನುಭವದಲ್ಲಿ ಬಂದಿದೆ. ಇದರಲ್ಲಿ ಒಂದು ವೇಳೆ ಸತ್ಯ ಮುಚ್ಚಿಹೋಗತಕ್ಕಂಥಾ ಅವಕಾಶವೂ 
ಸಿಕ್ಕುತ್ತದೆ. ಓವರ್‌ ಮೆಜರ್‌ಮೆಂಟ್ಸ್‌ ಮತ್ತು ಫಾಲ್ಫ್‌ ಬಿಲ್ಲುಗಳ ಆಪಾದನೆಗಳು ಬಂದಾಗ 


ಪ್ರತಿಭಾವಂತ ಸಂಸದೀಯ ಪಟು 147 


ಅವುಗಳನ್ನು ಪರೀಕ್ಷೆ ಮಾಡುವುದರಲ್ಲಿ ಅವುಗಳು ಮುಚ್ಚಿಹೋಗಿರುತ್ತವೆ ಮತ್ತು ವಿಚಾರಣೆ 
ನಡೆಸುವುದರಲ್ಲಿ ಶಿಕ್ಷೆ ಕೊಡಬೇಕಾದಂತಹವರಿಗೆ ಸಿಕ್ಕುವುದಿಲ್ಲ. ಆ ವೇಳೆಗೆ ಅವರು ಸತ್ತು 
ಹೋಗಿರುತ್ತಾರೆ. ಈ ವಿಚಾರಣೆ ಮುಗಿಯುವುದರಲ್ಲಿ ಆಫೀಸರು ನಿವೃತ್ತರಾಗಿರುತ್ತಾರೆ. ಅದು 
ನನ್ನ ಗಮನಕ್ಕೆ ಬಂದಿರುವುದು ಉಂಟು. ಆದ್ದರಿಂದ ವಿಚಾರಣ ಕ್ರಮವನ್ನು ತೀವ್ರಗತಿಯಿಂದ 
ಮಾರ್ಪಾಡು ಮಾಡಬೇಕು ಎನ್ನುವುದರ ಬಗ್ಗೆ ವಿಚಾರ ಮಾಡಬೇಕು. ಇದು ನನಗೆ ಇರತಕ್ಕ 
ತೊಂದರೆಗಳು. ತಮ್ಮಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ವಿಚಾರಗಳನ್ನು ನಾನು ತಮಗೆ 
ತಿಳಿಸಿದೆ. ಈ ಪ್ರೊಸೀಜರುಗಳನ್ನು ಮಾರ್ಪಾಡು ಮಾಡುವುದರ ಬಗ್ಗೆ ತೀವ್ರತೆಯಿಂದ ಸರ್ಕಾರ 
ಆಲೋಚನೆ ಮಾಡುತಿದೆ. ಶ್ರೀಮಾನ್‌ ದೇವೇಗೌಡರು ಟೆಕ್ತಿಕಲ್‌ ಅಡಿಟ್‌ ನೆಲ್ಲಿಗೆ ಒಬ್ಬರು 
ಚೇಘ್‌ ಇಂಜಿನಿಯರ್‌ ದರ್ಜೆಯ ಅಧಿಕಾರಿಗಳು ಇರುವುದು ಉತ್ತಮ; ಒಂದು ವೇಳೆ 
ಸೂಪರಿನ್‌ಟೆಂಡೆಂಟ್‌ ಇಂಜಿನಿಯರು ಇದ್ದರೆ ಅವರು ಚೀಫ್‌ ಇಂಜಿನಿಯರ್‌ ಮಾಡಿದ ತಪ್ಪಿನ 
ಬಗ್ಗೆ ಅಭಿಪ್ರಾಯ ಕೊಡತಕ್ಕದ್ದು ಕಷ್ಟವಾಗಬಹುದು ಎಂದು ಹೇಳಿದರು. ಇದರಲ್ಲಿ ಸ್ವಲ್ಪ ಸತ್ಯಾಂಶ 
ಇದೆ. ಇದು ವಿಚಾರಕ್ಕೆ ಯೋಗ್ಯವಾದ ವಿಷಯ ಇಷ್ಟು ಮಾತ್ರ ನಾನು ತಮಲ್ಲಿ ಅರಿಕೆ 
ಮಾಡಿಕೊಳ್ಳುತ್ತೇನೆ. ಇದರಲ್ಲಿ ಒಂದು ಬಹಳ ಶೀಘ್ರವಾಗಿ ಕ್ರಮ ತೆಗೆದುಕೊಳ್ಳತಕ್ಕ ಅಸ್ತ್ರ ಅಂದರೆ 
ಮೈಸೂರು ಸಿವಿಲ್‌ ಸರ್ವಿಸ್‌ ಕೋಡಿನ 285ನೇ ಕಲಂ ಪ್ರಕಾರ ಯಾರು ಯಾರು ಆದಕ್ಷರು, 
ಅಪ್ರಾಮಾಣಿಕರು, ನಿರು ಪಯೋಗಿಗಳು ಆಗಿದ್ದಾರೆ ಎಂದು ಕಂಡುಬರುತ್ತದೆ ಅಂಥವರಿಗೆ 50 
ವರ್ಷ ವಯಸ್ಸು ಮತ್ತು 25 ವರ್ಷ ಸರ್ವಿಸ್‌ ಆಗಿರತಕ್ಕವರನ್ನು ಪಟ್ಟಿ ಮಾಡಿ ಇದರಲ್ಲಿ ಯಾವ 
ಯಾವ ಅಧಿಕಾರಿಗಳು ಅನುಮಾನಕ್ಕೆ ಎಡೆಕೊಟ್ಟು ಕಣ್ಣಿಗೆ ಕಾಣುತ್ತಾರೆ. ಆದ್ದರಿಂದ ಸರ್ಕಾರ 
ಸಂಬಳ ಕೊಟ್ಟುಕೊಂಡು ಹೋಗುವುದಕ್ಕೆ ಸಾಧ್ಯವಿಲ್ಲ. ಅಂಥವರನ್ನು ಬರ್ತಫ್‌ ಮಾಡುವುದಕ್ಕೆ 
ಕ್ರಮ ತೆಗೆದುಕೊಳ್ಳಬೇಕು. ಆದ್ದರಿಂದ ಸರ್ಕಾರ ಈ ಸಿವಿಲ್‌ ಸರ್ವಿಸ್‌ ಕೋಡಿನ 285ನೇ ಕಲಂ 
ಅನ್ನು ಉಪಯೋಗ ಮಾಡಿಕೊಂಡು ಇಲಾಖೆಯಲ್ಲಿ ಇರತಕ್ಕ ಅದಕ್ಷರು ಮತ್ತು ಅಪ್ರಾಮಾಣಿಕರು 
ಹಾಗೂ ನಿರುಪಯೋಗಿಗಳು ಎಷ್ಟು ಜನರನ್ನೂ ನಿರ್ಧಾಕ್ಷಿಣ್ಯವಾಗಿ ಬರ್ತಫ್‌ ಮಾಡಬೇಕೆಂದು 
ಸರ್ಕಾರ ನಿರ್ಧರಿಸಿದೆ ಎಂದು ನಾನು ಸ್ವಷ್ಟವಾಗಿ ತಿಳಿಸುತ್ತಿದ್ದೇನೆ. ಮತ್ತೆ ಆಪಾದನೆಗಳನ್ನು ಮಾಡುವಾಗ 
ಸ್ವಲ್ಪಮಟ್ಟಿಗೆ ಪ್ರಥಮ ನೋಟದಲ್ಲಿ ಕಾಣತಕ್ಕ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಸರ್ಕಾರದ 
ಆಶೆಯಾಗಿದೆ. 

ಇನ್ನೊಂದು ವಿಷಯವೇನೆಂದರೆ ಅಧಿಕಾರಿಗಳು ತಮ್ಮ ಶಕ್ತಿಮೀರಿ ಹೆಚ್ಚು ಸಂಪತ್ತು 
ಮಾಡಿಕೊಳ್ಳುತ್ತಿದ್ದಾದೆ ಎಂದು ಕೆಲವು ಮಾನ್ಯ ಸದಸ್ಯರು ಹೇಳಿದರು. ಯಾರು ಆಸ್ತಿ-ಪಾಸಿಗಳನ್ನು 


ಮು fr) 


ಮಾಡಿಕೊಳ್ಳುತ್ತಿದ್ದಾರೆಯೋ ಅಂಥಾ ಅಧಿಕಾರಿಗಳ ಮೇಲೆ ಉಗ್ರ ಕ್ರಮ ತೆಗೆದುಕೊಳ್ಳತಕ್ಕದ್ದು 
ಸುಲಭ. ಅದರಲ್ಲಿ ಒಂದು ಕಷ್ಟ ಏನೆಂದರೆ ಸಾವಿರಾರು ಅಧಿಕಾರಿಗಳು ಪ್ರತಿವರ್ಷ ಆಸ್ಪಿ-ಪಾಸ್ಟಿಗಳ 
ಪಟ್ಟಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದು ಸರ್ಕಾರದ ವಶದಲ್ಲಿ ಇದೆ. ಆ ಅಧಿಕಾರಿಗಳು ಕೊಟ್ಟಿರತಕ್ಕ 
ಆಸ್ತಿ-ಪಾಸ್ತಿಗಳ ವಿವರ ಸರಿಯಾಗಿದೆಯೇ ಅಥವಾ ಇಲ್ಲವೇ ಎನ್ನತಕ್ಕಂಥಾ ವಿಷಯಗಳಲ್ಲವನ್ನೂ 
ವಿಚಾರಣೆ ಮಾಡಬೇಕಾದರೆ ಒಂದು ವಿಜಿಲೆನ್ಸ್‌ ಕಮೀಷನ್‌ ಅಲ್ಲ 10 ವಿಜಿಲೆನ್ಸ್‌ ಮಾಡಿದರೂ 
ಕಷವಾಗುತದೆ. 


148 ಹೆಚ್‌.ಎಂ. ಚನ್ನಬಸಪ್ಪ 


Sri M.S. Krishnan:- You yourself admitted that it should be 
WOUNd Up. 


Sri H.M. Channabasappa:- | did not say that. What | said was 
the procedure prescribed for dealing with cases by the Vigilance 
Commission require to be changed or amended. ವಿಜಿಲೆನ್ಸ್‌ ಕಮಿಷನ್ನಿನ ಬಗ್ಗೆ 
ನಾನು ಆಪಾದನೆ ಮಾಡುತ್ತಿಲ್ಲ. ಅವರ ಪ್ರೊಸೀಜರ್‌ ಏನಿದೆ ಅವುಗಳು ತೀವ್ರವಾಗಿ ಆಗುವುದಕ್ಕೆ 
ಸಹಾಯಕವಾಗುವಂತೆ ಅವುಗಳನ್ನು ಮಾರ್ಪಾಡು ಮಾಡಬೇಕು ಎಂದು ನಾನು ಹೇಳಿದೆ. 


ಮಾನ್ಯ ಆರ್ಮುಗಂರವರು ನಾನು ಕಾಂಟ್ರಡಿಕ್ಷರಿ ಸ್ಟೇಟ್‌ಮೆಂಟ್‌ ಮಾಡುತ್ತಿದ್ದೇನೆ ಎಂದು 
ಹೇಳುತ್ತಿದ್ದಾರೆ. ಅದು ನನ್ನಲ್ಲಿ ಬರುವುದು ಅಸ್ವಾಭಾವಿಕ. ಅವರಿಗೆ ಏನೊಂದು ಸರ್ಕಾರ ಪ್ರೊಸೀಜರ್‌ 
ಪ್ರಿಸ್ಕ್ರಬ್‌ ಮಾಡಿದೆ. ಆ ಪ್ರೊಸೀಜರನ್ನು ಅನುಸರಿಸಲೇಬೇಕು. ಅದನ್ನು ಅನುಸರಿಸುವುದರಿಂದ 
ಸ್ವಲ್ಪ ಡಿಲೆಯಾಗುತ್ತಿದೆ. ಆದ್ದರಿಂದ ಈ ಪ್ರೊಸೀಜರ್‌ ಸಿಂಪ್ಲಿಪೈೆ ಮಾಡಿ ನ್ಯಾಯ ದೊರಕಿಸಿಕೊಡುವ 
ಬಗ್ಗೆ ಸರ್ಕಾರ ತೀವ್ರವಾಗಿ ಆಲೋಚನೆ ಮಾಡುತ್ತದೆ ಎಂದು ಹೇಳಿದ್ದೇನೆಯೇ ವಿನಾ ವಿಜಿಲೆನ್ಸ್‌ 
ಕಮಿಷನ್‌ ಇರಬಾರದು ಎಂದು ಹೇಳಿಲ್ಲ. 

}am not so much upset as to make any contradictory statements 
in this August House : nor | make any contradictory statements 
elsewhere. ಸಾಮಾನ್ಯವಾಗಿ ಇಂಡಿಸಿಪ್ಲಿನ್‌, ಕರಪ್‌ಷನ್‌ ಇವುಗಳೆಲ್ಲವನ್ನೂ ಕಡಿಮೆ 
ಮಾಡಬೇಕಾದ ಆಯಾ ಇಲಾಖೆಯ ಮೇಲ್ಲಟ್ಟ ಅಧಿಕಾರಿಗಳು ಒಂದು ಸರಿಯಾದ ಕಂಟ್ರೋಲನ್ನು 
ಇಟ್ಟುಕೊಂಡರೆ ಇವೆಲ್ಲವನ್ನೂ ಕಡಿಮೆ ಮಾಡಬಹುದು. ಜೂನಿಯರ್‌ ಇಂಜಿನಿಯರ್‌, ಅಸಿಸ್ಟೆಂಟ್‌ 
ಇಂಜಿನಿಯರುಗಳ ಮೇಲೆ ಎಕ್ಷಿಕ್ಕೂಟೀವ್‌ ಇಂಜಿನಿಯರ್‌ ಮೇಲೆ ಸೂಪರಿಂಟೆಂಡಿಂಗ್‌ 
ಇಂಜಿನಿಯರು ಮತ್ತು ಸೂಪರಿಂಟಿಂಡಿಂಗ್‌ ಇಂಜಿನಿಯರ್‌ ಮೇಲೆ ಚೀಫ್‌ ಇಂಜಿನಿಯರ್‌, 
ಅವರವರ ಮಟ್ಟದಲ್ಲಿ ಅವರವರ ಕೆಲಸವನ್ನು ಯಶಸ್ವಿಯಾಗಿ ನಿರ್ವಹಿಸಿ, ತಮ್ಮ ತಮ್ಮ 
ಅಧಿಕಾರವನ್ನು ಯೋಗ್ಯವಾಗಿ ಚಲಾಯಿಸಿದರೆ ಇಂಥ ವಿಚಾರಗಳು ಬಹುತೇಕ ಕಡಿಮೆಯಾಗುತ್ತವೆ. 
ಇವತ್ತು ಮೇಲಟ್ರದ ಅಧಿಕಾರಿಗಳು ಇದರ ಬಗ್ಗೆ ಪ್ರಾಮುಖ್ಯತೆ ಕೊಡದೆ ಇರುವುದರಿಂದ ಇವೆಲ್ಲವೂ 
ವಿಶೇಷವಾಗಿ ವಿನಹ ಇಲ್ಲಿದಿದ್ದರೆ ಆಗುತ್ತಾ ಇರಲಿಲ್ಲ. ಇಲಾಖೆಯ ಮುಖ್ಯ ಅಧಿಕಾರಿಗಳು 
ಇದರ ಬಗ್ಗೆ ಪ್ರಾಮುಖ್ಯತೆ ಕೊಡದೆ ಇರುವುದರಿಂದ ಇವೆಲ್ಲವೂ ವಿಶೇಷವಾಗಿ ವಿನಾ ಇಲ್ಲದಿದ್ದರೆ 
ಆಗುತ್ತಾ ಇರಲಿಲ್ಲ. ಇಲಾಖೆಯ ಮುಖ್ಯ ಅಧಿಕಾರಿಗಳಿಗೆ ಹೆಚ್ಚು ಸಂಬಳ ಸಾರಿಗೆಗಳನ್ನು ಕೊಡುವುದರ 
ಮೂಲ ಉದ್ದೇಶವಾದರೂ ಏನು? ಇವರು ತಾಂತ್ರಿಕವಾಗಿ ನೋಡುವುದಲ್ಲದೆ ಆಡಳಿತ ನಿಷ್ಣುರತೆಯ 
ದೃಷ್ಟಿಯಿಂದ, ನಿರ್ದಾಕ್ಷಿಣ್ಯ್ಕದಿಂದ ನ್ಯಾಯ ನೀತಿಗಳನ್ನು ಪಾಲನೆ ಮಾಡಿಕೊಳ್ಳದಿದ್ದರೆ ಏನು 
ಮಾಡುವುದು? ಇದರಿಂದ ಮುಂದಾದರೂ ಈ ರೀತಿ ಕೆಳಗಿನವರು ಮಾಡಿದ ತಪ್ಪಿಗೆ ಮೇಲಟ್ರದ 
ಅಧಿಕಾರಿಗಳಿಗೆ ಶಿಕ್ಷೆ ಕೊಡುವ ಕಾಲ ಬಂದೀತು ಎಂದು ನಾನು ಎಚ್ಚರಿಕೆಯನ್ನು ಕೊಡುತ್ತೇನೆ. 


ಇನ್ನು ಕೆಲವು ಕಾರ್ಯಗಳು ಬಹಳ ನಿದಾನವಾಗಿ ನಡೆಯುತ್ತಿವೆ ಎನ್ನುವದರ ಬಗ್ಗೆ 


ಪ್ರತಿಭಾವಂತ ಸಂಸದೀಯ ಪಟು 149 


ಮಾನ್ಯ ಸದಸ್ಯರು ಬಹಳ ತೀವ್ರವಾದಂತಹ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಹಲವು ವೇಳೆ 
ಬಹಳ ವಿದ್ಯುತ್‌ ವೇಗದಲ್ಲಿ ಕಾರ್ಯಗಳು ನಡೆದಿದ್ದೂ ಉಂಟು. ಹಲವು ವೇಳೆ ನಾನಾ 
ಕಾರಣಗಳಿಂದ ನಿಧಾನವಾದುದೂ ಉಂಟು. ಇವುಗಳಲ್ಲಿ ಯಾವ್ಯಾವ ಕಾರ್ಯಗಳು 
ನಿಧಾನವಾಗುತ್ತಿವೆ ಎಂಬುದನ್ನು ಕಂಡು ಹಿಡಿದು ಸರಿಪಡಿಸತಕ್ಕದ್ದು ಬಹಳ ಮುಖ್ಯ. ಡಿಲೇ 
ಆಗುವುದಕ್ಕೆ ಹಲವು ಕಾರಣಗಳು ಇವೆ. ಮೊದಲನೆಯದು ಭೂಮಿ ಕೆಲಸ ಕಾರ್ಯಗಳಿಗೆ ಸಿಗದೆ 
ಇರುವುದು, ಎರಡನೆಯದು ಏಜೆನ್ಸಿ ಫಿಕ್ಸ್‌ ಮಾಡತಕ್ಕದ್ದು, ಮೂರನೆಯದು ಕಾರ್ಯವನ್ನು ಶುರು 
ಮಾಡಿದ ಕಾಲದಲ್ಲಿ ಭೂಗರ್ಭದಲ್ಲಿರತಕ್ಕ ಫೌಂಡೇಶನ್‌ ಹೆಚ್ಚು ಕಮ್ಮಿಯಾದರೆ 
ಡಿಲೇಯಾಗುತ್ತಿರುವದು, ನಾಲ್ಕನೆಯದು ಡಿಸೈೆನ್ಸ್‌ ಬಗ್ಗೆ ಬದಲಾವಣೆಯಾಗಿ ಇಲಾಖೆಯವರಿಗೂ 
ಕಂಟ್ರಾಕ್ಟರಿಗೂ ಆಗತಕ್ಕಂತಹ ತಕರಾರುಗಳು ಇವುಗಳಿಂದ ನಿಧಾನವಾಗುತ್ತಿದೆ. ಇವುಗಳ ಬಗ್ಗೆ 
ಭೂಮಿಯನ್ನು ತಕ್ಷಣ ಒದಗಿಸುವುದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕೆಂದು ಸರ್ಕಾರ ಈಗಾಗಲೇ 
ತೀವ್ರವಾಗಿ ಗಮನ ಕೊಡುತ್ತಾ ಇದೆ. ತಮಗೆ ಮೊನ್ನೆ ಹೇಳಿದಂತೆ ಸ್ಕೇಲ್ನಿಟಿ ಕಂಡೀಷನ್‌ ತರತಕ್ಕ 
ಏರಿಯಾದಲ್ಲಿ ಶೇಕಡಾ 5 ಪರ್ಸೆಂಟ್‌ ತಕ್ಷಣ ಕೊಟ್ಟು ಭೂಮಿಯನ್ನು ಸ್ವಾಧೀನಪಡಿಸಬೇಕೆಂದು 
ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಇತರ ಕಡೆಗಳಲ್ಲಿ ಸಹ ಏಕೆ ಮಾಡಬಾರದು ಎಂಬುದರ ಬಗ್ಗೆ 
ಸರ್ಕಾರ ತೀವ್ರವಾದ ಗಮನ ಹರಿಸಿ, ಸಾಧ್ಯವಾದಷ್ಟು ಪ್ರಯತ್ನ ಮಾಡುತ್ತದೆ ಎಂದು ತಮಗೆ 
ಅರಿಕೆ ಮಾಡಿಕೊಳ್ಳುತ್ತೇನೆ. 


ಮತ್ತೆ ಇನ್ನೂ ಇತರೇ ವಿಷಯಗಳಲ್ಲಿ ಹಾಗೂ ಡಿಸೈನ್ಸ್‌ ವಿಷಯದಲ್ಲಿ 
ಮಾನ್ಯ ಶ್ರೀ ದೇವೇಗೌಡರು ಪ್ರಸ್ತಾಪ ಮಾಡಿ ಇನ್‌ವೆಸ್ಟಿಗೇಷನ್‌ ಮಾಡುವುದರಲ್ಲಿ ಬಹಳ 
ಎಚ್ಚರಿಕೆಯಿಂದ ಇರಬೇಕು, ಅಂಥಾದ್ಧಕ್ಕೆ ಬೇರೆ ವ್ಯವಸ್ಥೆ ಮಾಡಬೇಕೆಂದು ಹೇಳಿದರು. ಈಗ 
ಇರತಕ್ಕ ವ್ಯವಸ್ಥೆಯನ್ನು ಸ್ವಲ್ಪ ಮಟ್ಟಿಗೆ ಇಂಪ್ರೂವ್‌ ಮಾಡಿ ಇನ್ನು ಮುಂದೆ ಇನ್‌ವೆಸ್ಟಿಗೇಷನ್ನಿನಲ್ಲಿ ' 
ಏನಾದರೂ ತಪ್ಪು ಆಗಿದ್ದರೆ, ಯಾರು ಆ ಕಾರ್ಯವನ್ನು ಮಾಡುತ್ತಿದ್ದಾರೋ ಅವರೇ ಅದಕ್ಕೆ 
ಉತ್ತರ ಕೊಡುವುದರ ಪರಿಸ್ಥಿತಿ ಬರಬೇಕು. ಆ ರೀತಿಯಾಗಿ ವ್ಯವಸ್ಥೆ ಮಾಡಿಕೊಂಡರೂ ಆ 
ಸಲಹೆಯನ್ನು ನಾನು ಒಪ್ಪುತ್ತೇನೆ. ಅದೊಂದು ಉಪಯುಕ್ತವಾದ ವಿಚಾರ ಮಾಡಬಹುದೆಂಬುದನ್ನು 
ವಿಮರ್ಶೆ ಮಾಡುತ್ತೇನೆ, ಒಟ್ಟನಲ್ಲಿ ಯಾರೇ ತಪ್ಪು ಮಾಡಲಿ, ಯಾರೇ ಹಾದಿ ತಪ್ಪಿ ಹೋಗಲಿ, 
ಆ ಹೊಣೆಗಾರಿಕೆಯನ್ನು ಸರ್ಕಾರ ಒಪ್ಪಬೇಕೆಂಬ ವಿಷಯದಲ್ಲಿ ನಾನು ನಿರ್ವಿವಾದ ಅಭಿಪ್ರಾಯಕ್ಕೆ 
ಬಂದಿದ್ದೇನೆ. ಅದರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ಳಬೇಕೆಂಬುದು ನಮ್ಮದು. ಅದನ್ನು ವ್ಯವಸ್ಥೆ 
ಮಾಡುವುದೂ ಸಹ ನಮ್ಮದು. ನಾನು ಆ ಹೊಣೆಯನ್ನು ಅವರ ಮೇಲೆ ಹೊರಿಸುತ್ತೇನೆ. 
ಇದೇ ಸಂದರ್ಭದಲ್ಲಿ ಕಾರ್ಯಗಳು ಸುಸೂತ್ರವಾಗಿ ಶೀಪ್ರದಲ್ಲಿ ನಡೆಯುವುದಕ್ಕೆ ಚೀಘ್‌ 
ಇಂಜಿನಿಯರುಗಳ ಮತ್ತು ಸೂಪರಿಂಟೆಂಡಿಂಗ್‌ ಇಂಜಿನಿಯರುಗಳ ಅಧಿಕಾರವನ್ನು ವಿಕೇಂದ್ರೀಕರಣ 
ಮಾಡುವ ವಿಚಾರವೂ ಇದೆ. ಅದನ್ನೂ ಕೂಡ ಸರ್ಕಾರ ಯೋಚನೆ ಮಾಡಿ ಅಧಿಕಾರವನ್ನು 
ವಿಕೇಂದ್ರೀಕರಣ ಮಾಡಬೇಕೆಂದು ಸರ್ಕಾರ ತೀವ್ರ ಅಭಿಲಾಷೆ ಪಡೆದಿದೆಯೆಂದು ನಾನು ಅರಿಕೆ 


ಮಾಡುತ್ತೇನೆ. ನಮ್ಮ ಇಲಾಖೆಯಲ್ಲಿ ವಾಹನಗಳು, ಮೆಷನರಿಗಳು ಬಹಳವಾಗಿವೆ. ನಾನಾ 


150 ಹೆಚ್‌.ಎಂ. ಚನ್ನಬಸಪ್ಪ 


ತರಹ ಮೆಷನರಿಗಳು ಇವೆ. ಅವುಗಳ ಮೆಂಟೆನೆನ್ಸ್‌, ರಿಪೇರಿ ಮತ್ತು ಅವುಗಳಿಂದ ಈ ದೇಶಕ್ಕೆ 
ಎಷ್ಟರಮಟ್ಟಿಗೆ ಪ್ರಯೋಜನ ಉಂಟುಮಾಡಬೇಕೆಂಬ ಬಗ್ಗೆ ಪಬ್ದಿಕ್‌ ಅಕೌಂಟ್ಸ್‌ ಕಮಿಟಿಯವರು 
ಮತ್ತು ಚೇರ್‌ಮೆನ್‌ ಅವರು ರಿಪೋರ್ಟ್‌ ಮಾಡಿದ್ದಾರೆ. ಸಲಹೆ ಮಾಡಿದ್ದಾರೆ. ಅದನ್ನು ನಾನು 
ಓದಿದ್ದೇನೆ. ಅದರ ಬಗ್ಗೆ ರಚನಾತಕ್ರವಾದ ವ್ಯವಸ್ಥೆಯಾಗಬೇಕೆಂದು ಹೇಳುವವರಲ್ಲಿ ನಾನೂ 
ಒಬ್ಬ. ಅದನ್ನು ಹೇಗೆ ಮಾಡಬೇಕೆಂಬ ಬಗ್ಗೆ ತಜ್ಞರೆಲ್ಲರಿಂದಲೂ ವಿಚಾರ ಮಾಡಿಸಿ ತಮ್ಮೆಲ್ಲರ 
ಸಲಹೆಗಳನ್ನು ತೆಗೆದುಕೊಂಡು ಆ ವಿಷಯಗಳನ್ನು ಪರ್ಯಾಲೋಚನೆ ಮಾಡುತ್ತೇನೆಂದು ಸ್ಪಷ್ಟವಾಗಿ 
ಬರವಸೆ ಕೊಡುತ್ತೇನೆ. ಮತ್ತೊಂದು ವಿಷಯ. ಅದು ಅಧಿಕಾರಿಗಳ ವರ್ಗಾವಣೇ ವಿಷಯ. ಆ 
ವಿಷಯದಲ್ಲಿ ತಾವ ಏನು ಅಭಿಪ್ರಾಯವನ್ನುಳ್ಳವರಾಗಿದ್ದೀರೋ ಅದೇ ಅಭಿಪ್ರಾಯವನ್ನು ನಾನೂ 
ಹೊಂದಿದ್ದೇನೆ. ಸಾಧಾರಣವಾಗಿ ಪಿಡಬ್ಲೂಡಿ ಒಬ್ಬ ಅಧಿಕಾರಿಯನ್ನು 3-4 ವರ್ಷಗಳಿಂತ 
ಕಡಿಮೆ ಸರ್ವೀಸ್‌ ಆಗಿದ್ದು ತಕ್ಷಣದಲ್ಲಿಯೇ ವರ್ಗ ಮಾಡುವುದರಿಂದ ದೇಶಕ್ಕೆ ನಷ್ಟವೇ ವಿನಾ 
ಅವರಿಗೆ ನಷ್ಟವಿಲ್ಲ. ಕಾರಣ ಒಬ್ಬ ಅಧಿಕಾರಿ ಸಾಮಾನ್ಯವಾಗಿ ಅಲ್ಲಿಯ ವಿಷಯಗಳನ್ನು 
ತಿಳಿದುಕೊಂಡು ಕೆಲಸ ಪ್ರಾರಂಭ ಮಾಡುವುದಕ್ಕೆ ಆರು ತಿಂಗಳಾದರೂ ಬೇಕು. ಯಾವ್ಯಾವ 

ಸಗಳ ಯೋಗ್ಯತೆ ಹೇಗೆ ಇದೆ, ಯಾವ್ಯಾವ ತರಹ ಕೆಲಸಗಳು ಇವೆ, ಇವೆಲ್ಲವನ್ನೂ ಸಾಮಾನ್ಯವಾಗಿ 
ಮೂರು ತಿಂಗಳವರೆಗೂ ಸ್ವಡಿ ಮಾಡಿದ ಮೇಲೆಯೇ ಆ ಕೆಲಸಗಳು ವೇಗದಿಂದ ನಡೆಯಬೇಕು. 
ಅಂದಮೇಲೆ ಇಂತಹ ಒಂದು ಕಾಲದಲ್ಲಿ ವರ್ಗಾವಣೆ ಮಾಡುವುದರಿಂದ ಪುನಃ ಇನ್ನೊಬ್ಬ 
ಬಂದು ಅದೇ ಕೆಲಸವನ್ನು ಶುರು ಮಾಡುವುದಾದರೆ, ಆದರಿಂದ ಅನೇಕ ರೀತಿಯಲ್ಲಿ ಆ ಕೆಲಸಕ್ಕೆ 
ಕುಂದುಂಟಾಗುತ್ತದೆ. ತತ್ವಶಃ ಈ ವಿಚಾರವನ್ನು ನಾನು ಒಪ್ಪಬೇಕಾಗುತ್ತದೆ. ಆಡಳಿತ ದೃಷ್ಟಿಯಿಂದ 
ಮಹತ್ವವಾದ ವಿಶೇಷ ಕಾರಣಗಳಿಗೋಸ್ಯ್ಕರವಾಗಿ ಅವರನ್ನು ಬದಲಾವಣೆ ಮಾಡುವ ಸಂದರ್ಭವೂ 
ಬರುತ್ತದೆ. ಇದರಲ್ಲಿ ಕಟ್ಟುನಿಟ್ಟಾಗಿ ರೂಲ್ಸ್‌ ಬದಲಾಯಿಸಬೇಕೆಂಬ ಇಚ್ಛೆಯೂ ಈ ಸರ್ಕಾರಕ್ಕೆ 
ಇದೆಯೆಂಬುದನ್ನು ಇವತ್ತು ನಾನು ಸ್ಪಷ್ಟಪಡಿಸುತ್ತೇನೆ. ಅದರಲ್ಲಿ ತಮ್ಮೆಲ್ಲರ ಸಹಕಾರ ಹೆಚ್ಚಿಗೆ 
ಇರಬೇಕೆಂದು ನಾನು ಬಹಳ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಅಧಿಕಾರಿಗಳ ಮೇಲೆ ಏನಾದರೂ 
ದೋಷಾರೋಪಣೆ, ನ್ಯೂನತೆ ಇದ್ದರೆ ಅವಗಳ ಬಗ್ಗೆ ಯಾವತ್ತು ಬೇಕಾದರೂ ನನ್ನಲ್ಲಿ ವಿಚಾರಮಾಡಿ 
ಅವರಿಗೆ ಶಿಕ್ಷೆ ಮಾಡುವುದರಲ್ಲಿ ನನಗೆ ಆಡ್ಡಿ ಇಲ್ಲ. ಕೆಲಸ ಚೆನ್ನಾಗಿ ಮಾಡುವವರು ಎಂದು 
ಹೇಳುವುದರಲ್ಲಿಯೂ ನನಗೆ ಅಡ್ಡಿ ಇಲ್ಲ, ತಪ್ಪು ಕಾಣುವವರೆಗೆ ಎಲ್ಲರೂ ಚಿನ್ನಾಗಿ ಕೆಲಸ 
ಮಾಡುತ್ತಾರೆ. ಆದರೆ ತಪ್ಪ ನೆಪ್ಪಗಳು ಕಣ್ಣು ನೋಟಕ್ಕೆ ಸಿಕ್ಕಿದರೂ ಸೂಕ್ತ ಕ್ರಮವನ್ನು ವಿದ್ಯುತ್‌ವೇಗದಲ್ಲಿ 
ತೆಗೆದುಕೊಳ್ಳುವುದಕ್ಕೆ ಸಿದ್ದನಿದ್ದೇನೆಂಬುದನ್ನು ನಾನು ಸ್ಪಷ್ಟಪಡಿಸುತಿದ್ದೇನೆ. ಸಾಮಾನ್ಯವಾಗಿ ಈ 
ಕಾಂಟ್ರಾಕ್ಟ್‌ ಸಿಸ್ಪಂ ಅನ್ನು ವಜಾ ಮಾಡಬೇಕೆಂದು ಹಲವು ಸದಸ್ಯರು ನಾನಾ ಸಲಹೆಗಳನ್ನು 
ಮಾಡಿದರು. ಎಲ್ಲವನ್ನೂ ಡಿಪಾರ್ಟ್‌ಮೆಂಟ್‌ ಮೂಲಕವೇ ಮಾಡುವುದು ಯೋಗ್ಯವೆಂದು 
ಇನ್ನು ಕೆಲವು ಸದಸ್ಯರು ಸಲಹೆ ಮಾಡಿದರು. ಇದರಲ್ಲಿ ನನ್ನ ಒಂದು ಅನುಭವವನ್ನು ಹೇಳುವುದಾದರೆ 
ಎಲ್ಲಾ ಕೆಲಸಗಳನ್ನೂ ಕೂಡ ನೇರವಾಗಿ ಸರ್ಕಾರವೇ ಮಾಡತಕ್ಕದ್ದು ಎಂದೇನಿದೆಯೋ ಅದು 
ಇಂಪ್ರಾಕ್ಷಿಕಲ್‌ ಸಜೆಷ್ಠನ್‌ - ಇದು ಅಸಾಧ್ಯವಾದ ಕೆಲಸ. ಅದರಲ್ಲಿಯೂ ಈಗಿನ ಪ್ರಮಾಣದಲ್ಲಿ 


ಪ್ರತಿಭಾವಂತ ಸಂಸದೀಯ ಪಟು 151 


ಕೆಲಸಗಳ ಒತ್ತಡ ಹೆಚ್ಚಾಗುತ್ತಾ ಇರುವಾಗ ಬುದ್ಧವಂತಿಕೆಯಿಂದ ಯಾವ್ಯಾವ ಕೆಲಸಗಳನ್ನು ಕಾಂಟ್ರಾಕ್ಟ್‌ 
ಮೂಲಕ ಕೊಡಬೇಕು. ಯಾವ್ಯಾವ ಕೆಲಸಗಳನ್ನು ನಾವು ಡಿಪಾರ್ಟ್‌ಮೆಂಟ್‌ ಮೂಲಕ 
ಮಾಡಬೇಕೆನ್ನುವುದರಲ್ಲಿ ಒಂದು ವಿಮಿಟ್ಟನ್ನು ಫಿಕ್ಸ್‌ ಮಾಡಿ ಆ ರೀತಿಯಾಗಿ ನಾವು ಕೆಲಸ 
ಮಾಡಬೇಕು. ಎಲ್ಲವನ್ನೂ ಕೂಡ ಸರ್ಕಾುರದವರೇ ತೆಗೆದುಕೊಂಡರೆ ಬಹುಶಃ ಆ ಕೆಲಸ ಮೂವ್‌ 
ಆಗುವುದು ಬಹಳ ಕಷ್ಟವಾಗುತ್ತದೆ. ಹೀಗೆ ಹೇಳುವಾಗ ಸರ್ಕಾರದವರು ಇಂತಹ ಸಂದರ್ಭಗಳಲ್ಲಿ 
ಒಳ್ಳೆಯ ಅಧಿಕಾರಿಗಳನ್ನು ಹಾಗೂ ಒಳ್ಳೆಯ ಕಂಟ್ರಾಕ್ಷರ್‌ಗಳನ್ನು ಇಟ್ಟುಕೊಂಡು ಇಂತಹ ಕೆಲಸಗಳನ್ನು 
ಮಾಡಬೇಕೆಂದು ಮಾನ್ಯ ಶ್ರೀ ದೇವೇಗೌಡರು ಹಾಗೂ ಇತರೇ ಸದಸ್ಯರು ಹೇಳಿದರು. ಏಕೆಂದರೆ 
ಅಧಿಕಾರಿಗಳಲ್ಲಿ ಹಾಗೂ ಕಂಟ್ರಾಕ್ಷರ್‌ಗಳಲ್ಲಿ ಒಳ್ಳೆಯವರೂ ಇರುತ್ತಾರೆ. ಕೆಟ್ಟವರೂ ಇರುತ್ತಾರೆ. 
ಇಂಥಾದ್ದರಲ್ಲಿ ನೀವು ಸುಮನಿದ್ದೀರಿ. ಬಹಳ ಮೌನವಾಗಿದ್ದೀರಿ, ಬಹಳ ಆಶ್ಚರ್ಯವೆಂದು 
ಕಳಕಳಿಯಿಂದ ಅವರು ಹೇಳಿದರು. ಸಾಮಾನ್ಯವಾಗಿ ಏನಾದರೂ ಒಂದನ್ನು ರಿಪೇರಿ ಮಾಡಬೇಕಾದರೆ 
ಅದಕ್ಕೆ ಹಲವಾರು ವಿಧಗಳುಂಟು, ಆ ವಿಧಗಳಲ್ಲಿ ಯಾವುದನ್ನು ಮೊದಲು ಮಾಡಬೇಕು. 
ಯಾವುದನ್ನು ಆಮೇಲೆ ಮಾಡಬೇಕೆಂಬುದನ್ನು ಅನುಸರಿಸುವುದು ಕಾರ್ಯವಿಧಾನ. ಆದರೆ ಕೆಲವು 
ಕಂಟ್ರಾಕ್ಟರ್‌ಗಳಲ್ಲಿ ಹಾಗೂ ಕೆಲವು ಅಧಿಕಾರಿಗಳಲ್ಲಿ ಅನೈಶಿಕ ಮತ್ತು ಅಪ್ರಾಮಾಣಿಕತೆ ಕೆಲವು 
ವರ್ಷಗಳಿಂದ ಬೆಳೆದು ಬಂದಿದೆ. ಅದನ್ನು ನಿವಾರಣೆ ಮಾಡಬೇಕಾದರೆ ಸ್ವಲ್ಪ ಕಾಲ ಬೇಕಾಗುತ್ತದೆ. 
ಇದು ಹಲವಾರು ವರ್ಷಗಳಿಂದ ಹಾಗೂ ನಾನಾ ಕಾರಣದಿಂದ ಬಂದಿದೆ. ಆಡಳಿತದಲ್ಲಿ ಹೆಚ್ಚಿನ 
ಪ್ರಗತಿಯಾಗಿ ಈ ದೇಶಕ್ಕೆ ಹೆಚ್ಚಿನ ಪ್ರಯೋಜನವಾಗಬೇಕಾದರೆ ಕನ್‌ಸಿಟ್ಟಿನ್ಸಿ ಆಫ್‌ ಪಾಲಿಸಿ 
ಅಂಡ್‌ ಪ್ರೊಸೀಜರ್‌ ಇರಬೇಕು. ನಾನು ಅಧಿಕಾರ ಬಿಟ್ಟು ಹೋದರೂ, ಮುಂದೆ ಈ ಅಧಿಕಾರಕ್ಕೆ 
ಬರುವವರು ನಾನು ಮಾಡಿರುವ ಒಂದು ದಾರಿಯನ್ನೇ ಹಿಡಿದು ಮುಂದೆ ಹೋಗಬೇಕು. 
ಅದೇ ನನ್ನ ದೃಢಸಂಕಲ್ಪ. ಆ ದಾರಿಯನ್ನು ಹಿಂದೆ ತಿರುಗಿಸಿದರೆ ಅದು 25 ಹೆಜ್ಜೆ ಹಿಂದಕ್ಕೆ 
ಹೋಗುವಂತಹ ರಿಜಲ್ಸ್‌ನಿಂದ ಏನೂ ಸರಿಹೋಗುವುದಿಲ್ಲ. ಆದ್ದರಿಂದ ಯಾವ ಇಲಾಖೆಯೇ 
ಆಗಲೀ ಕನ್‌ಸಿಸ್ಟೆನ್ನಿ ಆಫ್‌ ಪಾಲಿಸಿ ಅಂಡ್‌ ಪ್ರೊಸೀಜರ್‌ ಇಟ್ಟುಕೊಳ್ಳದೇ ಹೋದರೆ 
ಪ್ರಜಾಪ್ರಭುತ್ವದಲ್ಲಿ ಶೀಘ್ರದಲ್ಲಿಯೇ ಹೆಚ್ಚಿನ ಪ್ರಗತಿಯನ್ನು ಸಾಧಿಸುವುದಕ್ಕೆ ಬಹಳ 
ಕಷ್ಟವಾಗುತ್ತದೆಂಬುದನ್ನು ತಾವು ತಿಳಿಯಬೇಕಾಗಿದೆ. 

ಶ್ರೀ ಕಾಗೋಡು ತಿಮ್ಮಪ್ಪ - ಅದನ್ನು ಯಾವಾಗ ಮಾಡುತ್ತೀರಾ? 

ಶ್ರೀ ಎಚ್‌.ಎಂ. ಚೆನ್ನಬಸಪ್ಪ - ಪ್ರಜಾಪ್ರಭುತ್ವದಲ್ಲಿರತಕ್ಕ ಲೋಪದೋಷ ಇದೂ 
ಒಂದು. ಅದು ನನ್ನದು ತಪ್ಪಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ಒಳೆಗೇ ಆಡಗಿರತಕ್ಕದು. ಇವತ್ತು 
ನಾನು ಅಧಿಕಾರ ಬಿಟ್ಟು ಹೋದರೆ, ನೀವು ಅಧಿಕಾರಕ್ಕೆ ಬಂದರೆ, ನಾನು ಮಾಡಿದ್ದನ್ನು ಹಿಂತಿರುಗಿಸಿ 
ನೋಡುತ್ತೀರಿ. ಈಗ ನೀವು ಹೊಸದಾಗಿ ಮಾಡಿದರೂ ಅದು 10 ವರ್ಷಗಳ ಮುಂದೆ 
ಏನಾಗಿದೆಯೆಂಬುದನ್ನು ಹಿಂತಿರುಗಿಸಿ ನೋಡುತ್ತಾರೆ. ಆದ್ದರಿಂದ ಯಾವ ಇಲಾಖೆಯೇ ಆಗಲಿ 
ಅದು ನಾವು ಹಿಡಿದಂಥ ಪಟ್ಟು, ನೀತಿ, ನಿಯಮ, ವಿಧಿ - ಇವುಗಳನ್ನು ಪಟ್ಟಾಗಿ ಹಿಡಿದು 


95-1 


152 ಹೆಚ್‌.ಎಂ. ಚನ್ನಬಸಪ್ಪ 


ಅದನ್ನು ಮುಂದುವರಿಸಿಕೊಂಡು ಹೋಗುವುದು ಅವಶ್ಯಕವೆಂದು ನಾನು ಹೇಳುತ್ತೇನೆ. 


ಶ್ರೀ ಕೋಣಂದೂರು ಲಿಂಗಪ್ಪ - ತಾವು ಹೇಳುತ್ತಿರುವುದು ಹೊಸದಾರಿಯನ್ನು 
ತುಳಿಯುವುದಿಲ್ಲ ಎಂದು ತಾನೇ? 


ಶ್ರೀ ಎಚ್‌.ಎಂ. ಚೆನ್ನಬಸಪ್ಪ - ಅನಿವಾರ್ಯ ಬಾರದ ವಿನಾ ತುಳಿಯುವುದಿಲ್ಲ ಹಾಗೆ 
ಮಾಡಿದರೆ ಮಾತ್ರ ನಾವು ಹೋಗತಕ್ಕ ಮಾರ್ಗದಲ್ಲಿ ಕೆಲಸದ ವೇಗವನ್ನು ಕಾಣಲಿಕ್ಕೆ 
ಸಾಧ್ಯವಾಗಬಹುದು. 


ಶ್ರೀ ಎಂ.ಎಸ್‌. ಕೃಷ್ಣನ್‌ - ತಾವ ದುಡ್ಡು ತೆಗೆದುಕೊಂಡು ಬಿಲ್‌ ಮಾಡುವುದನ್ನು 
ತಪ್ಪಿಸಿದರೆ ದೊಡ್ಡ ಉಪಕಾರ ಮಾಡಿದಂತಾಗುತ್ತದೆ? 


ಶ್ರೀ ಎಚ್‌.ಎಂ. ಚನ್ನಬಸಪ್ಪ - ತಾವು ಯಾರಾದರೂ ಸರಿ ನನಗೆ ಅಂಥ ಒಂದು 
ನಿದರ್ಶನವನ್ನು ನನ್ನ ಗಮನಕ್ಕೆ ತಂದರೆ ಅದರ ಬಗ್ಗೆ ಉಗ್ರ ಕ್ರಮ ಕೈಗೊಳ್ಳುವುದಕ್ಕೆ ನಾನು 
ಸಿದ್ಧವಾಗಿದ್ದೇನೆ. ಆದರೆ ಇದಕ್ಕೆ ನಾನಾಗಲೇ ಪ್ರಾರ್ಥಿಸಿಕೊಂಡ ಹಾಗೆ ಮಾನ್ಯ ಸದಸ್ಯರುಗಳ 
ಹಾಗೂ ಸಾರ್ವಜನಿಕರ ಸಹಕಾರ ಸರ್ಕಾರಕ್ಕೆ ಅಗತ್ಯ ಎಂದು. ಈ ವಿಷಯದಲ್ಲಿ ನೀವೂ ನಾವೂ 
ಕೈಜೋಡಿಸಿ ಭುಜಕ್ಕೆ ಭುಜ ಜೋಡಿಸಿ ಕೆಲಸ ಮಾಡಿದರೆ ಅನುಕೂಲವಾಗಬಹುದು. ಆದರೆ 
ಇದರಲ್ಲಿ ಒಂದು ವಿಷಯವನ್ನು ತಮಗೆ ನಾನು ತಿಳಿಸುವುದಕ್ಕಿ ಇಚ್ಛಸುವುದೇನೆಂದರೆ ಅಪ್ರಮಾಣಿಕನನ್ನು 
ದಂಡನೆ ಮಾಡುವುದಕ್ಕೆ ಬದೆಲು ಪ್ರಾಮಾಣಿಕನಾದವನನ್ನು ದಂಡನೆ ಮಾಡುವುದಕ್ಕೆ ಹೊರಟರೆ 
ಆಡಳಿತದಲ್ಲಿ ಲೋಪದೋಷಗಳು ಮತ್ತ ಅನೈತಿಕತೆ ಉಂಟಾಗುವುದಕ್ಕೆ ಅವಕಾಶವಾಗುತ್ತದೆ 
ಎಂದು ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ನಾನು ಇಲ್ಲಿಯವರೆಗೆ ಸಾಮಾನ್ಯ ಆಡಳಿತ, ಹಾಗೂ 
ಆಡಳಿತ ವಿಕೇಂದ್ರಿಕರಣ ಮತ್ತು ತಾಂತ್ರಿಕ ವಿಷಯಗಳ ಬಗ್ಗೆ ಹೇಳಿದ್ದಾಯಿತು. ಇನ್ನು ನಾನು 
ಒಂದೊಂದು ಇಲಾಖೆಗಳ ವಿಷಯವನ್ನೂ ಹೇಳಿಕೊಂಡು ಬರುತ್ತೇನೆ. 


ಮೊದಲನೆಯದಾಗಿ ವಿದ್ಭುಚ್ಛಕ್ತಿ ಇಲಾಖೆ; ಇದರ ವಿಷಯದಲ್ಲಿ ಹಲವಾರು ಸಲಹೆಗಳೂ 
ಮತ್ತು ಟೀಕೆಗೂ ಬಂದವು ಇನ್ನು... 


ಶ್ರೀ ಎಚ್‌.ಡಿ. ದೇವೇಗೌಡ - ಆ ಇಂಜಿನಿಯರ್‌ ಚೀಫ್‌ ಅವರನ್ನು ಅಪಾಯಿಂಟ್‌ 
ಮಾಡಿರತಕ್ಕ ವಿಷಯದಲ್ಲಿ ಏನೂ ಹೇಳಲಲಿಲ್ಲವಲ್ಲ? 


ಶ್ರೀ ಎಚ್‌.ಎಂ. ಚನ್ನಬಸಪ್ಪ - ನಾನು ಯಾವಾಗಲೂ ಇದ್ದದ್ದನ್ನು ಇದ್ದಹಾಗೆ 
ಹೇಳತಕ್ಕೆವನು. ನಾನು ಇದರ ಬಗ್ಗೆ ಸಭೆಗೆ ಸ್ಪಷ್ಟವಾಗಿ ತಿಳಿಯಪಡಿಸುವುದೇನೆಂದರೆ ಈ ಒಂದು 
ಹುದ್ದೆಯನ್ನು ಕೆಲವಾರು ವರ್ಷಗಳ ಹಿಂದೆಯೇ ಕ್ರಿಯೇಟ್‌ ಮಾಡಲಾಗಿತ್ತು, ಈ ಹುದ್ದೆಗೆ 
ಕೆಲವು ಅಧಿಕಾರಗಳನ್ನು ಮಾತ್ರ ಕೊಡಲಾಗಿದೆ. ಈ ಹುದ್ದೆಯಲ್ಲಿ ಹಿಂದೆ ಇದ್ದವರು ಸತ್ತುಹೋದರು. 
ಆಗ ಈ ಹುದ್ದೆಯಲ್ಲಿ ಇವರನ್ನು ನೇಮಕ ಮಾಡಲಾಯಿತು. ಇವರಿಗೆ ಕೆಲವು ಅಧಿಕಾರಗಳನ್ನು 
ಮಾತ್ರ ನಿರ್ದೇಶನ ಮಾಡಲಾಗಿದೆ. ಅವರು ಆ ಚೌಕಟ್ಟಿನಲ್ಲಿ ಮಾತ್ರ ಕೆಲಸ ಮಾಡಬೇಕಾಗಿದೆ. 
ಇವರು ಸಾಮಾನ್ಯ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಹೇಳಿದ್ದೇನೆ. ಹಾಗೆ ಅವರು 


ಪ್ರತಿಭಾವಂತ ಸಂಸದೀಯ ಪಟು 153 


ಹೆಸ್ಪಕ್ಷೇಪ ಮಾಡಿದ್ದು ಕಣ್ಣಿಗೆ ಬಿದ್ದರೆ ಅಗತ್ಯ ವಿಚಾರಣೆ ಮಾಡಿ ಆ ಬಗ್ಗೆ ಡಿಸಿಪಿನೆರಿ ಅಕ್ಷನ್‌ 
ತೆಗೆದುಕೊಳ್ಳುವುದಕ್ಕೆ ನಾನು ಎಂದೂ ಹಿಂದೆ ಮುಂದೆ ನೋಡತಕ್ಕವನಲ್ಲ. 

ಶ್ರೀ ಎಂ.ಎಸ್‌. ಕೃಷ್ಠನ್‌ - ಅವರಿಗೆ ಮಂತ್ರಿಗಳೇ ಜಮಾ ಖರ್ಚಿನಲ್ಲಿಲ್ಲವಂತೆ? 

ಶ್ರೀ ಎಚ್‌.ಎಂ. ಚನ್ನಬಸಪ್ಪ - ಅವರು ಹಸಕ್ಷೇಪ ಮಾಡುವುದಕ್ಕೂ ಅವರು ಸದಸ್ಯರ 
ಜೊತೆಯಲ್ಲಿ ಸಹಕಾರ ಮಾಡದೇ ಇದ್ದದ್ದಕ್ಕೂ ವ್ಯತ್ಯಾಸವಿದೆ. 

ಶ್ರೀ ಎಚ್‌.ಡಿ. ದೇವೇಗೌಡ - ಈ ದಿವಸ ತಮ್ಮ ಅಧಿಕಾರದಲ್ಲಿ ೪೦೪ ೩16 ೩೧ 


experienced and efficient Public Works Minister. Do you support the 
creation of the post of Engineer-in-Chief? is that post necessary? 


ಶ್ರೀ ಎಚ್‌.ಎಂ. ಚೆನ್ನಬಸಪ್ಪ - ಇದನ್ನು ಯಾವ ಕಾರಣಕ್ಕೆ ಏತಕ್ಕಾಗಿ ಕ್ರಿಯೇಟ್‌ 
ಮಾಡಿದರು ಎಂದು ವಿಚಾರ ಮಾಡುವುದು ಈ ದಿವಸ ಅನಾವಶ್ಯಕ. ಅವರಿಗೆ ಕೊಟ್ಟಿರುವ 
ಅಧಿಕಾರಗಳೆಷ್ಟಿವೆ, ಅಷ್ಟರಲ್ಲಿ ಅವರು ಕೆಲಸ ಮಾಡಬೇಕು ಅನ್ನುವದಷ್ಟೇ ನನಗೆ ಬೇಕಾದ್ದು. ಈ 
ದಿವಸ ಸೆಕ್ರಟೀರಿಯೆಟ್‌ ಲೆವೆಲ್‌ನಲ್ಲಿ ಯಾವುದಾದರೊಂದು ಯೋಜನೆ ಬಂದಾಗ ಅದರ 
ವಿಚಾರದಲ್ಲಿ ಯಾವುದಾದರೂ ಒಂದು ವಿಶೇಷ ತರಹೆಯ ಟಿಕ್ಷಿಕಲ್‌ ಒಪಿನಿಯನ್‌ ಬೇಕಾಗಿದ್ದರೆ 
ಅವರನ್ನು ಕನ್‌ಸಲ್ಫ್‌ ಮಾಡುವುದಕ್ಕೆ ಇರಲಿ ಎಂದು ಇಟ್ಟುಕೊಳ್ಳಲಾಗಿದೆ. 

ಶ್ರೀ ಎಂ.ಎಸ್‌. ಕೃಷ್ಣನ್‌ - ತಾವು ಹೇಳುತ್ತಿರುವುದು ಅವರಿಗೆ ಇರತಕ್ಕೆ ಕಾರ್ಯವ್ಯಾಪ್ತಿ 
ಬಹಳ ಕಡಿಮೆ ಎಂದು. ಹಾಗಾದರೆ ಇವರ ನೇಮಕದ ಬಗ್ಗೆ ಅಗತ್ಯವಿರಲಿಲ್ಲವಲ್ಲವೇ? ಮತ್ತು 
ತಾವು ಹೇಳುತ್ತಿರುವ ತತ್ವ ಒನ್‌ ಜಾಬ್‌ ಫಾರ್‌ ಒನ್‌ ಮ್ಯಾನ್‌ ಎಂಬುದಕ್ಕೆ ಇದು 
ವಿರುದ್ಧವಲ್ಲವೇ? 


ಶ್ರೀ ಎಚ್‌.ಎಂ. ಚನ್ನಬಸಪ್ಪ - ಉದಾಹರಣೆಗೆ ಹೇಳುವುದಾದರೆ ಸೂಪಾ ಡ್ಯಾಂ 
ವಿಚಾರದಲ್ಲಿ ಒಬ್ಬ ಚೀಫ್‌ ಇಂಜಿನಿಯರಿದ್ದಾರೆ. ಜೊತೆಗೆ ನಮ್ಮಟೆಕ್ಲಿಕಲ್‌ ಸಮಿತಿ ಬೇರೆ ಇದೆ. 
ಅದರಲ್ಲಿ ದಕ್ಷರಾದ ಅನೇಕ ಜನ ನಿವೃತ್ತ ಚೀಫ್‌ ಇಂಜಿನಿಯರುಗಳೂ ಇದ್ದಾರೆ... 

Iam only clearing certain doubts that have been expressed. There 
is a Technical Committee consisting of some Senior Chief Engineers 
but they have not been able to solve the technical problem as to what 
kind of Supa Dam has to be constructed. We have invited Technical 
Experts from all over India. Even they are feeling nervous about this. | 


have asked for technical opinion, so that we may go ahead. ನಾನು 
ಹೇಳುತ್ತಿರುವುದು ಈ ಟೆಕ್ನಿಕಲ್‌ ವಿಷಯಗಳಲ್ಲಿ ಹೀಗೇ ಸರಿ ಎಂದು ಹೇಳುವುದಕ್ಕಾಗುವುದಿಲ್ಲ. 
ನಮ್ಮ ಪಿ.ಡಬ್ಲ್ಯೂ.ಡಿ. ಸೆಕ್ರೆಟೇರಿಯೆಟ್‌ ಲೆವಲಿನಲ್ಲಿ ಏನಿದ್ದಾರೆ ಅವರು ತಾಂತ್ರಿಕ 
ಪರಿಶ್ರಮವುಳ್ಳವರಲ್ಲ. ಅವರು ಇರುವುದು ಅಡಿನಿಷ್ಟೇಟಿವ್‌ ಸೈಡ್‌. ಅದಕ್ಕಾಗಿ ಒಬ್ಬ ಟೆಕ್ಷಿಕಲ್‌ 


154 ಹೆಚ್‌.ಎಂ. ಚೆನ್ನಬಸಪ್ಪ 


ಮ್ಯಾನ್‌ ಸೆಕ್ರೆಟೇರಿಯೇಟ್‌ ಲೆವೆಲ್ಲಿನಲ್ಲಿರಲಿ ಎಂದು ಇವರನ್ನು ಇಟ್ಟುಕೊಂಡಿದೆ. 


ಒಂದು ಬೋರ್ಡ್‌ ಆಫ್‌ ಚೇಫ್‌ ಎಂಜಿನಿಯರ್ಸ್‌ ಇರಬೇಕು, ಇಂಥ ವಿಷಯಗಳಲ್ಲಿ 
ಅವರು ತೀರ್ಮಾನಕ್ಕೆ ಬರುವದು ನ್ಯಾಯ. ಒಬ್ಬ ಚೀಫ್‌ ಎಂಜಿನಿಯರು ಧಾರವಾಡದಲ್ಲಿರುವರು, 
ಇನ್ನೊಬ್ಬರು ಮೈಸೂರಿನಲ್ಲಿರುವರು, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿರುವವರು, ತಕ್ಷಣ ಅವರನ್ನು 
ಒಂದು ಕಡೆ ಸೇರಿಸಿ ತೀರ್ಮಾನ ಮಾಡುವುದು ಕಷ್ಟವಾಗುತ್ತದೆ. ಬೋರ್ಡ್‌ ಆಫ್‌ ಎಂಜಿನಿಯರ್ಸ್‌ 
ಅನೇಕ ವಿಷಯಗಳ ಬಗ್ಗೆ ಸಲಹೆ ಕೊಡಬೇಕಾಗುವುದು. ಮಾನ್ಯ ಸದಸ್ಯರು ಸಲಹೆಗಳನ್ನು 
ಕೊಟ್ಟಿದ್ದಾರೆ, ರಚನಾತಕ್ರ ಸಲಹೆಗಳನ್ನು ಸರ್ಕಾರ ಬಹಳ ಕಳಕಳಿಯಿಂದ ಪರಿಶೀಲಿಸುವುದು 
ಎಂದು ಸ್ಪಷ್ಟವಾಗಿ ಹೇಳುತ್ತೇನೆ. 

ಈಗ ವಿದ್ಯುಚ್ಛಕ್ತಿ ಇಲಾಖೆಗೆ ಬರುತ್ತೇನೆ, ಈ ಇಲಾಖೆಯಲ್ಲಿ 3 ಅಂಗಗಳು ಕೆಲಸ 
ಮಾಡುತಿವೆ, ಒಂದು ಮೈಸೂರು ಪವರ್‌ ಕಾರ್ಪೋರೇಷನ್‌, ಒಂದು ಇನ್‌ವೆಸ್ಟಿಗೇಷನ್‌ 
ಯೂನಿಟ್‌ ಅಂಡರ್‌ ದಿ ಗೈಡೆನ್ಸ್‌ ಆಫ್‌ ಗವರ್ನಮೆಂಟ್‌, ಒಂದು ಎಂ.ಎಸ್‌.ಇ.ಬಿ. ಇದರ 
ಮೇಲೆ ಸರ್ಕಾರವಿದೆ. ಈ ಅಂಗಗಳಲ್ಲಿ ವಿದ್ಯುಚ್ಛಕ್ತಿ ಇಲಾಖೆ ಕೆಲಸ ಮಾಡುತ್ತಿದೆ. ಇದರಲ್ಲಿ 
ಮೈಸೂರು ಪವರ್‌ ಕಾರ್ಪೋರೇಷನ್‌ ಪವರ್‌ ಉತ್ಪತ್ತಿ ಮಾಡುವುದು, ಉತ್ಪತ್ತಿ ಮಾಡಿದ 
ವಿದ್ಭುತ್ತನ್ನು ವಿತರಣೆಗೆ ಎಂ.ಎಸ್‌.ಇ.ಬಿ.ಗೆ ಕೊಡುವುದು. ಎಂ.ಎಸ್‌.ಇ.ಬಿ. ವಿತರಣೆ ಕೆಲಸದಲ್ಲಿ 
ತೊಡಗಿರುವುದು ಮತ್ತು ಸರ್ಕಾರ ಹೊಸ ಹೊಸ ವಿದ್ಮುತ್‌ ಉತ್ಪತ್ತಿ ಕೇಂದ್ರಗಳೇನಿವೆ ಅವುಗಳನ್ನು 
ಪರಿಶೀಲಿಸಿ ಇನ್‌ವೆಸ್ಟಿಗೇಷನ್‌ ಮಾಡಿ ಹೊಸ ಹೊಸ ಯೋಜನೆಗಳನ್ನು ತಯಾರಿಸುವುದು. ಈ 
ಮೂರು ಅಂಗಗಳಲ್ಲಿ ಕೆಲಸ ನಡೆಯುತ್ತಿದೆ. ಇದರಲ್ಲಿ ಒಂದೊಂದು ಅಂಗದ ವಿವರಗಳನ್ನು 
ಕೊಡುವುದರ ಮುನ್ನ ಇದಕ್ಕೆ ಯಾವ ರೀತಿ ವ್ಯವಸ್ಥೆಯಾಗಿದೆ ಎಂಬುದನ್ನು ಸಾರ್ವಜನಿಕರು 
ತಿಳಿಯುವುದು ಬಹಳ ಅವಶ್ಯಕ. ಎಂ.ಎಸ್‌.ಇ.ಬಿ. ಸೆಂಟ್ರಲ್‌ ಎಲೆಕ್ಟಿಕಲ್‌ ಆಕ್ಟ್‌ನ 
ನಿಯಮಗಳಿಗನುಸಾರವಾಗಿ ಕೆಲಸ ಮಾಡುವುದು, ಅದು ಅಧಿಕಾರವನ್ನು ಆ ಆಕ್ಷಿನಿಂದ 
ತೆಗೆದುಕೊಳ್ಳಬೇಕು. ಮೈಸೂರು ಪವರ್‌ ಕಾರ್ಪೋರೇಷನ್‌ ಜಾಯಿಂಟ್‌ ಸ್ಟಾಕ್‌ ಕಂಪೆನೀಸ್‌ 
ಆಕ್ಸ್‌ ಪ್ರಕಾರ ಕೆಲಸ ನಡೆಸುವುದು ಮತ್ತು ವಿದ್ಯುತ್‌ ಉತ್ಪಾದನೆ, ಸಂಶೋಧನೆ ಇದು ನೇರವಾಗಿ 
ಸರ್ಕಾರದ ಆಕ್ಷಿನ ಕೆಳಗೆ ನಡೆಯುವುದು, ಇದರಲ್ಲಿ ಮೊದಲನೆಯದಾಗಿ ಎಂ.ಎಸ್‌ .ಇ.ಬಿ. 
ವಿಷಯ ತೆಗೆದುಕೊಳ್ಳೋಣ. ಇದರ ಬಗ್ಗೆ ಶ್ರೀ ಬಂಗಾರಪ್ಪನವರು ಬಹಳ ಉಗ್ರವಾಗಿ 
ಕಳಕಳಿಯಿಂದ ಕೆಲವು ವಿಚಾರಗಳನ್ನು ಪ್ರಸ್ತಾಪಿಸಿದರು, ಅದನ್ನು ಕೇಳಿ ನನಗೆ ಭಯವಾಯಿತು. 
ಕಾರಣ 18 ಕೋಟಿ ರೂಪಾಯಿ ನಷ್ಟವಾಯಿತು ಎಂದು ಅವರು ಹೇಳಿದ್ದನ್ನು ಕೇಳಿ ಎದೆ 
ಗಡಗಡನೆ ನಡುಗಿತು. ಅದರ ಬಗ್ಗೆ ಬುಕ್‌ ಇದೆ, ಅದರಲ್ಲಿ ನೋಡಿದಾಗ ಅವರು ಅದನ್ನು 
ಪೂರ್ಣವಾಗಿ ಓದಿಲ್ಲ. 18 ಕೋಟಿ ಎಂದು ಬುಕ್ಕಿನಲ್ಲಿರುವುದನ್ನು ನೋಡಿ ತಕ್ಷಣ ಹೇಳಿದ್ದಾರೆ. 
ಉತ್ಸಾಹ ಸ್ವಲ್ಪ ಹೆಚ್ಚಾದಾಗ ಹಾಗಾಗುವುದು ಸ್ವಾಭಾವಿಕ. ತ 18 ಕೋಟಿ ಅವರು ಹೇಳಿದ್ದು 
ನಷ್ಟವಲ್ಲ. ಅದು ಕಾಸ್ಟ್‌ ಆಫ್‌ ಸ್ಟೋರ್ಸ್‌ ಟ್ರಾನ್ನ್‌ಫರ್ಡ್‌ ಪ್ರಮ್‌ ಸೆಂಟ್ರಲ್‌ ಸ್ಟೋರ್ಸ್‌ ಡಿವಿಷನ್‌ 
ಸೆಂಟ್ರಲ್‌ ಸ್ಫೋರ್ಸ್‌ನಿಂದ ಎಲ್ಲಾ ಡಿವಿಷನ್ನುಗಳಿಗಾಗಿ 18 ಕೋಟಿ ರೂಪಾಯಿಗಳ ಪದಾರ್ಥಗಳನ್ನು 


ಪ್ರತಿಭಾವಂತ ಸಂಸದೀಯ ಪಟು 155 


ವರ್ಗಾಯಿಸಿದ್ದಾರೆ. ಅವರ ಉತ್ಸಾಹದಿಂದ ತಪ್ಪಾಗಿದೆ, ಅದು ಅವರ ತಪ್ಪಲ್ಲ. ಇನ್ನೊಂದು 
ಹೇಳಿದರು 27 ಕೋಟಿ ರೂಪಾಯಿಗಳ ಪದಾರ್ಥಗಳನ್ನು ಮೆಷಿನರಿ ಮುಂತಾದವನ್ನು ವಿವಿಧ 
ಡಿವಿಜನ್ನುಗಳು ಮತ್ತು ಸರ್ಕಲ್ಲುಗಳಿಗೆ ವಿತರಣೆ ಮಾಡಿರುವುದಕ್ಕೆ ಸಂಬಂಧಷಟ್ಟಿರುವುದು. 
ಎಂ.ಎಸ್‌.ಇ.ಬಿ. ಯ ಟ್ರೆಜರಿ ಮತ್ತು ಬ್ಯಾಂಕ್‌ ಬ್ಯಾಲೆನ್ಸ್‌ ರಿಕನ್‌ಸೈಲ್‌ ಆಗಿಲ್ಲ. 1970-71, 
1971-72 ಈ ಸಾಲುಗಳ ಲೆಕ್ಕ, ಬ್ಯಾಲೆನ್ಸ್‌ ಎಲ್ಲಾ ರಿಕನ್‌ಸೈಲ್‌ ಆಗಿದೆ, ರಿಕನ್‌ಸೈಲ್‌ 
ಆಗದಿರುವುದು ಸ್ವಲ್ಪವಿದೆ. ಇದಕ್ಕೆ ವಿಶೇಷ ಸಿಬ್ಬಂದಿ ಇಟ್ಟು ರಿಕನ್‌ಸೈಲ್‌ ಮಾಡುವ ಬಗ್ಗೆ 
ಕಾರ್ಯಕ್ರಮ ನಡೆಯುತಿದೆ. ಆದುದರಿಂದ ಅವರು ಹೇಳಿರುವುದು ಸರಿಯಲ್ಲ ಎಂದು ಮಾತ್ರ 
ಅರಿಕೆ ಮಾಡುತ್ತೇನೆ. 

ಮಿಸ್‌ಯೂಸ್‌ ಆಫ್‌ ಪವರ್‌ ಇನ್‌ ಪರ್ಚೀಸ್‌ ಅಂಡ್‌ ಸೇಲ್‌ ಆಫ್‌ ಸ್ಟೋರ್ಸ್‌ 
ಕೆಲವು ಕಡೆ ಆಗಿದೆ ಎಂದು ಹೇಳಿದ್ದಾರೆ. ಸ್ಫೋರ್ಸ್‌ಗೆ ಬೇಕಾದ್ದನ್ನು ಕಂಟ್ರಾಕ್ಟರು ಸರಬರಾಜು 
ಮಾಡುವುದಿಲ್ಲ, ಪರ್ಚೀಸ್‌,ಮಾಡಬೇಕು. ಪರ್ಚೇಸ್‌ ಮಾಡುವುದೇನಿದೆ ಎಲ್ಲಾ ಸರ್ಕಲ್ಲುಗಳು 
ಮತ್ತು ಡಿವಿಜನ್ನುಗಳಿಗೆ ಹಂಚುವರು. ಸರ್ಕಲ್ಲುಗಳಲ್ಲಿ ಮತ್ತು ಡಿವಿಜನ್ನುಗಳಲ್ಲಿ ಕೆಲವು ಡೀಸಲ್‌, 
ಎಣ್ಣೆ, ಸಿಮೆಂಟು ಮುಂತಾದ ಅವಶ್ಯಕವಿರುವ ವಸ್ತುಗಳನ್ನು ಅವರು ತೆಗೆದುಕೊಳ್ಳಬೇಕು. 
ಒಂದು ಲಕ್ಷದಿಂದ 2-3 ಲಕ್ಷದವರೆಗೆ ರೂಲ್ಸ್‌ ಪ್ರಕಾರ ಕೊಳ್ಳಬೇಕು. ಹಾಗಿರುವಾಗ ಎಲ್ಲಾ 
ಡಿವಿಜನ್ನುಗಳಲ್ಲೂ ಕೊಳ್ಳುವರು ಎಂದು ಹೇಳುವುದು ಸರಿಯಲ್ಲ, ಸೆಂಟ್ರಲ್‌ ಆಫೀಸಿನಲ್ಲಿ ಪರ್ಚೀಸ್‌ 
ಮಾಡುವುದಕ್ಕೆ ಪರ್ಚೆಸ್‌ ಕಮಿಟಿ ಇದೆ. ವಿದ್ಯುಚ್ಛಕ್ತಿ ಬೋರ್ಡಿಗೆ ಆಕ್ಟು, ವಿಧಿ ನಿಯಮ ಇದೆ. 
ಅದಕ್ಕನುಸಾರವಾಗಿ ಮಾಡಬೇಕು. 


ನಂತರ 4 ಕೋಟಿ 36 ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ಹೇಳಿದರು. 4 ಕೋಟಿ 
ಅಲ್ಪ, 4 ಲಕ್ಷ 36 ಸಾವಿರ ರೂಪಾಯಿ ಅದು. 


ಆಲ್ಲಿ ನಾಲ್ಕು ಲಕ್ಷ 36 ಸಾವಿರ ರೂಪಾಯಿಗಳ ಪದಾರ್ಥಗಳು ಕಳವು ಆಗಿದೆ ಎನ್ನುವುದು 
ಸತ್ಯ, ವಿದ್ಯುಚ್ಛಕ್ತಿ ಇಲಾಖೆ ಏನು ಇದೆ, ಅದು ತನ್ನ ಎಲ್ಲಾ ಪದಾರ್ಥಗಳನ್ನು ಗೋಡೋನ್‌ 
ಒಳಗೆ ಇಟ್ಟುಕೊಂಡು ಬೀಗ ಹಾಕುವ ಹಾಗಿಲ್ಲ. ಲೈನ್‌ನಲ್ಲಿಯೇ ಕೆಲವ ಪದಾರ್ಥಗಳು ಇರುತ್ತವೆ, 
ಕೆಲವು ಕಳ್ಳರು 4 ಲಕ್ಷ 36 ಸಾವಿರ ರೂಪಾಯಿಗಳ ಪದಾರ್ಥಗಳನ್ನು ಕದ್ದು ಇರುವುದು ನಿಜ. 
ಎಂ.ಎಸ್‌.ಇ.ಬಿ. ಯವರು ಪೊಲೀಸರಿಗೆ ದೂರು ಕೊಟ್ಟಿರುವುದೂ ನಿಜ, ಕೆಲವು ಕನ್‌ವಿಕ್ಷನ್ಸ್‌ 
ಆಗದೆ ಹೋಗಿಬಿಟ್ಟಿವೆ. ಇದರ ಬಗ್ಗೆ ಏನು ಕಾರ್ಯಕ್ರಮ ತೆಗೆದುಕೊಳ್ಳಬೇಕೋ ಅದನ್ನು 
ತೆಗೆದುಕೊಂಡಿದ್ದಾರೆ ಎಂದು ನಾನು ಸ್ಪಷ್ಟಪಡಿಸುತ್ತೇನೆ. 


ಶ್ರೀ ಕಾಗೋಡು ತಿಮ್ಮಪ್ಪ - ಯಾರೋ ಹೈದರಾಬಾದ್‌ನಲ್ಲಿ ಮನೆಕಟ್ಟಿದ್ದಾರಲ್ಲ? 


ಶ್ರೀ ವಚ್‌.ಐಂ. ಚನ್ನಬಸಪ್ಪ - ಅದನ್ನೂ ಹೇಳುತ್ತೇನೆ. ಒಬ್ಬ ಸೂಪರಿಂಟೆಂಡೆಂಟ್‌ 
ಇಂಜಿನಿಯರ್‌ ಅವರು 1969ರಲ್ಲಿ ಬೇಕಾದಷ್ಟು ಹಣವನ್ನು ಲೂಟಿ ಮಾಡಿ ನಾಲ್ಕಾರು ಮನೆಗಳನ್ನು 
ಕಟ್ಟಿ ಐದು ಸಾವಿರ ರೂಪಾಯಿ ವರಮಾನ ಬರುವ ಹಾಗೆ ಮಾಡಿಕೊಂಡಿದ್ದಾರೆ ಎಂದು ಮಾನ್ಯ 


156 ಹೆಚ್‌.ಎಂ. ಚನ್ನಬಸಪ್ಪ 


ಸದಸ್ಯರೊಬ್ಬರು ಹೇಳಿದರು. ಆದನ್ನು ನಾನು ನೋಟ್‌ ಮಾಡಿಕೊಂಡಿದ್ದಾರೆ ಎಂದು ಮಾನ್ಯ 
ಸದಸ್ಯರೊಬ್ಬರು ಹೇಳಿದರು. ಅದನ್ನು ನಾನು ನೋಟ್‌ ಮಾಡಿಕೊಂಡಿದ್ದೇನೆ; ಅದನ್ನು ನನಗೆ ಈ 
ಸಬೆಯಲ್ಲಿ ಹೇಳುವುದಕ್ಕಿಂತ, ತಮಗೆ ಏನು ವಿವರ ತಿಳಿದಿದೆ ಅದನ್ನು ನನಗೆ ತಿಳಿಸಿದರೆ ಅದನ್ನು 
ತಕ್ಷಣ ವಿಚಾರ ಮಾಡಿಸುತ್ತೇನೆ. 

ಶ್ರೀ ಹೆಚ್‌.ಡಿ. ದೇವೇಗೌಡ - ಈ ಸಭೆಯಲ್ಲಿ ಕೊಟ್ಟಿದ್ದೇ ನಡೆದಿಲ್ಲ? 

ಶ್ರೀ ಎಚ್‌.ಎಂ. ಚನ್ನಬಸಪ್ಪ - ಅದೂ ವಡೆಸಿಕೊಡುತ್ತೇನೆ, ಅಕಸ್ಮಾತ್‌ ಲೋಪ 
ಇದ್ದರೆ, ಲೋಪ ಎಂದು ಒಪ್ಪಿಕೊಳ್ಳುತ್ತೇನೆ. ಕಂಟ್ರಾಕ್ಷರಿಗೆ 3 ಕೋಟಿ ರೂಪಾಯಿಗಳ ಸಿಮೆಂಟ್‌, 
5 ಕೋಟಿ ರೂಪಾಯಿಗಳ ಸ್ಟೀಲ್‌ ಅನ್ನು ಪೋಲ್‌ ತಯಾರು ಮಾಡುವುದಕ್ಕೆ ಕೊಟ್ಟಿದ್ದಾರೆ, 
ಆರೂವರೆ ಲಕ್ಷ ಪೋಲ್ಸ್‌ ಮಾತ್ರ ತಯಾರು ಆಗಿವೆ ಎಂದು ಹೇಳಿದರು, ನಾನು ಸ್ಪಷ್ಟ ಪಡಿಸುತ್ತೇನೆ, 
ಯಾವ ಕಂಟ್ರಾಕ್ಷರಿಗೂ ನಾನು ಸಿಮೆಂಟ್‌ ಕೊಡುವುದಿಲ್ಲ, ಸ್ಟೀಲ್‌ ಕೊಡುವುದಿಲ್ಲ, ಅವರೇ 
ಸಿಮೆಂಟ್‌ ಮತ್ತು ಸ್ಟೀಲನ್ನು ಒದಗಿಸಿಕೊಂಡು ಕೆಲಸ ಮಾಡಬೇಕು. 15 ಜನ ಕಂಟ್ರಾಕ್ಟರುಗಳಿಗೆ 
ಕೆಲಸ ಕೊಟ್ಟಿದ್ದೇವೆ ಎನ್ನುವುದನ್ನು ಒಪ್ಪಿಕೊಳ್ಳುತ್ತೇನೆ. ನಮಲ್ಲಿ ಬೇಕಾದಷ್ಟು ಡಿಪೋಗಳು ಇವೆ. 
ನಮಲ್ಲಿ ಪೋಲ್ಸ್‌ ತಯಾರು ಮಾಡುವುದಕ್ಕೆ 45 ಡಿಪಾರ್ಟ್‌ಮೆಂಟಲ್‌ ಸೆಂಟರ್ಸ್‌ ಇವೆ. ಇದೂ 
ಸಾಲದೆ ಇರುವುದರಿಂದ, ಜರೂರು ಪೋಲ್ಡ್‌ಗಳ ಅವಶ್ಯಕತೆ ಇರುವುದರಿಂದ, ಟೆಂಡರ್‌ 
ಕಾಲ್‌ಫಾರ್‌ ಮಾಡಿ, ಲೀಸ್ಟ್‌ ಟೆಂಡರ್‌ ಆಪ್ರೂವ್‌ ಮಾಡಿ, 15 ಜನ ಕಂಟ್ರಾಕ್ಟರುಗಳಿಗೆ 
ಕೊಟ್ಟಿರತಕ್ಕದ್ದು ಸರಿ. ಅವರಿಗೆ ಸಿಮೆಂಟ್‌ ಮತ್ತು ಸ್ಟೀಲ್‌ ಕೊಟ್ಟಿದ್ದೇವೆಂದು ಹೇಳುವುದು ತಪ್ಪು 
ಅಬಿಪ್ರಾಯ ಎಂದು ನಾನು ವಿನಿಯದಿಂದ ತಿಳಿಸುತ್ತೇನೆ. 


ಶ್ರೀ ಕಾಗೋಡು ತಿಮ್ಮಪ್ಪ - ನಿಮ್ಮ ಇಲಾಖೆಯವರೇ ಹೇಳಿಬರು. 


ಶ್ರೀ ಹೆಚ್‌.ಎಂ. ಚನ್ನಬಸಪ್ಪ - ಅದೇ ನನಗೆ ಬಂದಿರುವ ಕಷ್ಟ. ನನಗೆ ಒಂದು 
ಪೋನ್‌ ಮಾಡಿದರೆ ತಕ್ಷಣ ಆ ವಿಷಯ ತಿಳಿಸುತ್ತೇನೆ. ಮಿನ್‌ಯೂಸ್‌ ಆಫ್‌ ಪವರ್‌ ಇನ್‌ 
ಲೋಕಲ್‌ ಪರ್ಚೇಸ್‌ ಬಗ್ಗೆ ಪ್ರಿಪರೇಷನ್‌ ಆಫ್‌ ಡಿಫರೆಂಟ್‌ ಬ್ಯಾಲೆನ್ಸ್‌ ಶೀಟ್‌ ಬಗ್ಗೆ 
ಹೇಳಿದರು. ನನಗಂತೂ ಇದು ಆಪ್ಚರ್ಯವಾಯಿತು. ಎಲ್ಲಿಯಾದರೂ ಡಿಫರೆಂಟ್‌ ಬ್ಯಾಲೆನ್ಸ್‌ ಷೀಟ್‌ 
ತೆಯಾರು ಮಾಡುವುದಕ್ಕೆ ಆಗುತ್ತದೆಯೇ? ಸೆಂಟ್ರಲ್‌ ಆಕ್ಟ್‌ ಕೆಳಗೆ ಕೆಲಸ ಮಾಡತಕ್ಕಂಥ ಒಂದೂ 
ಆರ್ಗನೈಜೇಷನ್‌ 2-3-4 ತರಹ ಬ್ಯಾಲೆನ್ಸ್‌ ಷೀಟ್‌ ಅನ್ನು ತಯಾರು ಮಾಡುವುದು ಸಾಧ್ಯವೇ 
ಇಲ್ಲ. ಇದು ಮಾರ್ವಾಡಿ ಅಂಗಡಿಯಲ್ಲಿ, ಇಚ್ಛಿ ಬಂದಹಾಗೆ ಮಾಡಿಕೊಳ್ಳಲಿಕ್ಕಿ ಇದು ಫೈವೇಟ್‌ 
ಸಂಸ್ಥೆಯಲ್ಲ ಪ್ರಿಸ್ಕಬ್‌ ಫಾರ್ಮ್‌ ಇವೆ, ಕಂಟ್ರೋಲರ್‌ ಆಫ್‌ ಅಕೌಂಟೆಂಟ್‌ ಜನರಲ್‌ 
ಪ್ರಿಸ್ಕ್ರಬ್‌ ಮಾಡಿದ್ದಾರೆ. ಆಡಿಟ್‌ ಕೂಡ ಆಗುತ್ತದೆ. ಎಲೆಕ್ಟಿಸಿಟಿ ಆಕ್ಷಿನಲ್ಲಿ ಸೆಕ್ಸನ್‌ 60ರಲ್ಲಿ 
Accounts are audited by the Accountant General ಎಂದು ಇದೆ. ಚೇರೆ ಬೇರೆ 
ಬ್ಯಾಲೆನ್ಸ್‌ ಷೀಟ್‌ ಅನ್ನು ತಯಾರು ಮಾಡುತ್ತಾರೆ ಎನ್ನುವುದನ್ನು ನಂಬುವುದು ಕಷ್ಟ, ನಂಬುವುದಕ್ಕೆ 
ಸಾಧ್ಯವಿಲ್ಲ. ಮಾನ್ಯ ಭೈರೇಗೌಡರು ಒಂದು ಮಾತನ್ನು ಹೇಳಿದರು. ರೂರಲ್‌ ಎಲೆಕ್ಟಿಫಿಕೇಷನ್‌ 


ಪ್ರತಿಭಾವಂತ ಸಂಸದೀಯ ಪಟು 157 


ಏನು ಇದೆ, ಅದು ಬಹಳ ಡಿಲೇ ಜಗುತ್ತಿದೆ, ಎಂದು. ಅದು ನಿಜ. ಆರ್‌.ಇ.ಸಿ. ಸ್ಕೀಂನಲ್ಲಿ 
ಕಾರ್ಪೋರೇಷನ್‌ರವರು ಕ್ಲಿಯರೆನ್ಸ್‌ ಕೊಡುವವರೆಗೆ ನಾವು ಸ್ಟಾರ್ಸ್‌ ಮಾಡುವ ಹಾಗಿಲ್ಲ. 
ಆರ್‌.ಇ.ಸಿ. ಸ್ಥೀಂನಲ್ಲಿ ಕೋಲಾರ ಜಿಲ್ಲೆಯ ಕೆಲವು ತಾಲ್ಲೂಕುಗಳು ಸೇರಿವೆ. ಅಲ್ಲಿಂದ ಕ್ಷಿಯರೆನ್ಸ್‌ 
ಬರುವವರೆಗೆ ನಾವು ಅದನ್ನು ಪ್ರಾರಂಭ ಮಾಡುವ ಹಾಗಿಲ್ಲ. ಆದ್ದರಿಂದ ಡಿಲೆ ಆಗಿರುವುದು 
ನಿಜ. ಇದರ ಬಗ್ಗೆ ಬೇಗನೆ ಕ್ಲಿಯರೆನ್ಸ್‌ ತರಿಸಲಿಕ್ಕಿ ವ್ಯವಸ್ಥೆ ಮಾಡುತ್ತೇನೆ. ಮತ್ತೆ ಮಾನ್ಯ ಸದಸ್ಯರಾದ 
ರುದ್ರಷ್ಟನವರು ಹೇಳಿದರು. ಸ್ಪೆಷಲ್‌ ಸ್ಟೇಷನ್ಸ್‌ ಅನ್ನು ಕಟ್ಟುವುದಕ್ಕೆ ನಿಧಾನವಾಗುತಿದೆ ಎಂದು. 
ಅದರ ಬಗ್ಗೆ ನಾನು ತಮಗೆ ಹೇಳುವುದಾದರೆ, ಹಿಂದೆ ಎಂದೂ ನಡೆಯದೆ ಇರುವಷ್ಟು ಕೆಲಸ 
ಈಗ ನಡೆಯುತ್ತಿದೆ. ಲೋ ವೋಲ್ಟೇಜ್‌ ತಪ್ಪಿಸಿ ಸರಿಯಾದ ರೀತಿ ವ್ಯವಸ್ಥೆ ಮಾಡಬೇಕು ಎಂದು 
ಈಗಾಗಲೇ ಅನೇಕ ಸಬ್‌ ಸ್ಟೇಷನ್‌ಗಳನ್ನು ನಾವ ಕಟ್ಟಿದ್ದೇವೆ. ಈಗ ಕಟ್ಟಿರತಕ್ಕ ಸಬ್‌ ಸ್ಪೇಷನ್‌ಗಳು 
ಏನು ಇವೆ, ಅವು ಅಂಗಲ್‌ ಐರನ್‌ ಸಿಕ್ಕದೆ ಇರುವುದರಿಂದ ಸ್ವಲ್ಪ ನಿಧಾನವಾಯಿತು. ಅದು 
ಏನಾ ಬೇರೆ ಏನೂ ಇಲ್ಲ. ಅದನ್ನು ಬೇಗ ಮಾಡಿಕೊಡುವುದಕ್ಕೆ ನನ್ನ ಅಡ್ಡಿಯಿಲ್ಲ. ಮಾನ್ಯ 
ಸದಸ್ಯರಾದ ರಾಮೇಗೌಡರು, ರೀಕನೆಕ್ಸ್‌ಗೆ 20 ರೂಪಾಯಿಗಳನ್ನು ಚಾರ್ಚ್‌ ಮಾಡುತ್ತಾರೆ 
ಎಂದು ಹೇಳಿದರು. ಅದು ಸರಿಯಲ್ಲ. ರೀಕನೆಕ್ಸ್‌ ಮಾಡಲಿಕ್ಕೆ ನಾವ ಚಾರ್ಜ ಮಾಡುವುದು 
ಯಾರಾದರೂ ನಮ್ಮ ಡಿಪಾರ್ಟ್‌ಮೆಂಟ್‌ನವರು ಡಿಸ್‌ಕನೆಕ್ಟ್‌ ಮಾಡುವುದಕ್ಕೆ ಹೋದಾಗ 
ಪ್ರೈವೇಟ್‌ ಪಾಟೀಷ್‌ ಅಡ್ಡಿ ಮಾಡಿದದೆ ನಾವು ಮೇವ್‌ ಲೈನ್‌ನಲ್ಲಿ ಡಿಸ್‌ಕನೆಕ್ಟ್‌ 
ಮಾಡಬೇಕಾಗುತ್ತದೆ. ಅಂಥವರಿಗೆ ಮಾತ್ರ 20 ರೂಪಾಯಿ ಚಾರ್ಜ್‌ ಮಾಡಬೇಕಾಗುತ್ತದೆಯೇ 
ವಿನಾ ಸರ್ವೇ ಸಾಧಾರಣವಾಗಿ 10 ರೂಪಾಯಿ ಮೇಲ್ಲಟ್ಟು ಚಾರ್ಜ್‌ ಮಾಡುವುದಿಲ್ಲ. ಮತ್ತೆ 
ಡಿಸ್ಕಿ೨ಮಿನೇಷನ್‌ ಇನ್‌ ರೇಟ್ಸ್‌ ಬಗ್ಗೆ ಹೇಳಿದರು. 4-5 ಪೈಸೆಯಂತೆ ಎಂ.ಎಸ್‌.ಇ.ಬಿ. 
ಯವರು ಮೈಸೂರು ಪವರ್‌ ಕಾರ್ಪೋರೇಷನ್‌ನಿಂದ ಕೊಂಡುಕೊಳ್ಳುತ್ತಾರೆ ಎಂದು ಹೇಳಿದರು. 
ಅದು ತಪ್ಪು, ಎಂ.ಎಸ್‌.ಇ.ಬಿ. ಯವರು ಎಂ.ಪಿ.ಸಿ. ಯಿಂದ ಮೂರು ಪೈಸೆಯಂತೆ 
ಕೊಂಡುಕೊಳ್ಳುತ್ತಾರೆ. ಒಂದೊಂದಕ್ಕೆ ಒಂದೊಂದು ರೀತಿಯ ರೇಟ್‌ ಇರುವುದು ಸ್ವಾಭಾವಿಕ 
ಮತ್ತು ನ್ಯಾಯ. ಇದಕ್ಕೆ ಒಂದು ರೇಟ್‌ ಕಮಿಟಿ ಇದೆ. ಆ ಕಮಿಟಿಯವರು ವರ್ಷಕ್ಕೊಂದು ಸಾರಿ 
ರೇಟ್‌ ಫಿಕ್ಸ್‌ ಮಾಡುತ್ತಾರೆ. ಕೆಲವು ಅಗ್ರಿಮೆಂಟ್ಸ್‌ ಆಗಿರತಕ್ಕ ರೇಟ್ಸ್‌ ಉಂಟು. ವ್ಯವಸಾಯಕ್ಕೆ 
ಹೆಚ್ಚು ಸಹಾಯ ಮಾಡಬೇಕು ಎನ್ನುವ ತೀರ್ಮಾನವನ್ನು ಒಪ್ಪ ಅದರಂತೆ ರೇಟ್ಸ್‌ ಫಿಕ್ಸ್‌ 
ಮಾಡುತ್ತಾರೆ. 


ಶ್ರೀ ಎಂ.ಎಸ್‌. ಕೃಷ್ಣನ್‌ - ರೇಟ್‌ ಬಗ್ಗೆ ಎಂ.ಪಿ.ಸಿ. ಅವರಿಗೆ ಎಷ್ಟು ಬೀಳುತ್ತದೆ? 


ಶ್ರೀ ಎಚ್‌.ಎಂ. ಚನ್ನಬಸಪ್ಪ - ಇದು ವ್ಯಾಪಾರ ಮಾಡಲಿಕ್ಕೆ ಅಲ್ಲ. ಒಟ್ಟು ಬಂಡವಾಳ 
ಏನು ಇದೆ ಇದಕ್ಕೆ ಅವರು ಬಡ್ಡಿ ಕೊಡಬೇಕು. ಸಬ್ಬೆಕ್ಟ್‌ಟು ಕರೆಕ್ಷನ್‌, ಅವರು 150 ಕೋಟಿ 
ರೂಪಾಯಿಗಳಿಗೆ ಬಡ್ಡಿ ಕೊಡಬೇಕು. ಇದನ್ನೆಲ್ಲಾ ಲೆಕ್ಕ ಹಾಕಿ ಅವರು 3 ಪೈಸೆಯನ್ನು ಫಿಕ್ಸ್‌ 
ಮಾಡಿದ್ದಾರೆ. ಒಂದು ವೇಳೆ ಇದು ಹೆಚ್ಚು ಎನ್ನುವುದು ಇದ್ದರೆ ಕಡಿಮೆ ಮಾಡಬಹುದು. ಇದರ 
ಬಗ್ಗೆ ಯೋಚನೆ ಮಾಡುವುದಕ್ಕೆ ಅಡ್ಡಿ ಇಲ್ಲ. ನಾವು ಇದರಿಂದ ಲಾಭ ಮಾಡಬೇಕು ಎನ್ನುವ 


158 ಹೆಚ್‌.ಎಂ, ಚನ್ನಬಸಪ್ಪ 


ಪ್ರಶ್ನೆಯಲ್ಲ ಎಂದು ತಮಲ್ಲಿ ಅರಿಕೆ ಮಾಡತ್ತೇನೆ. ರಿವರ್‌ ಬ್ಯಾಂಕ್‌ 182 ಕಿಲೋಮೀಟರನ್ನು 
ಸುಮಾರು 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೇವಲ 18 ದಿವಸದೊಳಗೆ ಅಗತ್ಮ ಎಂದು ಹೇಳಿದ 
ಕೂಡಲೇ ಮಾಡಿದ್ದೇನೆ. 


Sri. H.D. Devagowda - We will compliment the officers and the 
Chairman. 


ಶ್ರೀ ಎಚ್‌.ಎಂ. ಚೆನ್ನಬಸಪ್ಪ - ಇದು ದಕ್ಷತೆಯನ್ನು ತೋರಿಸುತ್ತದೆಯೋ ಅಥವಾ 
ಅದಕ್ಷತೆಯನ್ನು ತೋರಿಸುತ್ತದೆಯೋ? 

ಶ್ರೀ ಕಾಗೋಡು ತಿಮ್ಮಪ್ಪ - ಅದನ್ನು ನಾವ ಒಷ್ಪತ್ತೇವೆ. 

ಶ್ರೀ ಎಚ್‌.ಎಂ. ಚನ್ನಬಸಪ್ಪ - ಜೊತೆಗೆ 1965 ರಿಂದ 1971ರ ವರೆಗೆ ಇಷ್ಟು ವರ್ಷಗಳಲ್ಲಿ 
ರೂರಲ್‌ ಎಲೆಕ್ಟಿಫಿಕೇಷನ್‌ ವರ್ಷಕ್ಕೆ 130 ಹಳ್ಳಿಗಳಂತೆ ಸುಮಾರು 933 ಹಳ್ಳಿಗಳಿಗೆ ಆಗಿರುವುದು 
ಹೆಚ್ಚು. ಕಳೆದ ಎರಡು ವರ್ಷಗಳಲ್ಲಿ ಐದು ಸಾವಿರ ಹಳ್ಳಿಗಳಿಗೆ ಮೇಲ್ಪಟ್ಟು ವಿದ್ಯುಚ್ಛಕಿಯನ್ನು 
ಕೊಟ್ಟಿದೆ. ಇದು ದಕ್ಷತೆಯನ್ನು ತೋರಿಸುತ್ತದೆಯೇ, ಅದಕ್ಷತೆಯನ್ನು ತೋರಿಸುತ್ತದೆಯೇ? 

ಶ್ರೀ ಎಂ.ಎಸ್‌. ಕೃಷ್ಣನ್‌ - ನೀವು ಬಂದ ಮೇಲೆ ಎಷ್ಟು ಆಯಿತು? 

ಶ್ರೀ ಎಚ್‌.ಎಂ. ಚನ್ನಬಸಪ್ಪ - ನಾನು ಬಂದ ಮೇಲೆ, ನಾನು ಮತ್ತು ವಿದ್ಯುಚ್ಛಕ್ತಿ 
ಮಂಡಲಿ ಎರಡು ಭಾಗಗಳು. ಹಳ್ಳಿಗಳಿಗೆ ವಿದ್ಯುಚ್ಛಕ್ತಿಯನ್ನು ಬೇಗ ಬೇಗ ದೊರಕಿಸಬೇಕು 
ಎಂದು 1 ಕೋಟಿ 66 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಎಲ್ಲಾ ಕಡೆಯಲ್ಲಿ 20 ಜಿಲ್ಲೆಗಳಿಗೆ ಸಬ್‌ 
ಟ್ರಾನ್ಸ್‌ ಮಿಷನ್‌ ಲೈನ್‌ ಅನ್ನು ಎರಡು ವರ್ಷದಲ್ಲಿ ಪೂರೈಸಬೇಕು ಎಂದು ತೀರ್ಮಾನ ಮಾಡಿ 
ಸರ್ಕಾರದಿಂದ ನಾಳೆ ನಾಡಿದ್ದು ಆಜ್ಞೆ ಕೊಡುತ್ತೇವೆ ಮತ್ತು ಅದು ವಿದ್ಯುಚ್ಛಕ್ತಿ ವೇಗದಂತೆ 
ನಡೆಯುತ್ತಿದೆ ಎಂದು ವಾನು ಸ್ಪಷ್ಟವಾಗಿ ಭರವಸೆಯನ್ನು ಕೊಡುತ್ತೇವೆ. 


ಶ್ರೀ ಕೋಣಂದೂರು ಲಿಂಗಪ್ಪ - ತಿಪಟೂರು ತಾಲ್ಲೂಕಿನಲ್ಲಿ ಒಂದು ಲೈನ್‌ ಕೂಡ 
ಎಳೆದಿಲ್ಲ. 


ಶ್ರೀ ಎಚ್‌.ಎಂ. ಚೆನ್ನಬಸಪ್ಪ - ಇಂಡಿವಿಜುಯಲ್‌ ಕೇಸಸ್‌ ಎಲ್ಲೆಲ್ಲಿ ಅನಾವಶ್ಯಕವಾಗಿ 
ನಿಧಾನವಾಗಿದೆ ಎನ್ನತಕ್ಕಂಥದನ್ನು ನನ್ನ ಗಮನಕ್ಕೆ ತಂದರೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ 
ಅದನ್ನು ಈಡೇರಿಸಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ಅಷ್ಟು ಭರವಸೆ ಕೊಡಬಲ್ಲೆ. ಮೈಸೂರು, 
ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿಗೆ ಅಂಡರ್‌ಗ್ರೌಂಡ್‌ ಕೇಬಲ್‌ನ್ನು ಹಾಕಿ ಈ ವಿದ್ಯುಚ್ಛಕ್ತಿ 
ಸರಬರಾಯಿ ದಕ್ಷತೆ ಹೆಚ್ಚಿಸುವುದಕ್ಕೋಸ್ಕರ ಎರಡೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ 
ಯೋಜನೆಗಳನ್ನು ತೆಗೆದುಕೊಂಡು ಈಗಾಗಲೇ ಬೆಂಗಳೂರು ಕೆಲಸ ನಡೆಯುತ್ತಾ ಇದೆ. 55 
ಸ್ಪ್ಟೇಷನ್‌ಗಳನ್ನು ಈಗಾಗಲೇ ಕೊಡಲಾಗಿದೆ. ಎಲ್ಲೆಲ್ಲಿ ವಿದ್ಯುಚ್ಛಿಕ್ತಿಯಲ್ಲಿ ಈ ಒಂದು ತೊಂದರೆ 
ಉಂಟಾಗುತಿದೆಯೋ ವೋಲ್ಟೇಜ್‌ ದೆಶೆಯಿಂದ, ಅಲ್ಲಿಗೆ ಇವುಗಳನ್ನು ಕೊಡಬೇಕು ಎಂದು 


ಪ್ರತಿಭಾವಂತ ಸಂಸದೀಯ ಪಟು 159 


ವಿದ್ಯುಚ್ಛಕ್ತಿ ಮಂಡಲಿ ತೀರ್ಮಾನ ಮಾಡಿದೆ. ಜೊತೆಗೆ ಕ್ಯಾಷ್‌ ಕಲೆಕ್ಷನ್‌ ಸೆಂಟರ್ಸ್‌ ಜನರಿಗೆ 
ತೊಂದರೆಯಾಗುತ್ತದೆ ಎಂದು ಎಲ್ಲೆಲ್ಲಿ ಅವಶ್ಯಕವೋ ಅಲ್ಲಿಗೆ ಹೆಚ್ಚಿಗೆ ಮಾಡಿದೆ. ಬೆಂಗಳೂರಿನಲ್ಲಿ 
ಮನೆಮನೆಗೆ ಹೋಗಿ ಬಿಲ್‌ ಮಾಡಿ ಕ್ಯಾಷ್‌ ಕಲೆಕ್ಷನ್‌ ಸೆಂಟರ್ಸ್‌ ಇಟ್ಟು ವಸೂಲು ಮಾಡುತ್ತಾರೆ. 
ಈ ಎಲ್ಲಾ ಕ್ರಮಗಳು ಬಹು ಬೇಗ ತಮಗಳ ಸೌಕರ್ಯಕೋಸ್ಕರ ನಡೆಯುತ್ತಿವೆ. ಎಲೆಕ್ಟಿಸಿಟಿ 
ಬೋರ್ಡಿನವರು ತುಂಬಾ ದಕ್ಷತೆಯಿಂದ ಕೆಲಸ ಮಾಡುತ್ತಿದ್ದಾರೆ ಎಂಬುದನ್ನು ತಾವು 
ಒಪ್ಪಿಕೊಳ್ಳಬೇಕು. ಮತ್ತೆ ಈಗ ಮೈಸೂರು ಪವರ್‌ ಕಾರ್ಪೊರೇಷನ್‌ ಬಗ್ಗೆ ಮಾತನಾಡುತ್ತಾ ಈ 
ಪವರ್‌ ಕಾರ್ಪೋರೇಷನ್‌ ಏತಕ್ಕೆ ಮಾಡಬೇಕಿತ್ತು? ಇದು ಮಾಡಿರತಕ್ಕ ಕೆಲಸಗಳನ್ನು ವಿದ್ಯುಚ್ಛಕ್ತಿ 
ಮಂಡಲಿಗೆ ಏಕೆ ವಹಿಸರಾಬಾರದಾಗಿತ್ತು ಎಂದು ನಿನ್ನೆ ಹೇಳಿದರು. ಪಾನು ಅಧಿಕಾರಕ್ಕೆ 
ಬಂದಕೂಡಲೇ ಇದನ್ನು ಯೋಚನೆ ಮಾಡಿದೆ, ಬಹುಶಃ ಪವರ್‌ ಕಾರ್ಪೋರೇಷನ್‌ ಮಾಡಬೇಕು 
ಎನ್ನುವ ತೀರ್ಮಾನ ತೆಗೆದುಕೊಂಡಿರುವುದು ಸ್ವಲ್ಪ ಬುದ್ಧಿ ಉಪಯೋಗಮಾಡಿ, ಒಳ್ಳಯ 
ತೀರ್ಮಾನವನ್ನೇ ಮಾಡಿದ್ದಾರೆ ಎಂದು ಅಷ್ಟು ನನ್ನ ಮನಸ್ಸಿಗೆ ಅನ್ನಿಸಿತು. 


ಶ್ರೀ ಹೆಚ್‌.ಡಿ. ದೇವೇಗೌಡ - ಅಂತೂ ಕಾಂಪ್ಲಿಮೆಂಟ್‌ ಮಾಡಿದಿರಿ ಅಲ್ಲ. 


ಶ್ರೀ ಎಚ್‌.ಎಂ. ಚನ್ನಬಸಪ್ಪ - ಯಾರಾದರೂ ಆಗಲಿ ವಿದ್ಯುಚ್ಛಕ್ತಿ ಮಂಡಲಿ ಕಾರ್ಯಕ್ಷೇತ್ರ 
ದಿನೇ ದಿನೇ ವಿಶೇಷವಾದ ರೀತಿಯಲ್ಲಿ ಬೆಳೆದುಬಿಟ್ಟಿದೆ. 

ಶ್ರೀ ಕಾಗೋಡು ತಿಮ್ಮಪ್ಪ - ದೇಹ ಬೆಳೆಯುತ್ತಾ ಇದೆ; ಬುದ್ದಿ ಬೆಳೆದಿಲ್ಲ. 

ಶ್ರೀ ಎಚ್‌.ಎಂ. ಚೆನ್ನಬಸಪ್ಪ - ಬುದ್ದಿಬೆಳೆಯದೆ ಇಷ್ಟು ಕೆಲಸ ಮಾಡುತ್ತಾ ಇರಲಿಲ್ಲ. 
ಇದರ ಜೊತೆಗೆ ಬೃಹದಾಕಾರವಾದ ಯೋಜನೆಯನ್ನು ಕೈಕೊಂಡು ಎರಡು ಕೆಲಸಗಳನ್ನು ಏಕ 
ಕಾಲದಲ್ಲಿ ಮಾಡುವುದರಿಂದ ದಕ್ಷತೆ ಕಡಿಮೆಯಾಗುತ್ತಿದೆ. ಆದ್ದರಿಂದ ಈ ನೀತಿಯನ್ನು ಗಮನಕ್ಕೆ 
ತಂದರೆ ಎಲ್ಲರೂ ಒಪ್ಪಬೇಕು. ಹಿಂದೆ ಎಚ್‌.ಇ.ಸಿ.ಪಿ. ಬೋರ್ಡ್‌ ಇದನ್ನು ಮಾಡುತ್ತಿತ್ತು, 
ಆಗಲೂ ವಿದ್ಯುಚ್ಛಕ್ತಿ ಮಂಡಲಿ ಇತ್ತು. ಎಚ್‌.ಇ.ಸಿ.ಪಿ. ಡಿಸಾಲ್ಡ್‌ ಆದಮೇಲೆ ಅದರ ಸ್ಥಳದಲ್ಲಿ 
ಎಂ.ಪಿ.ಸಿ. ಬಂತು. ಆದುದರಿಂದ ಎರಡು ಕೆಲಸಗಳನ್ನು ಸಮನ್ಹಯ ಮಾಡುವುದರಿಂದ ದಕ್ಷತೆ 
ಹೆಚ್ಚುವ ಬದಲು ಕಡಿಮೆಯಾಗುತ್ತದೆ, ಪ್ರಗತಿ ಹೆಚ್ಚುವ ಬದಲು ಕಡಿಮೆಯಾಗುತ್ತದೆಂದು ಹೇಳಿ 
ಒಳ್ಳೆಯ ತೀರ್ಮಾನವನ್ನು ಅವರು ತೆಗೆದುಕೊಂಡಿದ್ದಾರೆ. ಮತ್ತೊಂದು ವಿಷಯ ಕೇಳಿದರು. 
ದೊಡ್ಡ ವಿದ್ಯುತ್‌ ಕಾರ್ಯ ತೆಗೆದುಕೊಳ್ಳಬೇಕಾದರೆ ಇನ್ನೂಬ್ಬರ ಕೈಯೊಳಗೆ ಸಿಕ್ಕಿ ನರಳಬೇಕಾಗುತ್ತದೆ, 
10 ವರ್ಷಗಳಾದರೂ ಹಣ ಸಿಕ್ಕುವುದು ಕಷ್ಟ. ಅದಕ್ಕೋಸ್ಕರವಾಗಿ ಕಾರ್ಪೋರೇಷನ್‌ ಏರ್ಪಾಡು 
ಮಾಡಿದ ಮೇಲೆ ಇದರ ಅವಶ್ಯಕತೆ ಇದೆ ಎಂದು ತಕ್ಷಣ ಕೇಂದ್ರ ಸರ್ಕಾರದವರು ಮುಂದೆ 
ಬಂದು ಸಹಾಯವನ್ನು ಕೊಡುತ್ತೇವೆ ಎಂದು ಅಶ್ಯೂರೆನ್ಸ್‌ ಕೊಟ್ಟರು. ಪ್ಲಾನಿನ ಹೊರಗೆ ಮಾಡುವುದಕ್ಕೆ 
ಆಗಲಿಲ್ಲ ಪ್ಲಾನಿನ ಒಳಗಡೆ ಮಾಡಬೆಕಾಗುತ್ತದೆ. 

ಶ್ರೀ ಎಂ.ವಸ್‌. ಕೃಷ್ಣನ್‌ - ಬೇರೆ ರಾಜ್ಯದವರಿಗೆ ಈ ಕಾರ್ಪೋರೇಷನ್‌ ಇಲ್ಲದೆ ಹಣ 


160 ಹೆಚ್‌.ಎಂ. ಚನ್ನಬಸಪ್ಪ 


ಸಹಾಯ ಕೊಟ್ಟಿದ್ದಾರೆ; ಅದು ತಮ್ಮಗಮನಕ್ಕೆ ಬಂದಿದೆಯೆ? 


೬ 


ಶ್ರೀ ಎಚ್‌.ಎಂ. ಚನ್ನಬಸಪ್ಪ - ನಮಗೂ ಕೊಟ್ಟಿದ್ದಾರೆ. 


ಶ್ರೀ ಎಂ.ಎಸ್‌. ಕೃಷ್ಣನ್‌ - ಹಾಗಾದರೆ ಕಾರ್ಪೋರೇಷನ್‌ ಬಂದುದರಿಂದ ಹಾಗೆ 
ಆಯಿತು ಎಂದು ಹೇಳುವುದು ಸಮಂಜಸವಲ್ಲ. 


ಶ್ರೀ ಎಚ್‌.ಎಂ. ಚನ್ನಬಸಪ್ಪ - ನಾನು ಅಧಿಕಾರದಲ್ಲಿ ಇದ್ದಾಗ ಕಾಳಿನದಿಗೆ ಹಣಬೇಕು, 
ಪ್ಲಾನಿನ ಒಳಗೆ ಜಾಸ್ತಿ ಮಾಡಿ ಬ್ಯಾಂಕಿಗೆ ಹಣ ಕೊಡಿ ಎಂದು ಎಲ್ಲಾ ವ್ಯವಸ್ಥೆ ಮಾಡಿದ ಮೇಲೆ 
ನಮ್ಮಹತೋಟಿ ಮೀರಿ ಹೋಗುತ್ತದೆ ಎಂದು ನಾವೇ ಕೊಡುತ್ತೇವೆ ಎಂದು ಮುಂದೆ ಬಂದರು. 
ಅದನ್ನು ಸ್ಪಷ್ಟಪಡಿಸುತ್ತೇನೆ 13ವರೆ ಕೋಟಿ ರೂಪಾಯಿ ಕೊಟ್ಟರು. ಅದು 31.3.1973ರ ಒಳಗೆ 
ಖರ್ಚಾಗಿದೆ ಎಂದು ಸಂತೋಷದಿಂದ ಹೇಳುತ್ತಿದ್ದೇನೆ. 


ಶ್ರೀ ಕಾಗೋಡು ತಿಮ್ಮಪ್ಪ - ಶರಾವತಿ ಕಟ್ಟಬೇಕಾದರೆ ಯಾರು ಹಣ ಕೊಟ್ಟರು? 

ಶೀ ಎಚ್‌.ಎಂ. ಚನ್ನಬಸಪ್ಪ - ಆವರೇ ಕೊಟ್ಟಿದ್ದು, ಅದು 12 ವರ್ಷಗಳಿಂದ ನಡೆಓದೆ. 
ಇನ್ನೂ ನಡೆಯುತ್ತಾ ಇದೆ, ಎರಡು ಯೂನಿಟ್ಸ್‌ ಆಗಬಹುದು. 

ಶ್ರೀ ಕಾಗೋಡು ತಿಮ್ಮಪ್ಪ - ಪವರ್‌ ಕಾರ್ಪೋರೇಷನ್‌ ಮಾಡಿದ್ದರಿಂದ ಕೊಟ್ರು 
ಎಂದು ಹೇಳುತ್ತಿದ್ದೀರಿ. 


Sri H.M. Channabasappa - | told the Government of India that if 
you are not prepared to advance us, well, we will go to public borrowings. 
ಆಗ ಅವರಿಗೆ ಒಂದು ಕಷ್ಟ ಬರುತ್ತದೆ. ಪಬ್ಬಿಕ್‌ ಬಾರೋಯಿಂಗ್ಸ್‌ಗೆ ಹೋದರೆ ಆಗ ಅವರ 
ಪ್ಲಾನಿಗೆ ಹಣ ಬ್ಯಾಂಕುಗಳು ಕೊಡಬೇಕು. ಎಲ್ಲಾ ಅವರ ಹತೋಟಿ ಮಿತಿ ಮೀರಿಹೋಗುತ್ತದೆ 
ಎಂದು ಅವರು ಹಣ ಕೊಡಲಿಕ್ಕೆ ಒಪ್ಪಿಕೊಂಡರು ಎಂದ ನನ್ನ ಮನಸ್ಸಿಗೆ ಅನ್ನಿಸಿರತಕ್ಕ ಅಭಿಪ್ರಾಯ. 


ಶ್ರೀ ಕಾಗೋಡು ತಿಮ್ಮಪ್ಪ - ಇನ್ಸ್‌ಟಿಟ್ಕೂಷನ್‌ ಮೂಲಕ ಬರ ಮಾಡಿದರೆ ಕೇಂದ್ರ 
ಸರ್ಕಾರದ ಅನುಮತಿ ಬೇಡವೆ? 


ಶ್ರೀ ಎಚ್‌.ಎಂ. ಚನ್ನಬಸಪ್ಪ - ಕೇಂದ್ರ ಸರ್ಕಾರಕ್ಕೆ ಒಂದು ತೊಂದರೆ ಬರುತ್ತದೆ. 
Planning commission will nave to take note of all the available sources 
in all the Banks and financial institutions. When the Banks come forward 
to finance us to that extent their calculations will be upset. | will discuss 


with you if you want to be convinced about this aspect. & ಎರಡು 
ಕಾರ್ಯಗಳಿಗೋಸ್ಕರ ಎಂ.ಪಿ.ಸಿ. ಇರತಕ್ಕದ್ದು ಒಳ್ಳೆಯದು. ಎಂ.ಎಸ್‌.ಇ.ಬಿ. ಗೆ ಕೊಟ್ಟು 
ಅವರಿಗೆ ಇರತಕ್ಕ ಕಾರ್ಯದ ಜೊತೆಗೆ ಇದನ್ನು ಹೊರಿಸಿದರೆ ಎಷ್ಟರಮಟ್ಟಿಗೆ ಕಾರ್ಯ 
ಸಾಧನೆಯಾಗುತ್ತದೆ ಎಂಬುದನ್ನು ಯೋಚನೆ ಮಾಡಿ. ಮತ್ತೆ ಎಸ್ಪಿಮೇಟ್ಸ್‌, ಡ್ರಾಪ್ಸ್‌ ಯಾವ 
ಕಾಲದಲ್ಲಿ ಬೇಕು ಎಂದರೆ ಆಗ ಕೂತುಕೊಂಡು ತೀರ್ಮಾನ ತೆಗೆದುಕೊಳ್ಳಬಹುದು. ಇದು ಆಕ್ಸ್‌ 


ಪ್ರತಿಭಾವಂತ ಸಂಸದೀಯ ಪಟು 161 


ಪ್ರಕಾರ ಕೆಲಸ ಮಾಡಬೇಕು. ಎಂ.ಎಸ್‌.ಇ.ಬಿ. ಯಲ್ಲಿ ಕೆಲವು ಡಿಫೆಕ್ಟ್ಸ್‌ ಇವೆ. 

ಶ್ರೀ ಕಾಗೋಡು ತಿಮ್ಮಪ್ಪ - ಇದರ ಮೇಲ್ವಿಚಾರಣೆಗೆ ತಜ್ಞಧು ಏತಕ್ಕೆ ಇರಬಾರದು? 

ಶ್ರೀ ಎಚ್‌.ಎಂ. ಚನ್ನಬಸಪ್ಪ - ಮೈಸೂರು ಪವರ್‌ ಕಾರ್ಪೊೋರೇಷನ್‌ಗೆ ಮಿನಿಷ್ಟರು 
ಏತಕ್ಕೆ ಚೇರ್‌ಮನ್‌ ಆದರು ಎಂದು ಪ್ರಶ್ನೆ ಮಾಡಿದರು. ಇರತಕ್ಕ ಕೆಲಸದ ಹೊರೆಗೆ ಮತ್ತಷ್ಟು 
ಕೆಲಸ ಹೇರಿಕೊಳ್ಳಬೇಕು ಎನ್ನುವ ಇಚ್ಛೆ ಇಲ್ಲ. ಇದನ್ನು ಏತಕ್ಕೋಸ್ಯರ ನಾನು ಶಿಳಿಸುತ್ತಿದ್ದೇವೆಂದರೆ.,._ 

ಈಗ ಈ ಬೋರ್ಡ್‌ ಬಗ್ಗೆ ಹೇಳುತ್ತೇನೆ. ದಯವಿಟ್ಟು ಸಾವಧಾನವಾಗಿ ಕೇಳಿ. ಮೈಸೂರು 
ಪವರ್‌ ಕಾರ್ಪೋರೇಷನ್‌ ಫಾರಂ ಆದಾಗ ಆಗಿನ ವಿದ್ಯುಚ್ಛಕ್ತಿ ಮಂತ್ರಿಗಳು ಯಾರು ಆಗಿದ್ದರೋ 
ಅವರೇ ಇದರ ಅಧ್ಯಕ್ಷರಾಗಿದ್ದರು. ಹಿಂದಿನ ಸರ್ಕಾರ ರಾಜೀನಾಮೆ ಕೊಟ್ಟ ಮೇಲೆ ಗೌವದ್ದರ್‌ 
ಕಾಲದಲ್ಲಿ ಇವರನ್ನು ನೇಮಕ ಮಾಡಿದರು. ನಾನು ಯಾವುದನ್ನೂ ಮುಚ್ಚಿಡುವುದಿಲ್ಲ. ತಪ್ಪ 
ಇದ್ದರೆ ತಪು ಎಂದು ಹೇಳುತ್ತೇನೆ, ಸರಿ ಇದ್ದರೆ ಸರಿ ಎಂದು ಹೇಳುತ್ತೇನೆ. 


ಇನ್ನು ಎಂ.ಎಸ್‌. .ಇ.ಬಿ. ಛೇರ್ಮನ್‌ ಅಗತಕ್ಕಂಥಾದ್ದಕ್ಕೂ, ಎಂ.ಪಿ.ಸಿ. ಗೆ ಛೇರ್ಮನ್‌ 
ಆಗತಕ್ಕಂಥಾದ್ದಕ್ಕೂ ವ್ಯತ್ಕಾಸ ಇದೆ. M.P.C. functions under the Company's Act; 
Board of Driectors make the final decisions; it is not controlled by any 
Act just as M.S.E.B. ಸರ್ಕಾರ ಏನು ಇದ್ದರೂ ಕೂಡ ಈ ಮ್ಯಾನೇಜಿಂಗ್‌ ಡೈರಕ್ಷರ್ದ್‌ 
ಏನು ಇದ್ದಾರೆ ಅವರ ಮುಖಾಂತರವೇ ತಮ್ಮಅಭಿಪ್ರಾಯಗಳನ್ನು ಸೂಚನೆ ಮಾಡಬೇಕೇ ವಿನಾ 
ಸರ್ಕಾರ ಅದಕ್ಕೆ ಡೈರೆಕ್ಷನ್‌ ಕೊಡುವುದಕ್ಕಾಗುವುದಿಲ್ಲ. ಅದನ್ನು ತಾವು ತಿಳಿದುಕೊಳ್ಳಬೇಕು. ನಾಳೆ 
ದಿವಸ ಬೋರ್ಡ್‌ ಆಫ್‌ ಡೈರೆಕ್ಟರ್ಸ್‌ ಏನು ತೀರ್ಮಾನ ತೆಗೆದುಕೊಳ್ಳುತ್ತಾ ರೋ ಅದು ಸರ್ಕಾರಕ್ಕೆ 
ಇಚ್ಛಿ ಇಲ್ಲದಿದ್ದರೆ ಸರ್ಕಾರ ಹೇಳುವುದು ಕಷ್ಟ ಎಂ.ಎಸ್‌.ಇ.ಬಿ. ಆದರೆ ಅದು ಆಕ್ಸ್‌ ಮೇಲೆ 
ಇದೆ. ಅದರ ಬಗ್ಗೆ ಅಧಿಕಾರ ಇದೆ. ಅಲ್ಲಿರುವ ಮ್ಯಾನೇಜಿಂಗ್‌ ಡೈರಕ್ಷರ್ಸ್‌ ಏನಾದರೂ ತೀರ್ಮಾನ 
ತೆಗೆದುಕೊಂಡರೆ ಅದನ್ನು ಹೊಸದಾಗಿ ನಾವು ಏನೂ ಮಾಡುವುದಕ್ಕುಗುವುದಿಲ್ಲ. The Chairman 
has nothing to say. The Managing Director is the complete authority to 
implement the decisions of the Board. But the Government will have to 
keep a watch over it because the Government has invested crores of 
rupees and is going to stand gurantee for loans etc ಅದಕ್ಕೋಸ್ಕರವಾಗಿ ಬಹಳ 
ಬುದ್ದಿವಂತಿಕೆ ಉಪಯೋಗಿಸಿ ಮಂತ್ರಿಗಳೇ ಅಧ್ಯಕ್ಷರಾಗಿದ್ದರು. ಅದನ್ನು ತಪ್ಪು ಎಂದು ನಾನು 
ಹೇಳುವುದಿಲ್ಲ. ಹಿಂದಿನ ಸರ್ಕಾರ ರಾಜೀನಾಮೆ ಕೊಟ್ಟು ಹೋದ ಮೇಲೆ ಗೌರ್ನರ್‌ ಕಾಲದಲ್ಲಿ 
ಒಬ್ಬರು ತಜ್ಞರನ್ನು ನೇಮಕ ಮಾಡಿದರು. ನಾವು ನಿರೀಕ್ಷಿಸಿದಂತೆ ಅಲ್ಲಿ ನಿರ್ದಾಕ್ಷಿಣ್ಯವಾಗಿ ಕೆಲಸ 
ಮಾಡುವುದಕ್ಕೆ ಕಷ್ಟ ಬಂದೀತು ಎಂದು ಅವಾಗ ಇದನ್ನೆಲ್ಲಾ ವಿಚಾರ ಮಾಡಿದೆವು. ಆ ಬೋರ್ಡ್‌ನಲ್ಲಿ 
ಡೈರೆಕ್ಟರ್ಸ್‌ ಕೆಲವರು ನಾನ್‌ ಅಫಿಷಿಯಲ್‌ ಇದ್ದಾರೆ. ಅವರು ತೆಗೆದುಕೊಂಡ ತೀರ್ಮಾನ 
ಏನಾದರೂ ಸರ್ಕಾರಕ್ಕೆ ಸರಿಯಿಲ್ಲ ಎಂದು ಕಂಡು ಬಂದರೆ ಮಾರ್ಪಾಡು ಮಾಡುವುದು ಕಷ್ಟ. 
ಈ ದೃಷ್ಟಿಯಿಂದ ಸರ್ಕಾರದ ರೆಪ್ರೆಸೆಂಟೀಟೀವ್ಸ್‌ ಯಾರು ಇದ್ದಾರೋ ಅವರೇ ಅಧ್ಯಕ್ಷರಾಗಿರತಕ್ಕದ್ದು 


162 ಹೆಚ್‌.ಎಂ. ಚನ್ನಬಸಪ್ಪ 


ಉಚಿತ ಎಂದು ತಿಳಿದು ಅವರೇ ಅಧ್ಯಕ್ಷರಾದರು. ಅಷ್ಟೇ ವಿನಾ ಅದಕ್ಕೆ ನಾನು ಅದ್ಯಕ್ಷನಾಗಿರಬೇಕು 
ಎಂಬ ಕನಸು ಮನಸ್ಸು ಇರಲಿಲ್ಲ. ಈ ವಿಚಾರದಲ್ಲಿ ಬೇಡ ಅನ್ನುವುದಾದರೆ. ಈಗಲೇ ಬಿಟ್ಟು 
ಕೊಡುತ್ತೇನೆ. 


The two units of sharavati arrive on schedule. ಇದು 1967 ರಲ್ಲೇ ಕಮೀಷನ್‌ 
ಆಗಬೇಕಾಗಿತ್ತು. ಆಗಲಿಲ್ಲ. ಈಗ ಆ ಕೆಲಸ ಪ್ರಾರಂಭವಾಗಿದೆ. ನಾವು ಯಾವ ಕಾಲಕ್ಕೆ ಎಂದು 
ಫಿಕ್ಸ್‌ ಮಾಡುತೇಷೋ ಆ ಕಾಲಕ್ಕೆ ಬರುತ್ತದೆ. ಮೊದಲು ಎಂ.ಪಿ.ಸಿ. ಯವರು ಈ ಕಾಳೀ ನದಿ 
ಪ್ರಾಜೆಕ್ಟ್‌ ಕೆಲಸವನ್ನು ಎರಡು ಫೇಸ್‌ನಲ್ಲಿ ಮಾಡಬೇಕೆಂದಿದ್ದುದನ್ನು ಈವೊತ್ತು ಅದನ್ನು ಒಂದೇ 
ಫೇಸ್‌ನಲ್ಲಿ ಮಾಡಬೇಕು ಎಂದು ಸರ್ಕಾರದವರು ನಿರ್ಧಾರ ಮಾಡಿದ್ದಾರೆ. ಇದಕ್ಕೆ ಗೌದ್ದಮೆಂಟ್‌ 
ಆಫ್‌ ಇಂಡಿಯಾದವರ ಆಶೀರ್ವಾದವೂ ಇದೆ. ಮೊದಲು 3 ಯೂನಿಟ್ಸ್‌ಗೆ ಎಂದು ಆರ್ಡರ್‌ 
ಪ್ಲೇಸ್‌ ಮಾಡಿತ್ತು. ಈಗ 6 ಯೂನಿಟ್ಸ್‌ ಕೂಡ ಏಕ ಕಾಲದಲ್ಲಿ ಪ್ರಾರಂಭವಾಗುತ್ತದೆ. ಇದಕ್ಕಾಗಿ 
ಕೇಂದ್ರ ಸರ್ಕಾರದ ಮಂತ್ರಿಗಳಾದ ಶ್ರೀಮಾನ್‌ ಟಿ.ಎ. ಪೈ ಅವರೊಂದಿಗೆ ಚರ್ಚೆ ಮಾಡಿದ 
ಮೇಲೆ, ಇದನ್ನು ಏಕಕಾಲಕ್ಕೆ ಪ್ರಾರಂಭ ಮಾಡಬೇಕು ಎಂದು ಹೇಳಿದ ಮೇಲೆ, ಅವರೂ ಕೂಡ 
ಇದಕ್ಕೆ ಸಹಾಯ ಮಾಡಿದ ಮೇಲೆ ಈವೊತ್ತು 6 ಯೂನಿಟ್ಸ್‌ಗೆ ಮಾರ್ಚ್‌ 31ರೊಳಗೆ ಆರ್ಡರ್‌ 
ಷ್ಲೇಸ್‌ ಮಾಡಿದ್ದಾರೆ. 

ಇನ್ನು ಸೂಪ ಡ್ಯಾಮ್‌ ಏನು ಇದೆ ಅದಕ್ಕೂ ಕೂಡ ಬೇಕಾಗಿರತಕ್ಕಂಥ ಆರ್ಡಧ್ದನ್ನು 
ಪ್ಲೇಸ್‌ ಮಾಡಿದ್ದಾರೆ. 


ಇನ್ನು ಲಿಂಗನಮಕ್ಕಿ ಡ್ಯಾಮ್‌ಗೆ ಬೇಕಾಗಿರತಕ್ಕ ಮೆಷಿನರಿ ಮತ್ತು ಅದಕ್ಕೆ ಬೇಕಾಗಿರತಕ್ಕಂಥ 
ಕ್ರಿಯರೆನ್ಸ್‌, ಫಾರಿನ್‌ ಕ್ಷಿಯರೆನ್ಸ್‌ ಕೂಡ ಆಗಿಹೋಗಿದೆ. ಈಗ ಅದರ ಕೆಲಸ ಪ್ರಾರಂಭವಾಗಿದೆ. 
ಆ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನಾವು ನಿರೀಕ್ಷಿಸಿದ ಮಟ್ಟದಲ್ಲಿ, ನಿರೀಕ್ಷಿಸಿದ ವೇಗದಲ್ಲಿ ಏನು 
ಮಾಡಿದ್ದೇವೋ ಅದಕ್ಕಿಂತಲೂ ಮಿಂಚಿನ ವೇಗದಲ್ಲಿ ಕೆಲಸ ಆಗುತಿದೆ ಎಂದು ನಾನು 
ಹೇಳಬಯಸುತ್ತೇವೆ. 

ಇಂಡಿವಿಜುಯಲ್ಸ್‌ಗೆ ವಿದ್ಯುಚ್ಛಕ್ತಿ ಏನು ಕೊಡುತ್ತೇವೆ ಆದೇ ರೀತಿ ಸಂಸ್ಥೆಗಳಿಗೂ 
ಕೊಡತಕ್ಕೆದ್ದರಲ್ಲಿ ತಪ್ಪಿಲ್ಲ. ಆ ಸೊಸ್ಸೆಟಿಯ ಬೈಲಾಗಳಲ್ಲಿ ಎಕ್ಸ್‌ ಪ್ಲಾಯಿಟೇಷಸ್ನಿಗೆ ಅವಕಾಶವಿಲ್ಲದಂತೆ 
ನೋಡಿಕೊಂಡು ಒಂದು ವೇಳೆ ಅದಕ್ಕೇ ಏನಾದರೂ ವ್ಯತಿರಿಕವಾಗಿದ್ದರೆ ಅವಾಗ ಕಟ್‌ ಆಫ್‌ 
ಮಾಡತಕ್ಕೆದ್ದು ಇದ್ದೇ %ೆ. When it is declared that co-operative societies 
are vested interests, then | am going to abolish it. 

ವಿದ್ಯುಚ್ಛಿಕ್ತಿಯನ್ನು ಕೊಡುವುದಕ್ಕೆ ಆದ್ಯತೆಯ್ದು ಕೊಡಬೇಕೆಂದು ಸಬ್‌ ಟ್ರಾನ್ಸ್‌ಮಿಷನ್‌ 
ಲೈನ್‌ ಎಳೆಯುತ್ತಿದ್ದೇವೆ. ಆ ಕೆಲಸ ಮುಗಿದ ಕೂಡಲೇ ವಿದ್ಯುಚ್ಛಕ್ತಿಯನ್ನು ಎಲ್ಲರಿಗೂ ಕೊಡುತ್ತೇವೆ. 

ರಸ್ತೆಗಳ ವಿಷಯ, ರಸ್ತೆ ಡಿಪಾರ್ಟ್‌ಮೆಂಟ್‌ ಬಹಳ ವೇಗದಲ್ಲಿ ಬೆಳೆದಿದೆ. ರಸೆಗಳು 


ಪ್ರತಿಭಾವಂತ ಸಂಸದೀಯ ಪಟು 163 


ಅಲ್ಲಿ ಕೆಟ್ಟಿದ್ದಾವೆ, ಇಲ್ಲಿ ಕೆಟ್ಟಿದ್ದಾವೆ ಎಂದು ಎಲ್ಲರೂ ಕೂಡ ಬಹಳ ಕಂಪ್ಲೇಂಟ್‌ ಮಾಡಿದ್ದಾರೆ. 
ರಸ್ತೆಗಳ ವಿಷಯ ಹೇಳುವಾಗ ಮೊದಲು ನಾನು ರೂರಲ್‌ ಕಮ್ಯೂನಿಕೇಷನ್‌ ರಸ್ತೆಗಳನ್ನು 
ತೆಗೆದುಕೊಳ್ಳುತ್ತೇನೆ. ಸಭೆಯಲ್ಲಿ ಎಲ್ಲರೂ ಏನೂ ಕೆಲಸವಾಗಿಲ್ಲ ಏನೂ ಕೆಲಸವಾಗಿಲ್ಲ ಎಂದು 
ಹೇಳುವವರೇ. ಇದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು, ಆದರೆ ನಾನು ಅಂಕಿ ಅಂಶಗಳನ್ನು 
ತೆಗೆದು ನೋಡಿದರೆ ಕೆಲಸ ಎಲ್ಲ ಕಡೆಯೂ ಆಗಿದೆ. ಆದರೆ ಮಾನ್ಯ ಸದಸ್ಯರು ನಿರೀಕ್ಷಿಸಿದಷ್ಟು 
ಮಟ್ಟದಲ್ಲಿ ಆಗದೆ ಇರಬಹುದು. 


ಈ ವಿಚಾರದಲ್ಲಿ ಅನ್ಮಾಯವಾಗಿಲ್ಲ. ಆಗಬೇಕಾದಷ್ಟು ಕೆಲಸವಾಗಿಲ್ಲ ಇನ್ನೂ ಆಗಬೇಕು 
ಎಂದರೆ ಅದು ಬೇರೆ ಮಾತು. ಈ ವಿಚಾರದಲ್ಲಿ ಬೆಂಗಳೂರು ಜಿಲ್ಲೆಯಲ್ಲಿ7,41,000 ರೂಪಾಯಿ, 
ತುಮಕೂರು ಜಿಲ್ಲೆಯಲ್ಲಿ 19,00,000 ರೂಪಾಯಿ, ಕೋಲಾರ ಜಿಲ್ಲೆಯಲ್ಲಿ 19,57,000 
ರೂಪಾಯಿ, ಮೈಸೂರು ಜಿಲ್ಲೆಯಲ್ಲಿ 3,92,000 ರೂಪಾಯಿ, ಶಿವಮೊಗ್ಗ ಜಿಲ್ಲೆಯಲ್ಲಿ 9,55,000 
ರೂಪಾಯಿ, ಚಿತ್ರದುರ್ಗ ಜಿಲ್ಲೆಯಲ್ಲಿ 15,18,000 ರೂಪಾಯಿ ಈ ರೀತಿ ಖರ್ಚು ಮಾಡಿದ್ದೇವೆ. 
64 ಫ್ಯಾಮಿನ್‌ ಮತ್ತು ಸಿ.ಎಸ್‌.ಆರ್‌.ಇ. ಇವೆರಡನ್ನೂ ಬಿಟ್ಟು ರೂರಲ್‌ ಕಮ್ಮೂನಿಕೇಷನ್ಸ್‌ಗೆ 
ಒಟ್ಟು 1,96,00,000 ರೂಪಾಯಿ ಖರ್ಚಾಗಿದೆ. ಇದರ ಜೊತೆಗೆ ಅವೆರಡು ಬಾಬುಗಳಲ್ಲಿ 
ಖರ್ಚಾಗಿರುವುದನ್ನೂ ಸೇರಿಸಬೇಕು. ಆದುದರಿಂದ ಇನ್ನೂ ಹೆಚ್ಚು ಮಾಡಿ ಎನ್ನುವುದರಲ್ಲಿ 
ನನ್ನದು ಅಡ್ಡಿ ಇಲ್ಲ. ಆದರೆ ಏನೂ ನಡೆದಿಲ್ಲ ಎನ್ನುವಷ್ಟು ದೂರ ಹೋಗಬಾರದು ಎಂದು ಅರಿಕೆ 
ಮಾಡಿಕೊಳ್ಳುತ್ತೇನೆ. 

ಒಂದು ವಿಷಯ ನಾನು ಒಪ್ಪಿಕೊಳ್ಳುತ್ತೇನೆ. ಬ್ಯಾನ್‌ ಆರ್ಡರ್‌ ಏನು ಮಾಡಿತ್ತು ಅದರ 
ದೆಸೆಯಿಂದ ಸರಿಯಾದ ತಿಳಿವಳಿಕೆ ಕೆಳಮಟ್ಟದವರಿಗೆ ಹೋಗದೆ ಅನೇಕ ತೊಂದರೆಗಳಾಗಿವೆ 
ಎನ್ನುವುದನ್ನು ಒಪ್ಪಿಕೊಳ್ಳುತ್ತೇನೆ. ಈ ಹೊತ್ತು ಸ್ಪಷ್ಟಪಡಿಸುತ್ತೇನೆ, ಯಾವ ವಿಧವಾದ ಬ್ಮಾನ್‌ 
ಎಲ್ಲಿದ್ದರೂ ಕೂಡ ತೆಗೆದು ಹಾಕುತ್ತೇನೆ. ಲೆಟರ್‌ ಆಫ್‌ ಕ್ರೆಡಿಟ್‌ ವಿಷಯದಲ್ಲಿಯೂ ಕೂಡ 
ತೊಂದರೆಗಳಾಗುತ್ತಿವೆ ಎನ್ನುವುದೂ ನನ್ನ ಗಮನಕ್ಕೆ ಬಂದಿದೆ. ಮೂರು ತಿಂಗಳು ಇಲ್ಲವೇ, ಆರು 
ತಿಂಗಳವರೆಗೆ ಸ್ವಲ್ಪ ಫೈನಾನ್‌ಷಿಯಲ್‌ ಡಿಸಿಪ್ಪಿನ್‌ ಇಡಬೇಕು ಎನ್ನುವ ಉದ್ದೇಶವೇ ಹೊರತು 
ಮತ್ತೆ ಬೇರೆ ಇಲ್ಲ. ಆ ಬಗ್ಗೆ ಜನಹಿತಕ್ಕೆ ತೊಂದರೆಯಾಗುವಂತೆ ನೋಡಿಕೊಳ್ಳುತ್ತೇನೆಂದು ಮಾತ್ರ 
ಭರವಸೆ ಕೊಡುತ್ತೇನೆ. 

ಹಳೇ ಮೈಸೂರು ಭಾಗದಲ್ಲಿ ಕೆಲಸಕಾರ್ಯಗಳು ಹೆಚ್ಚಾಗಿ ಆಗಿಲ್ಲ ಎನ್ನತಕ್ಕದ್ದು ಒಂದು 
ಭಾವನೆ. ಇರುವುದರಲ್ಲಿ ಕೆಲವು ಕಡೆ ಸತ್ಯವಿರಬಹುದು. ಕೆಲವ ಕಡೆ ಸತ್ಯವಿಲ್ಲದೆ ಇರಬಹುದು, 
ಕೆಲವು ಕಡೆ ಸರಿಯಾಗಿ ನಡೆದಿಲ್ಲ ಎನ್ನುವುದು ನನ್ನ ಮನಸ್ಸಿಗೆ ಬಂದಿದೆ. ಈ ಬಗ್ಗೆ ಕೂಡ 
ಸೂಕ್ತವಾದ ಕಾರ್ಯಕ್ರಮ ತೆಗೆದುಕೊಳ್ಳುತ್ತೇನೆಂದು ಸ್ಪಷ್ಟವಾಗಿ ತಮಗೆ ಹೇಳುತ್ತಿದ್ದೇನೆ. 


ರೂರಲ್‌ ಕಮ್ಯೂನಿಕೇಷನ್‌ ವಿಷಯದಲ್ಲಿ ಇಂಟೆಗ್ರೇಟೆಡ್‌ ಪ್ರೋಗ್ರಾಂ ಏನು ಮಾಡಿದೆ 


164 ಹೆಚ್‌.ಎಂ. ಚೆನ್ನಬಸಪ್ಪ 


ಅದಕ್ಕೆ ಈಗಾಗಲೇ 106 ಲಕ್ಷ ರೂಪಾಯಿ ಖರ್ಚಾಗಿದೆ. ಈ ವರ್ಷವೇ ಅದನ್ನು ಪ್ರಾರಂಭ 
ಮಾಡಿದ್ದರಿಂದ ಸ್ವಲ್ಪ ನಿಧಾನವಾಗಿ ಪುಲ್‌ ಸ್ಪೀಡಿನಲ್ಲಿ ಹೋಗುವುದಕ್ಕೆ ಕೆಲವು ಆಡ್ಡಿ ಆತಂಕಗಳು 
ಬರುವುದು ಸ್ವಾಭಾವಿಕ. ಇನ್ನೂ ಎರಡು ವರ್ಷಗಳ ಅವಧಿ ಇದೆ. ಅಷ್ಟರೊಳಗೆ ಏನು ವಾಗ್ದಾನ 
ನಿಮಗೆ ಕೊಟ್ಟಿದ್ದೇನೆ ಅದನ್ನು ಪೂರೈಸುವುದಕ್ಕೆ ಸರ್ವ ಪ್ರಯತ್ನವನ್ನೂ ಮಾಡುತ್ತೇನೆಂದು ಮಾತ್ರ 
ಸ್ಪಷ್ಟವಾಗಿ ಹೇಳುತ್ತೇನೆ. 

ಇದರ ಜೊತೆಗೆ ಅನೇಕ ಕಡೆಗಳಿಂದ ದೂರುಗಳು ಬಂದಿವೆ. ಮಲೆನಾಡಿಗೂ ಮೈದಾನಕ್ಕೂ 
ಒಂದು ಮೈಲಿ ರಸ್ತೆಗೆ ಇಷ್ಟು ಖರ್ಚು ಮಾಡಬೇಕು ಎಂದು ಗೊತ್ತುಮಾಡಿರುವ ಮಿತಿಯಲ್ಲಿ ಸ್ವಲ್ಪ 
ವ್ಯತ್ಯಾಸ ಮಾಡಬೇಕು ಎಂದು ಹೇಳಿದ್ದಾರೆ. ಮಲೆನಾಡಿನಲ್ಲಿ ಸೇತುವೆಗಳು ಆಗಬೇಕು, 
ಮೋರಿಗಳಾಗಬೇಕು. ಮಳೆ ಬಂದರೆ ರಸ್ತೆ ಕೊಚ್ಚಿಕೊಂಡು ಹೋಗುತ್ತದೆ. ಇಂಥ ತೊಂದರೆಗಳಿವೆ. 
ರಸ್ತೆಗಳಿಗೆ ಮಣ್ಣು ಹಾಕಿದ್ದೇವೆ. ಇದಾದ ನಂತರ ಜೆಲ್ಲಿ ಹಾಕಿ, ಟಾರ್‌ ಹಾಕುವುದನ್ನು ಈ 
ಕೆಲಸಗಳನ್ನು ಮಾಡಬೇಕಾಗುತ್ತದೆ. ಮೊದಲು ರಸ್ತೆ ಮಾಡುವಾಗ ಮಣ್ಣು ಹಾಕಲೇಬೇಕು. 
ಅದನ್ನು ಹಾಕದೆ ವಿಧಿ ಇಲ್ಲ. ಆದುದರಿಂದ ಮಲೆನಾಡಿಗೂ ಮೈದಾನಕ್ಕೂ ವ್ಯತ್ಕಾಸವಿದೆ ಎನ್ನುವದು 
ನನ್ನ ಮನಸ್ಸಿಗೆ ಬಂದಿದೆ. ಆದುದರಿಂದ ಮಲೆನಾಡು ಪ್ರದೇಶಕ್ಕೆ ಅತ್ಯಾವಶ್ಯಕವಾಗಿ ಹೆಚ್ಚಿನ 
ಖರ್ಚನ್ನು ಒಂದೊಂದು ಮೈಲಿಗೆ ಕೊಡುವುದಕ್ಕೆ ವ್ಯವಸ್ಥೆ ಮಾಡುತ್ತೇನೆ. 

ಹದಿನೇಳು ಸಾವಿರ ಕಿಲೋಮೀಟರ್‌ ರಸ್ತೆ ತೆಗೆದುಕೊಂಡಿದ್ದೇವೆ. ಟ್ರಾನ್ಸ್‌ಪೋರ್ಟ್‌ 
ಡೆವಲ್‌ಮೆಂಟ್‌ ಕೌನ್ಸಿಲ್‌ನಲ್ಲಿ ಈ ಪ್ರಶ್ನೆ ಬಂತು. ಇನ್ನು ಐದು ವರ್ಷದೊಳಗಾಗಿ, ಮುಂದಿನ 
ಪಂಚೆವಾರ್ಷಿಕ ಯೋಜನೆಯ ಅವಧಿಯೊಳಗಾಗಿ ಇಡೀ ದೇಶದಲ್ಲಿ ಎಲ್ಲ ಹಳ್ಳಿಗಳಿಗೂ ರಸ್ತೆ 
ಆಗಬೇಕೆಂದು ಪ್ರತಿಪಾದನೆ ಮಾಡಿದ ಕಾಲದಲ್ಲಿ ಎಲ್ಲ ರಾಜ್ಯಗಳೂ ಒಪ್ಪಿದ್ದಕ್ಕೆ ಒಂದು ಮಾಸ್ಟರ್‌ 
ಪ್ಲಾನ್‌ ತಯಾರು ಮಾಡಿ ಕಳುಹಿಸಿಕೊಡಬೇಕು. ಅದಕ್ಕೆ ತಗಲತಕ್ಕ ಖರ್ಚಿನಲ್ಲಿ 50 ಪರ್ಸೆಂಟ್‌ 
ಕೇಂದ್ರ ಸರ್ಕಾರ ಕೊಡಬೇಕು ಎನ್ನುವ ಸೂಚನೆಯನ್ನು ಕೊಟ್ಟಾಗ ಇದಕ್ಕೆ ಸರ್ವಾನುಮತದ 
ಬೆಂಬಲ ದೊರೆಯಿತು. ಮೊನ್ನೆ ಕೇಂದ್ರ ಸರ್ಕಾರದ ಮಂತ್ರಿಗಳು ಬಂದಾಗಲೂ ಕೂಡ ಅವರ 
ಸಂಗಡ ಪ್ರಸ್ತಾಪ ಮಾಡಿದಾಗ "ಗೋ ಅಹೆಡ್‌' ಎಂದು ಅವರೂ ಕ್ಲಿಯರೆನ್ಸ್‌ ಕೊಟ್ಟಿದ್ದಾರೆ. 
ಆದುದರಿಂದ ಈ ಮಾಸ್ಟರ್‌ ಪ್ಲಾನ್‌ ತಯಾರು ಮಾಡುವುದಕ್ಕೆ ಪ್ರಯತ್ನ ಮಾಡಿ ರೂರಲ್‌ 
ಕಮ್ಯುನಿಕೇಷನ್‌ ರೋಡ್ಸ್‌ ಎಲ್ಲ ಹಳ್ಳಿಗಳಿಗೂ ಆಗುವಂಥ ಕಾರ್ಯವನ್ನು ಮಾಡುತ್ತೇವೆ. 


ಇನ್ನು ಪಿ.ಡಬ್ರೂ .ಡಿ ರಸ್ತೆಗಳ ವಿಷಯದಲ್ಲಿ ರಸ್ತೆಗಳು ಸಮರ್ಪಕವಾಗಿಲ್ಲ ಬಹಳ 
ಕೆಟ್ಟು ಹೋಗಿವೆ ಎಂದು ಎಲ್ಲ ಕಡೆಗಳಿಂದಲೂ ದೂರುಗಳು ಬರುತ್ತಿವೆ. ಇದಕ್ಕೆ ಕಾರಣವೇನು 
ಎನ್ನುವದಕ್ಕೆ ಮೂಲಭೂತವಾಗಿ ಇದರ ಸಂಶೋಧನೆ ಮಾಡಬೇಕಾಗಿ ಬಂತು. ಇದನ್ನು ಮಾಡಿದ 
ಮೇಲೆ ಇದರಲ್ಲಿ ಕೆಲವಂಶಗಳು ಹೊರಬಿದ್ದಿವೆ. 1962ರಲ್ಲಿ ಏನು ರಸ್ತೆಯ ಒಂದು ಪ್ರಮಾಣವಿತ್ತು 
ಅದೇ ಪ್ರಮಾಣದಲ್ಲಿ ಇಂದು ಎಂದರೆ 1972ನೇ ಇಸವಿಯಲ್ಲಿ ಇಲ್ಲ ಎನ್ನುವುದನ್ನು ನಾನೂ 
ಒಪ್ಪಿಕೊಳ್ಳುತ್ತೇನೆ, ಕಾರಣ 1962ರಲ್ಲಿ 34,429 ಕಿಲೋಮೀಟರುಗಳಷ್ಟು ಪಿ.ಡಬ್ಲೂ.ಡಿ. 
ರೋಡುಗಳಿದ್ದದ್ದು 1972ರಲ್ಲಿ 50,484 ಕಲೋಮೀಟರಗಳಷ್ಟು ಆಗಿದೆ ಎಂದರೆ ಮೂರನೇ 


ಪ್ರತಿಭಾವಂತ ಸಂಸದೀಯ ಪಟು 165 


ಒಂದು ಭಾಗದಷ್ಟು ರಸ್ತೆಗಳು ಹೆಚ್ಚಾಗಿವೆ. ಇದರ ಮೇಂಟೆನೆನ್ಸ್‌ ಇತಾದಿ ಖರ್ಚುಗಳಿಗಾಗಿ 
62ರಲ್ಲಿ 12.17 ಲಕ್ಷ ಆಗುತ್ತಿತ್ತು. ಈಗ ಎಂದರೆ 1972ರಲ್ಲಿ ಇದರ ಖರ್ಚು 14.70 ಲಕ್ಷದಷ್ಟು 
ಹೆಚ್ಚಾಗಿದೆ. ಹೀಗೆ ಇದನ್ನು ಸರಿಯಾಗಿ ಹೋಲಿಕೆ ಮಾಡಿ ನೋಡುವಾಗ ಇದರಲ್ಲಿ ಹೆಚ್ಚು ಖರ್ಚು 
ಆಗುತಿರುವುದು ಕಂಡು ಬರುತ್ತದೆ. ಇವೊತ್ತು ಒಂದಕ್ಕೆ ಒಂದೂವರೆಯಷ್ಟು ಹೆಚ್ಚಾಗುತ್ತಿದೆ. ಹೀಗೆ 
ಇಂದು ಇರುವ ಪ್ರಮಾಣದ ರಸ್ತೆಯನ್ನು ಸರಿಯಾದ ಸ್ಲಿತಿಯಲ್ಲಿ ಇಟ್ಟುಕೊಳ್ಳಬೇಕಾದರೆ ನಮಗೆ 
ಇನ್ನೂ ಸುಮಾರು 23-24 ಕೋಟಿಯಷ್ಟು ಹಣ ಬರೀ ರಸೆಗಳಿಗಾಗಿಯೇ ಬೇಕಾಗುತ್ತದೆ. ಇದನ್ನು 
ಪ್ರೊವೈಡು ಮಾಡಬೇಕಾಗಿದೆ. ಬಡ್ಡೆಟ್ಟಿನಲ್ಲಿ ಇದಕ್ಕಾಗಿ ಫ್ರೊವೈಡು ಮಾಡಿರುವದು 14 ಕೋಟಿಯಷ್ಟು 
ಒದಗಿಸಿರುವುದು, ಇದರಲ್ಲಿ 50 ಸಾವಿರ ಕಿಲೋಮೀಟರಿನಷ್ಟು ರಸ್ತೆಗಳ ರಿಷೇರಿಗಾಗಿಯೇ 
ಖರ್ಚಾಗುತ್ತದೆ, ಇಷ್ಟು ಹಣ ಒದಗಿಸದೇ ಇದ್ದರೆ ರಿಷೇರಿ ಕೆಲಸಗಳನ್ನು ಮಾಡುವುದಕ್ಕಾಗುವುದಿಲ್ಲ 
ಹಿಂದೆ 1962ನೇ ಇಸವಿಯಲ್ಲಿ ಯಾವ ರೀತಿ ಮೇಂಟೇನ್‌ ಮಾಡುತಿದ್ದೆವೋ ಅದೇ ರೀತಿ ಇಂದು 
ರಸ್ಸೆಗಳನ್ನು ಮೇನ್‌ಟೇನು ಮಾಡಲಾಗುವುದಿಲ್ಲ. ಈಗಿರುವ ರಸ್ತೆಗಳನ್ನು ಪೂರ್ಣವಾಗಿ ದುರಸ್ತು 
ಮಾಡಿ ಇಟ್ಟುಕೊಳ್ಳಬೇಕಾದರೆ ಸುಮಾರು 22-23 ಕೋಟಿಯಷ್ಟು ಹಣ ಬೇಕಾಗುತ್ತದೆ. ಇಲ್ಲದೇ 
ಇದ್ದರೆ ಎಲ್ಲ ರಸ್ಸೆಗಳನ್ನೂ ಮೇನ್‌ಟೇನ್‌ ಮಾಡುವುದು ಕಷ್ಟವಾಗುತ್ತದೆ, ನಾವ ಈಗ ಮೇನ್‌ಟೆನೆನ್ಸ್‌ 
ಮಾಡುವುದಕ್ಕೋಸ್ಕರ ಬಡ್ಡೆಟ್ಟಿನಲ್ಲಿ ನಾವು ಒದಗಿಸಿರುವುದು ಆರು ಕೋಟಿ ರೂಪಾಯಿಗಳು, 
ಇದರಲ್ಲೇನಾಗಿದೆ ಎಂದರೆ ಒಂದು ಕೋಟಿ ರೂಪಾಯಿಗಳಷ್ಟು ಮೈಲ್‌ ಕೂಲಿ ಕೆಲಸ ಮಾಡುವ 
ಜನಗಳಿಗಾಗಿ ಇವರ ಸಂಬಳಕ್ಕೆ ಖರ್ಚಾಗುತ್ತಿದೆ. ನಮಲ್ಲಿ ಸುಮಾರು ಹತ್ತು ಸಾವಿರ ಜನ ಮೈಲಿ 
ಕೂಲಿ ಜನಗಳು ಇದ್ದಾರೆ, ಪ್ರತಿ ಐದು ಕಿಲೋಮೀಟರಿಗೆ ಒಬ್ಬರು ಮೈಲಿ ಕೂಲಿ ಎಂದು 
ಇದ್ದಾರೆ. ಇವರು ಯಾವ ರೀತಿ ಕೆಲಸ ಮಾಡುತ್ತಾರೋ ಭಗವಂತನೇ ಬಲ್ಲ. ಹೀಗೆ ಸಂಬಳಕ್ಕೆ 
ಹಣ ಒಂದು ಕೋಟಿ ರೂಪಾಯಿಗಳಷ್ಟು ಕೊಟ್ಟ ಮೇಲೆ ಬಾಕಿ ಉಳಿಯುವುದು ಐದು ಕೋಟಿ 
ರೂಪಾಯಿ ಐವತ್ತು ಸಾವಿರ ಕಿಲೋ ಮೀಟರುಗಳಷ್ಟು ಇರುವ ರಸ್ತೆಯನ್ನು ಐದು ಕೋಟಿ 
ರೂಪಾಯಿಗಳಲ್ಲಿ ಖರ್ಚು ಮಾಡಿ ಮಾಡಬೇಕೆಂದರೆ ಇದು ದುಸ್ಸಾಧ್ಯವಾದ ಕೆಲಸ. ॥ becomes 
practically impossible. 

ಈ ಪ್ರಶ್ನೆಯನ್ನು ನಾವು ಹಾಗೂ ನೀವು ಎಲ್ಲರೂ ಸೇರಿ ಉಭಯತ್ರರೂ ಎದುರಿಸಬೇಕಾಗಿದೆ. 
ಇದರಲ್ಲಿ ಬರೀ ಸರ್ಕಾರದ ಪ್ರಶ್ನೆಯೇ ಇಲ್ಲ. ಮಾವು ಅಧಿಕಾರದಲ್ಲಿದ್ದರೂ ನಿಮ್ಮಲ್ಲಿ ಅರಿಕೆ 
ಮಾಡುವುದು ಇನ್ನು ಮುಂದೆ ಅನ್‌ಪ್ರೊಡಕ್ಷೀವ್‌ ವರ್ಕ್ಸಗಳು ಎಂದು ಯಾವುದು ಇವೆ ಅವನ್ನು 
ಬಲ್ಲಿಸಿ ಎಂದು ತಾವ ಹೇಳಬೇಕು, ಯಾವುದು ಅತ್ಯಗತ್ಯವಾಗಿ ಅಆಗಲೇಬೇಕಾಗಿವೆಯೋ ಅಂತಹ 
ಕೆಲಸಗಳನ್ನು ಮೊದಲು ಮಾಡಿ, ಬಾಕಿ ಇತರ ಕೆಲಸಗಳನ್ನು ನಿಲ್ಲಿಸಿ ಎಂದು ಇಲ್ಲಿ ಹೇಳುತ್ತೇನೆ. 
ನಾನು ಒಂದು ಸಾರಿ ಚಿಕ್ಕಮಗಳೂರು ಜಿಲ್ಲೆಗೆ ಹೋದಾಗ ಅಲ್ಲಿನ ತಾಲ್ಲೂಕು ಆಫೀಸು ಕಟ್ಟಡವಾಗಿಲ್ಲ 
ಎಂದರು. ರಸ್ತೆ, ಸೇತುವೆ ಇಂತಹ ಅವಶ್ಯಕವಾದ ನಿಮ್ಮಭಾಗದ ಕೆಲಸಗಳನ್ನು ನಿಲ್ಲಿಸಿ ತಾಲ್ಲೂಕು 
ಆಫೀಸು ಕಟ್ಟಡ ಮೊದಲು ಮಾಡುವುದು ಬೇಡ. ಸೇತುವೆ ಕೆಲಸಗಳನ್ನು ಮುಂಚೆ ಮಾಡಿ 
ಅನಂತರ ಅದನ್ನು ಮಾಡಬಹುದು ಎಂದು ಸಲಹೆ ಮಾಡಿದೆ. ಹೀಗೆ ಇದರ ಬಗ್ಗೆ ಎಲ್ಲವನ್ನೂ 


166 ಹೆಚ್‌.ಎಂ. ಚೆನ್ನಬಸಪ್ಪ 
ಅನಲೈಸು ಮಾಡಿ ಇದರ ಒಂದು ಚಿತ್ರವನ್ನು ತಮ್ಮ ಮುಂದೆ ಇಡುತ್ತಿದ್ದೇನೆ. ಎರಡನೇದು 
ಇದರಲ್ಲಿ ವಿಚಾರ ಏನಾಗಿದೆ ಎಂದರೆ ಹಿಂದೆ ಹತ್ತಾರು ಮೈಲಿಗಳ ಕೆಲಸವನ್ನು ಮಾಡುವಾಗ 
ಇಷ್ಟು ವೆಚ್ಚ ಬರುತ್ತಿರಲಿಲ್ಲ. ನಾನಾಗಲೇ ಹೇಳಿದಂತೆ ಒಂದು ಕೋಟಿಯಷ್ಟು ರೂಪಾಯಿ ಕೂಲಿ 
ಮಾಡುವ ಜನಕ್ಕೆ ಸಂಬಳ ಕೊಡಬೇಕಾದರೆ ನಮ್ಮಲ್ಲಿ ನಾನೂರು ಮೈಲಿ ರಸ್ತೆ ಇದೆ. 

ರಸ್ಸೆಗಳು ಹೇಗಿವೆ ಎನ್ನುವದನ್ನು ಮುಂದೆ ನಾನು ಇಲ್ಲಿ ಪ್ರಸ್ತಾಪ ಮಾಡುತ್ತೇನೆ. ಆದುದರಿಂದ 
ಇವನ್ನೆಲ್ಲಾ ಸರ್ಕಾರ ಸರಿಯಾಗಿ ಪರಿಶೀಲನೆ ಮಾಡಿ ಇದನ್ನು ಹೀಗೆ ಮಾಡಬೇಕೆಂದು ಯೋಚನೆ 
ಮಾಡುತ್ತಿದ್ದೇವೆ. ಇದರ ಜೊತೆಗೆ ನಮಗೆ ಇನ್ನಷ್ಟು ರಸ್ತೆಗಳನ್ನು ಸೇರಿಸಬೇಕೆಂದು ಪಟ್ಟಿಗಳೂ 
ಬರುತ್ತಿವೆ. ನಮಗೆ ಇರುವ ರಸ್ತೆಗಳಿಗೇ ದುಡ್ಡು ಸಾಲದೆ ಇದನ್ನು ಸರಿ ಮಾಡಲಾಗುತ್ತಿಲ್ಲ. ಇರುವ 
ರಸ್ಟೆಗಳನ್ನು ಯೋಗ್ಯ ರೀತಿಯಲ್ಲಿ ಮೇನ್‌ಟೇನ್‌ ಮಾಡಬೇಕು ಇದರಲ್ಲಿ ನಿಮಗೆ ಹಾಗೂ ನಮಗೆ 
ಎಲ್ಲರಿಗೂ ಅನುಕೂಲವಾಗುವಂತೆ ಮಾಡಬೇಕಾಗಿದೆ. 

ಇನ್ನೊಂದು ಮಹತ್ವದ ವಿಷಯ ರಸ್ಥೆಗಳ ಬಗ್ಗೆ ಪ್ರಸ್ತಾಪ ಮಾಡಬೇಕಾಗಿದೆ. ರಸ್ತೆಗಳನ್ನು 
ಮಾಡುವಾಗ ಯಾವ ರೀತಿ ಅವಶ್ಯಕತೆ ಇದೆಯೋ ಆ ರೀತಿ ಇದರ ಮೇನ್‌ಟೆನೆನ್ಸ್‌ ಕೂಡ 
ಬಹಳ ಅವಶ್ಮಕ. ಸಾವಿರಗಟ್ಟಲೆ ರಸ್ತೆಗಳನ್ನು ತೆಗೆಯಬಹುದು, ಇದನ್ನು ಆಯಾ ಭಾಗದಲ್ಲಿರುವ 
ಪಂಚಾಯತಿಯವರು ರಸ್ತೆಗಳನ್ನು ಬೋರ್ಡಿನವರು ನೋಡಿಕೊಳ್ಳಬೇಕು ಮತ್ತು ಇದರ ವ್ಯವಸೆಗಳನ್ನು 
ಮುನಿಸಿಪಲ್‌ ಸಂಸ್ಥೆ ವಹಿಸಿದ್ದರೆ ಅವರು ಇದರ ವ್ಯವಸ್ಥೆ ಸರಿಯಾಗಿ ನೋಡಿಕೊಳ್ಳಬೇಕು. 
ಇದಕ್ಕಾಗಿ ನಮ್ಮರಸ್ತೆಗಳನ್ನು ಯಾವ ರೀತಿ ಮಾಡಬೇಕು ಎನ್ನುವುದು ಕೂಲಂಕಷವಾಗಿ ವಿಚಾರ 
ಮಾಡಲು ಒಂದು ಕಮಿಟಿಯನ್ನು ಸದ್ಯದಲ್ಲೇ ಮಾಡಬೇಕೆಂದು ಇದ್ದೇನೆ. ಈ ಸಭೆಯ ಸದಸ್ಕರನ್ನೂ 
ಇದರಲ್ಲಿ ನೇಮಕ ಮಾಡಬೇಕೆಂದು ಇದೆ. ಈಗ ನಾವು ಬಡ್ಜೆಟ್ಟಿನಲ್ಲಿ ಒದಗಿಸಿರುವಂತೆ ಒಂದೂವರೆ 
ಕೋಟಿ ರೂಪಾಯಿಗಳಷ್ಟು ಹಣ ಬಹಳ ಕಡಿಮೆ, ಇದನ್ನು ಇನ್ನು ಯಾವ ತರಹದಲ್ಲೂ ಕಡಿಮೆ 
ಮಾಡಲು ಸಾಧ್ಯವಿಲ್ಲ. ಸುಮಾರು ಐವತ್ತು ಸಾವಿರ ಕಿಲೋಮೀಟರು ಉದ್ದ ರಸ್ತೆಗಳನ್ನು ನಾವು 
ಮೇನ್‌ಟೇನ್‌ ಮಾಡಬೇಕಾದರೆ ಇದಕ್ಕೆ ಸುಮಾರು 60 ಕೋಟಿಯಷ್ಟು ಹಣ ಬೇಕಾಗುತ್ತದೆ. 

ಒಳ್ಳೆಯ ಹೆಸರು ನಿಮಗೂ ಹಾಗೂ ನಮಗೂ ಬೇಕು, ಕೆಲವು ಕಡೆ ರಸ್ತೆಗಳನ್ನು ಕಮ್ಮಿ 
ಮಾಡಬಹುದು, ಕೆಲವು ಕಡೆ ಜಾಸ್ತಿ ಮಾಡಬಹುದು, ಕೆಲವು ಕಡೆ ಅಗತ್ಯವಾದ ರಸ್ತೆಗಳನ್ನು 
ಮಾಡಲೇ ಬೇಕಾಗುತ್ತದೆ. 

ಇನ್ನು ನ್ಯಾಷನಲ್‌ ಹೈವೇ ರೋಡುಗಳನ್ನು ನಮ್ಮ ರಾಜ್ಯದಲ್ಲಿ ಮೇಂಟೇನ್‌ ಮಾಡಲು 

€೦ದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೂ ಸೂಚನೆಗಳನ್ನೂ ಕೊಟ್ಟಿದ್ದಾರೆ. ಇದಕ್ಕಾಗಿ ಏಳನೇ ಒಂದು 

ಭಾಗದಷ್ಟು ಕೇಂದ್ರದವರು ಬರೆದಿದ್ದಾರೆ. ನಮಗೆ ಇಷ್ಟು ಹಣ ಖರ್ಚು ಮಾಡಲು ಸಾಧ್ಯವಿಲ್ಲ 
ಎನ್ನುವುದು ತಮಗೂ ಗೊತಿದೆ. 

ಮತ್ತೊಂದು ಮುಖ್ಯವಾದ ವಿಷಯವೆಂದರೆ, ಈ ನ್ಯಾಷನಲ್‌ ಹೈವೇ, ಸ್ಟೇಟ್‌ ಹೈವೇ 
ಮತ್ತು ಒ.ಡಿ.ಆರ್‌., ಎಂ.ಡಿ.ಆರ್‌. ರಸ್ತೆಗಳು ಯಾವ ಯಾವ ಮುನಿಸಿಪಾಲಿಟಿಗಳು ಮತ್ತು 


ಪುತಿಭಾವಂತ ಸಂಸದೀಯ ಪಟು 167 


ಪಂಚಾಯತಿಗಳ ಮೇಲೆ ಹಾದು ಹೋಗುತ್ತವಮೋ, ಆ ಮುನಿಸಿಪಾಲಿಟಿಯವರು ಮತ್ತು 
ಪಂಚಾಯತಿಯವರು ಅದನ್ನು ಮೇನ್‌ಟೇನ್‌ ಮಾಡಬೇಕೆಂಬ ನಿಯಮವಿತ್ತು. ಆದರೆ 
ಮುನಿಸಿಪಾಲಿಟಿಗಳವರ ಹತ್ತಿರ ಮತ್ತು ಪಂಚಾಯತಿಯವರ ಹತ್ತಿರ ಸಾಕಷ್ಟು ಹಣ 
ಇಲ್ಲದಿರುವುದರಿಂದ ಇನ್ನು ಮುಂದೆ ಈ ಎಲ್ಲಾ ಮಾರ್ಗಗಳನ್ನು ಸಹ ಲೋಕೋಪಯೋಗಿ 
ಇಲಾಖೆಯವರೇ ಮೇನ್‌ಟೀನ್‌ ಮಾಡಬೇಕೆಂದು ತೀರ್ಮಾನ ಮಾಡಿದ್ದೇವೆ. ಅದರಂತೆ ಆಜ್ಞೆಯನ್ನು 
ಸಹ ಮಾಡಿದ್ದೇವೆ. ಈ ವಿಚಾರದಲ್ಲಿ ವಿಶೇಷವಾದ ಕಾನೂನಿನ ಬದಲಾವಣೆ ಆಗಬೇಕಾಗಿದ್ದರೆ 
ಅದನ್ನು ಸಹ ಜಾಗ್ರತೆ ಮಾಡುತ್ತೇವೆ. 

ಇನ್ನು ಈ ಸೇತುವೆಗಳ ಬಗ್ಗೆ ಕೂಡ ಒಂದು ಕಾರ್ಪೋರೇಷನನ್ನು ಮಾಡಿ ಆ ಮೂಲಕ 
ಸೇತುವೆಗಳನ್ನು ಕಟ್ಟಿಸುವುದಕ್ಕೆ ಸೂಕ್ತವಾದ ವ್ಯವಸ್ಥೆ ಮಾಡುತ್ತೇವೆ. ಈ ಬಗ್ಗೆ ತಾವೂ ಸಹ 
ಸಲಹೆಗಳನ್ನು ಕೊಟ್ಟಿದ್ದೀರಿ ಮತ್ತು ನಮ್ಮ ಅಧಿಕಾರಿಗಳು ಸಹ ಸಲಹೆ ಕೊಟ್ಟಿದ್ದಾರೆ. ಈ ಸೇತುವೆಗಳನ್ನು 
ಕಟ್ಟಿಸಲು 25 ರಿಂದ 30 ಕೋಟಿ ರೂಪಾಯಿಗಳ ಖರ್ಚು ಬರುತ್ತದೆ. ಆದಕಾರಣ ಇನ್ನು ಮುಂದೆ 
ಈ ಸೇತುವೆಗಳನ್ನು ಕಟ್ಟಿಸಿದ ಮೇಲೆ ಅವಕ್ಕೆ ಟೊಲ್‌ಗೇಟ್‌ ಇಟ್ಟು ಸುಂಕವನ್ನು ವಸೂಲಿ 
ಮಾಡುವುದರ ಮೂಲಕ ಬರುವ ವರಮಾನದಿಂದ ಅದಕ್ಕಾಗಿ ಮಾಡುವ ಸಾಲವನ್ನು 
ತೀರಿಸಬೇಕೆಂದಿದ್ದೇವೆ. ಈ ಕಾರಣದಿಂದ ಯಾವ ರೀತಿಯಿಂದ ಸಾಲ ಎತ್ತಬೇಕು ಎನ್ನುವುದರ 
ಬಗ್ಗೆ ಒಂದು ನಿರ್ದಿಷ್ಟವಾದಂಥ ಸಲಹೆಗಳನ್ನು ಕೊಡುವುದಕ್ಕಾಗಿ ಒಂದು ಎಕ್ಸ್‌ಪರ್ಟ್‌ ಕಮಿಟಿಯನ್ನು 
ತಕ್ಷಣದಲ್ಲಿಯೇ ಮಾಡಿ ಅವರ ಸಲಹೆಗಳನ್ನು ತೆಗೆದುಕೊಂಡು ಮುಂದಿನ ಕಾರ್ಯಕ್ರಮವನ್ನು 
ಜರುಗಿಸಲಾಗುತ್ತದೆಂಬ ಆಶ್ವಾಸನೆಯನ್ನು ಕೊಡುತ್ತೇನೆ. 

ನಾವು ಮುಖ್ಯವಾಗಿ ಇರಿಗೇಷನ್‌ಗೆ ಮೊದಲು ಪ್ರಾಶಸ್ವ ಕೊಡಬೇಕೆಂದಿದ್ದೇವೆ. ಎರಡನೇ 
ಪ್ರೆಯಾರಿಟಿ ಲಿಫ್ಟ್‌ ಇರಿಗೇಷನ್‌, ಮೂರನೇ ಪೈಯಾರಿಟಿ ಎಲೆಕ್ಟಿಸಿಟಿ, ನಾಲ್ಕನೇ ಪ್ರೆಯಾರಟಿ 
ಕಟ್ಟಡಗಳು ಮತ್ತು ರಸ್ತೆಗಳು. ಈ ರೀತಿಯಲ್ಲಿ ನಾವು ಒಂದು ಪ್ಲಾನ್‌ ಇಟ್ಟುಕೊಂಡು ಕೆಲಸ 
ಮಾಡಿದರೆ ಒಳ್ಳೆಯದಾಗುತ್ತದೆ. ತಮಲ್ಲಿ ನಾನು ಅರಿಕೆ ಮಾಡಿಕೊಳ್ಳುವುದು ಏನೆಂದರೆ, ಈಗ 
ನಮಲ್ಲಿ ಸರ್‌ಫೇಸ್‌ ವಾಟರ್‌ ಎಗ್‌ ಜಾಸ್ಟ್‌ ಆಗಿದೆ. ಕೆರೆಗಳ ನಿರ್ಮಾಣದ ಕೆಲಸವು ಬಹಳಷ್ಟು 
ಮುಗಿದುಹೋಗಿದೆ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಉಳಿದುಕೊಂಡು ಇರಬಹುದು. ಈಗ 
ಸರ್‌ಫೇಸ್‌ ವಾಟರ್‌ ಎಗ್‌ಜಾಸ್ಟ್‌ ಆಗಿರುವುದರಿಂದ ಭೂಮಿಯೊಳಗಿರುವ ನೀರನ್ನು ಯಾವ 
ರೀತಿ ಉಪಯೋಗ ಮಾಡಿಕೊಳ್ಳಬಹುದು ಎಂಬುದನ್ನು ಆಲೋಚನೆ ಮಾಡಬೇಕಾಗಿದೆ. ಇದರ 
ಜೊತೆಗೆ ಕ್ರಾಪ್‌ ಪ್ಯಾಟ್ರನ್ನನ್ನು ಬದಲಾವಣೆ ಮಾಡಬೇಕಾಗುತ್ತದೆ. ಡ್ಯೂಟಿ ಹೆಚ್ಚಿಸಬೇಕಾಗುತ್ತದೆ. 
ಇದರ ಜೊತೆಗೆ ಇನ್ನು ಮುಂದೆ ಸ್ಟಿಂಕ್ಷರ್‌ ಇರಿಗೇಷನ್ನನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಈ 
ವಿಧಾನವನ್ನು ಜಾರಿಗೆ ತಂದರೆ ಈಗ ಒಂದು ಎಕರೆಗೆ ಉಪಯೋಗ ಮಾಡುವ ನೀರನ್ನು 
ಮೂರು ಎಕರೆಗೆ ಉಪಯೋಗಿಸಿಕೊಳ್ಳುವುದಕ್ಕೆ ಅವಕಾಶವಾಗುತ್ತದೆ. ಈಗಿರುವ ನೀರನ್ನು ನಾವು 
ಆರ್ಥಿಕವಾಗಿ ಬಹಳ ಅನುಕೂಲವಾಗುವಂತೆ ಉಪಯೋಗ ಮಾಡಿಕೊಳ್ಳಬೇಕಾದರೆ ಇವೆಲ್ಲ 


ಮಾರ್ಗಗಳನ್ನು ಹೊಸ ಹೊಸದಾಗಿ ಕಂಡುಹಿಡಿದು ಜಾರಿಗೆ ತರಬೇಕಾಗುತ್ತದೆ. ಈ ವಿಷಯವನ್ನು 
95-12 


168 ಹೆಚ್‌.ಎಂ. ಚೆನ್ನಬಸಪ್ಪ 


ನಾನು ಏತಕ್ಕೆ ಹೇಳುತ್ತಿದ್ದೇನೆಂದರೆ, ಪ್ಲಾನ್‌ ಲಿಮಿಟೇಷನ್‌ ಆಗಿ ಬರುತಿದೆ. 


ಈಗ ಏನಾಗಿದೆಯೆಂದರೆ ಮಾನ್ಯ ಸದಸ್ಯರು ಪಟ್ಟಿಗಳನ್ನು ಕೊಡುತ್ತಾರೆ. ಅದರಲ್ಲಿ 8-10 
ಹೆಸರುಗಳನ್ನು ಕೊಟ್ಟಿರುತ್ತಾರೆ. ಯಾವದನ್ನು ಮೊದಲು ತೆಗೆದುಕೊಳ್ಳಬೇಕೆಂಬುದರ ಬಗ್ಗೆ ಅದರಲ್ಲಿ 
ಪ್ರಯಾರಿಟಿಯನ್ನು ತೋರಿಸಿರುವುದಿಲ್ಲ. ಆದರೂ ಇರಿಗೇಷನ್‌ ಫಸ್ಟ್‌ ಪ್ರೆಯಾರಿಟಿ 
ಕೊಡಬೇಕೆಂಬುದೇ ಸರ್ಕಾರದ ಆಶೆಯಾಗಿದೆ. ಈಗ ಹೊಸ ಕೆರೆಗಳನ್ನು ಕಟ್ಟಿಸುವುದು ಇರಲಿ, 
ಇರತಕ್ಕಂಥ ಕೆರೆಗಳನ್ನು ಮತ್ತು ನಾಲೆಗಳನ್ನು ಒಳ್ಳೆಯ ವ್ಯವಸ್ಥಿತ ರೀತಿಯಲ್ಲಿಟ್ಟು ನೋಡಿಕೊಂಡು 
ಹೋಗುವುದು ಬಹಳ ಅವಶ್ಯಕವಿದೆ. ಅದಕ್ಕಾಗಿ ಎಲ್ಲ ಕೆರೆಗಳ ತೂಬು, ಕೋಡಿ, ಮೋರಿಯ 
ರಿಪೇರಿ ಕೆಲಸವನ್ನು ತುರ್ತಾಗಿ ಮಾಡಿಸಬೇಕೆಂದಿದ್ದಾರೆ. 


ಪ್ರತಿಭಾವಂತ ಸಂಸದೀಯ ಪಟು 169 


ಹೆಚ್‌. ಸಿದ್ದಯ್ಯನವರ ನಿಧನಕ್ಕೆ ಸಂತಾಪ * 


ಈಗಾಗಲೇ ಶ್ರೀ ಸಿದ್ದಯ್ಯನವರ ವಿಷಯದಲ್ಲಿ ಅನೇಕ ಮಹನೀಯರು ಮಾತನಾಡಿದ್ದಾರೆ. 
ಅವರ ನಿಧನದಿಂದ ದೇಶಕ್ಕೆ ಅಪಾರವಾದ ನಷ್ಟ ಉಂಟಾಗಿರತಕ್ಕದ್ದು ಜನಜನಿತವಾಗಿದೆ. ಅವರು 
ಸಾರ್ವಜನಿಕ ಜೀವನದಲ್ಲಿ ಹೇಗೆ ಕೆಲಸ ಮಾಡಬೇಕು ಎಂಬುದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. 
ನಾವೆಲ್ಲಾ ಸಿದ್ದಯ್ಯನವರ ವಿಷಯದಲ್ಲಿ ಗೌರವ ತೋರಿಸಬೇಕೆಂದಿದ್ದಲ್ಲಿ, ತ್ರಿಕರಣಶುದ್ಧವಾಗಿ 
ಅವರು ಸಮಾಜ ಸೇವೆಯನ್ನು ಯಾವ ರೀತಿ ಮಾಡಿದರೋ ಅದೇ ರೀತಿ ತ್ರಿಕರಣ ಶುದ್ಧವಾದ 
ಸಮಾಜ ಸೇವೆ ಮಾಡಬೇಕು. ಆ ರೀತಿ ಮಾಡಿದರೆ ಮಾತ್ರ ಸಿದ್ದಯ್ಯನವರಿಗೆ ಗೌರವ ತೋರಿಸಿದಂತೆ 
ಆಗುತ್ತದೆ. ಅವರು ಸುಮಾರು 35 ವರ್ಷಗಳಲ್ಲಿ ರಾಜಕೀಯ ಜೀವನದಲ್ಲಿ ಅದ್ದೀತಿಯವಾಗಿ 
ಕೆಲಸ ಮಾಡಿದ್ದಾರೆ. ಜಿಲ್ಲಾ ಬೋರ್ಡಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದರು; ಸಂಸ್ಥಾನದ ಮಂತ್ರಿಗಳಾಗಿ 
ಕೆಲಸ ಮಾಡಿದರು; ಈ ಸಭೆಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಸಾಯುವಾಗ ಹುಟ್ಟಿದಾಗ 
ಯಾವ ರೀತಿ ಬಂದರೋ ಅದೇ ರೀತಿ ಹೋದರು. ಇದು ದೇಶಕ್ಕೆ ಮಾದರಿಯಾಗಿರುವುದಲ್ಲದೆ 
ಆದರ್ಶವಾಗಿದೆ. ಅವರ ಚರಿತ್ರೆ ಎಲ್ಲರಿಗೂ ಗೊತ್ತಾದ ವಿಷಯ. ಅಂತಹ ಮಹನೀಯರು ಇಡೀ 
ನಮ್ಮ ಸಂಸ್ಥಾನದಲ್ಲೇ ಅಲ್ಲ, ಭರತಖಂಡದಲ್ಲಿ ಯಾರಾದರೂ ಇದ್ದಾರೆಯೇ ಎಂದು ಪ್ರಶ್ನೆ 
ಮಾಡುತ್ತೇನೆ. ಇಷ್ಟೆಲ್ಲಾ ವ್ಯವಹಾರ ಮಾಡಿ ಕೊನೆಗೆ ಯಾವ ರೀತಿ ಹುಟ್ಟಿ ಬಂದರೋ ಅದೇ 
ರೀತಿ ಅವರು ಹೋದರು. ಅವರ ರಾಜಕೀಯ ಜೀವನ, ಸಮಾಜ ಸೇವಾ ಜೀವನ ಬಹಳ 
ಪರಿಶುದ್ಧವಾದದ್ದು. ಅದೇ ರೀತಿ ಪರಿಶುದ್ಧವಾದ ಸಮಾಜ ಸೇವೆ ಮಾಡಬೇಕು ಎಂಬುದನ್ನು 
ಮನಸ್ಸಿಗೆ ತಂದುಕೊಂಡು ನಾವು ನಡೆದರೆ ಪೂಜ್ಯ ಸಿದ್ದಯ್ಮನವರಿಗೆ ಗೌರವ ಸೂಚಿಸಿದಂತಾಗುತ್ತದೆ. 
ಈ ವಿಷಯ ಪ್ರಸ್ತಾಪ ಮಾಡುವ ಸಂದರ್ಭದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಸಮಾಜ ಸೇವಕರು ಅವರ 
ಆದರ್ಶವನ್ನು ಮುಂದೆ ಇಟ್ಟುಕೊಂಡು, ಸಮಾಜ ಸೇವೆ ಮಾಡಬೇಕೆಂದು ಪ್ರಾರ್ಥನೆ 
ಮಾಡಿಕೊಳ್ಳುತ್ತೇನೆ. ನಮಗೆ ದೊಡ್ಡ ವ್ಯಸನವೆಂದರೆ ಸಿದ್ದಯ್ಯನವರ ಸೇವೆ ಯಾವ ಕಾಲದಲ್ಲಿ 
ಅತ್ಕವಶ್ಯಕವಾಗಿತ್ತೋ ಅಂಥ ಕಾಲದಲ್ಲಿ ಅವರು ಇಲ್ಲದೇ ಹೋದದ್ದು ಬಹೆಳೆ ವ್ಯಸನಕರ. 
ಸಿದ್ದಯ್ಯನವರು ಬಹಳ ಬುದ್ಧಿವಂತರೂ, ಹೆಚ್ಚು ವ್ಯವಹಾರ ಜ್ಞಾನವುಳ್ಳವರೂ ಮತ್ತು ಹೆಚ್ಚಿನ 
ಅನುಭವಿಗಳೂ ಆಗಿದ್ದರು. ಅವರಂಥ ರಾಜಕೀಯ ಧುರೀಣರು ಸಿಕ್ಕುವದು ಬಹಳಕಷ್ಟ. ಅನುಭವ 
ಎನ್ನುವುದು ದುಡ್ಡು ಕೊಟ್ಟರೆ ಸಿಕ್ಕುವುದಿಲ್ಲ. ನಮ್ಮದೇಶದಲ್ಲಿ ಇಂಥ ಸಮಯದಲ್ಲಿ ಬಹಳ ವಿಶೇಷ 
ರೀತಿಯ ಅನುಭವವುಳ್ಳರಾಗಿದ್ದ ಸಿದ್ದಯ್ಯನವರು ನಮ್ಮನ್ನು ಆಗಲಿದ್ದರಿಂದ ಅವರ ಒಂದು ಸೇವೆ 
ದೇಶಕ್ಕೆ ಇಲ್ಲದಂತಾಯಿತಲ್ಲಾ ಎಂದು ಬಹಳ ವ್ಯಸನಪಡಬೇಕಾಗಿದೆ. ಒಟ್ಟಿನಲ್ಲಿ ಶ್ರೀ ಸಿದ್ದಯ್ಯನವರು 
ನಮಗೆ ತೋರಿಸಿರುವಂತೆ ತ್ರಿಕರಣಶುದ್ಧವಾದ ರೀತಿಯಲ್ಲಿ ಸೇವೆ ಮಾಡಬೇಕೆಂಬುದೇ ನನ್ನ ಆಸೆ. 
ಅದರಂತೆ ನಡೆದುಕೊಂಡು ಗೌರವ ಸೂಚನೆ ಮಾಡಬೇಕೆಂದು ಪ್ರಾರ್ಥನೆ ಮಾಡಿ, ಪರಮಾತ್ನಮ 
ಅವರ ಆತಕ್ಷೆ ಶಾಂತಿಯುನ್ನುಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ. 


* ವಿಧಾನ ಸಬೆಯ ನಡವಳಿಕೆ ದಿನಾಂಕ 11ನೇ ಅಕ್ಟೋಬರ್‌, 1954 


170 ಹೆಚ್‌.ಎಂ. ಚೆನ್ನಬಸಷ್ಟ 


ನೂತನ ಸಭಾಧಕ್ಷರಿಗೆ ಅಭಿನಂದನೆ * 


ಮಾನ್ಯ ಅಧ್ಯಕ್ಷರೇ, ತಾವ ಈ ದಿವಸ ಈ ಸಭೆಯ ಅಧ್ಯಕ್ಷರಾಗಿ ಚುನಾಯಿತರಾಗಿರುವದಕ್ಕಾಗಿ 
ತಮ್ಮನ್ನು ಅಭಿನಂದಿಸುತ್ತೇನೆ. ಮಾನ್ಯ ಸದಸ್ಯರು ಹೇಳಿದಂತೆ ತಾವು ಬಹಳ ತ್ಯಾಗಮಾಡಿ ದೇಶಕ್ಕೆ 
ಬಹುಮಟ್ಟಿಗೆ ಉಪಕಾರ ಮಾಡಿರುವಿರಿ. ಅನೇಕ ವೇಳೆ ಅಧಿಕಾರ ಸ್ಥಾನ ಲಭಿಸತಕ್ಕ ಸಂಭವಗಳು 
ದೊರೆಕಿದ್ದಾಗ್ಲೂ ಆ ಆಧಿಕಾರ ವ್ಯಾಮೋಹವನ್ನು ಬದಿಗೊತ್ತಿ ದೇಶ ಸೇವೆ ಮಾಡಿರತಕ್ಕ ಸನ್ನಿವೇಶಗಳು 
ಅನೇಕವಿವೆ. ಈ ದಿವಸ ಪ್ರತಿಸ್ಪರ್ಧಿ ಇಲ್ಲದೆ ತಮನ್ನು ಈ ಸ್ಥಾನಕ್ಕೆ ಚುನಾವಣೆಯನ್ನು 
ಮಾಡಿರುವುದಲ್ಲದೆ ಒಂದು ದೊಡ್ಡ ವೈಶಿಷ್ಟ್ಯವಿದೆ. ವಿರೋಧ ಪಕ್ಷದ ನಾಯಕರು “ಈ ಸಭೆಯ 
ಅಧ್ಯಕ್ಷರಾಗಿರತಕ್ಕವರು ಬಹಳ ನಿಷ್ಟಕ್ಷಪಾತಿಗಳಾಗಿರಬೇಕು. ಪಕ್ಷಪಾತ ಮನೋಭಾವ ಇರಬಾರದು” 
ಎಂದು ಹೇಳಿದರು. ತಮ್ಮ ಚುನಾವಣೆಯ ವೈಶಿಷ್ಟ್ಯವೇನು ಎಂಬುದನ್ನು ನಾನು ಹೇಳುವುದಾದರೆ, 
ಪಕ್ಷಪಾತ ಮಾಡುವುದು ತಮ್ಮಿಂದ ಸಾಧ್ಯವಿಲ್ಲ; ಆಗುವುದೂ ಇಲ್ಲ. ಈ ವಿಶೇಷ ಗುಣ ತಮಲ್ಲಿ 
ಇದ್ದುದ್ದರಿಂದಲೇ ಈ ಸಭೆಯವರು ಪ್ರತಿಸ್ಪರ್ಧಿ ಇಲ್ಲದೆ ತಮ್ಮನ್ನು ಈ ಸ್ಥಾನಕ್ಕೆ ಬಹಳ ಸಂತೋಷದಿಂದ 
ಚುನಾವಣೆ ಮಾಡಿದ್ದಾರೆ. ಇಂಗ್ಲೆಂಡಿನಲ್ಲಿ ಒಂದು ಒಳ್ಳೆಯ ಸಂಪ್ರದಾಯವಿದೆ. ಈ ಸಭೆಯ 
ಅಧ್ಯಕ್ಷ ಸ್ಥಾನದಲ್ಲಿರತಕ್ಕವರು ಅವರಿಗೆ ದುಡಿಯಲು ಶಕ್ತಿ ಇರುವವರೆಗೂ ಅಧ್ಯಕ್ಷರಾಗಿರತಕ್ಕ 
ಸಂಪ್ರದಾಯವಿದೆ. ಅದು ವಾಸ್ತವಾಂಶ. ಅಂಥ ಒಂದು ಸಂಪ್ರದಾಯವನ್ನು ಕಟ್ಟಲಿಕ್ಕೆ ತಮಗಿಂತಲೂ 
ಅರ್ಹರಾದವರು ಸಿಕ್ಕುವುದು ಕಷ್ಟವೆಂದು ನಾನು ದೈರ್ಯವಾಗಿ ಹೇಳಬಲ್ಲಿ. ಏಕೆಂದರೆ ಪಕ್ಷಪಾತವನ್ನು 
ಮಾಡಬೇಕೆಂದು ಹೊರಟರೂ ಅದು ನಿಮ್ಮಿಂದ ಸಾಧ್ಯವಿಲ್ಲ. ನಿಷ್ಟಕ್ಷಪಾತ ಮನೋಭಾವದಿಂದ 
ಕೂಡಿದ ನಿಮಗೆ ಈ ಕಾರ್ಯಕ್ಷೇತ್ರ ಒಪ್ಪತಕ್ಕದ್ದು. ಶ್ರೀ ಪಟ್ಟಾಬಿರಾಮರವರು ಹೇಳಿದಂತೆ ಈ 
ಸಭೆಯ ಅಧ್ಯಕ್ಷೆರಾಗಿ ತಾವು ಬಹಳ ಕಾಲವಿದ್ದು ಕೆಲಸ ಮಾಡವಂತಾಗಬೇಕೆಂಬುದೇ ನನ್ನ ಆಸೆ. 
ಈ ಆಸೆ ವಿರೋಧ ಪಕ್ಷದಲ್ಲೂ ಹುಟ್ಟಬೇಕು. ಜೊತೆಗೆ ತಮ್ಮ ಚುನಾವಣಾ ಕ್ಷೇತ್ರದಲ್ಲಿ ತಾವೇ 
ಖಾಯಂ ಆಧ್ವಕ್ಷರಾಗಲು ಸಹಾಯಕವಾಗುವಂತೆ ಓಟುದಾರರು ನಿಮನ್ನು ಚುನಾಯಿಸಬೇಕು. 
ಈ ಸ್ಥಾನಕ್ಕೆ ತಾವು ತುಂಬ ಅರ್ಹರು, ದಕ್ಷರು ಮತ್ತು ಶಕ್ತರು. ಆದ್ದರಿಂದ ತಮ್ಮನ್ನು ಆ ಸ್ಥಾನದಲ್ಲಿ 
ಕೂರಿಸಿದ್ದೇವೆ. ಆ ಸ್ಥಾನ ಬಲದಿಂದ ತಾವು ಒಳ್ಳೆಯ ಸಂಪ್ರದಾಯವನ್ನು ಬೆಳೆಸಿ ಈ ಸಭೆಯ 
ಗೌರವ ಮತ್ತು ಪ್ರತಿಷ್ಠೆಗಳನ್ನು ಕಾಪಾಡಿಕೊಂಡು ಕೀರ್ತಿ ಪಡೆಯಬೇಕೆಂಬುದೇ ನನ್ನ ಆಸೆ. ಈ 
ಸಭೆಯ ಘನತೆ, ಗೌರವವನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆಸಲಿಕ್ಕೆ ತಮಗೆ ಪರಮಾತ್ಸಮ ಶಕ್ತಿಯನ್ನು 
ಕೊಡಲಿ ಎಂದು ಪ್ರಾರ್ಥನೆ ಮಾಡಿ ತಮನ್ನು ಅಭಿನಂದಿಸುತ್ತೇನೆ. 


* ವಿಧಾನ ಸಚಿಯ ನಡವಳಿಕೆ ದಿನಾಂಕ 13ನೇ ಅಕ್ಟೋಬರ್‌, 1954 


ಪ್ರತಿಭಾವಂತ ಸಂಸದೀಯ ಪಟು 171 


ಮೈಸೂರು ಸೆಹಕಾರ ಸೆಂಘಗಳ (ತಿದ್ದುಪಡಿ) ವಿಧೇಯಕ 1954 * 


ಸ್ಥಾಮಿ, ಈಗ ಸುಮಾರು 50 ವರ್ಷಗಳಿಂದ ಈ ಸಹಕಾರ ಸಂಘಗಳು ಕೆಲಸ ಮಾಡುತ್ತಾ 
ಇವೆ. ಆದರೆ ಈಗ ಇವು ಸಮರ್ಪಕವಾಗಿ ಕೆಲಸ ಮಾಡದೇ ಹೋಗಿರುವ ಪ್ರಸಂಗ ಬಂದಿದ್ದರೆ 
ಸಂಪೂರ್ಣ ಸಾಮ್ಯವನ್ನು ಸಾರ್ವಜನಿಕರಿಗೆ ಕೊಡದೇ ಹೋದದ್ದೇ ಇದಕ್ಕೆ ಕಾರಣ ಎಂದು 
ಶ್ರೀಮಾನ್‌ ಶ್ರೀನಿವಾಸ ಅಯ್ಯಂಗಾರ್‌ರವರು ತಿಳಿಸಿದರು. ಅವರು ಈಗ ಸಭೆಯಲ್ಲಿ ಇದ್ದಿದ್ದರೆ 
ಚೆನ್ನಾಗಿತ್ತು. ಈ ಸಹಕಾರ ಸಂಘಗಳು 50 ವರ್ಷಗಳಿಂದ ಕೆಲಸ ಮಾಡಿ ಇವೊತ್ತು ಬಹಳ 
ಅಸಮರ್ಪಕವಾದ ಪರಿಸ್ತಿತಿಯಲ್ಲಿ ಕೆಲಸ ಮಾಡುತ್ತಾ ಇದ್ದರೆ ಅದಕ್ಕೆ ಮೂಲ ಕಾರಣ ಏನು 
ಎಂಬುದನ್ನು ಅವರು ಹೇಳಲಿಲ್ಲ. ಈಗ ತಂದಿರತಕ್ಕ ತಿದ್ದುಪಡಿ ಇಲ್ಲಿರತಕ್ಕ ಲೋಪದೋಷಗಳನ್ನು 
ಸರಿಪಡಿಸಿ, ಸಹಕಾರ ಸಂಘಗಳು ಸಡಿಲವಾಗಿ ಬೀಳದೆ, ಸುಭದ್ರವಾದ ಸಹಕಾರ ಸಂಘಗಳಾಗಿ 
ಬಹಳ ಯಶಸ್ವಿಯಾಗಿ ಬೆಳೆಯಲಿ ಎಂಬ ಸದುದ್ದೇಶದಿಂದ ತಂದಿರತಕ್ಕದ್ದು. ಇದರಲ್ಲಿ 
ಅಡಕವಾಗಿರತಕ್ಕಂಥ ಪ್ರತಿಯೊಂದು ಕ್ಲಾಜನ್ನೂ ತೆಗೆದುಕೊಂಡು ಮಾನ್ಯ ಸದಸ್ಯರು ಎಷ್ಟುಮಟ್ಟಿಗೆ 
ಅದು ಸಹಾಯಕವಾಗಿದೆ ಎಂಬುದನ್ನು ತೋರ್ಪಡಿಸಿದ್ದಾರೆ. ಆದ್ದರಿಂದ ನಾನು clause by 
೦॥ause ತೆಗೆದುಕೊಂಡು ಪುನಃ ಹೇಳಿ, ಪುನರುಕ್ತಿ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಈ ಸಹಕಾರ 
ಸಂಘಗಳು ಇವೊತ್ತಿನವರೆಗೂ ಏನು ಕೆಲಸ ಮಾಡಿಕೊಂಡು ಬಂದಿವೆ ಮತ್ತು ಈಗ ಯಾವ 
ಸ್ಥಿತಿಯಲ್ಲಿವೆ ಎಂಬುದಕ್ಕೆ ಉದಾಹರಣೆಯಾಗಿ, ಸಹಕಾರ ಸಂಘಗಳೆಲ್ಲಕ್ಕೂ ಕೂಡ 
ಮೂಲಾಧಾರವಾದ ಏಪೆಕ್ಸ್‌ ಬ್ಯಾಂಕಿನ ಸ್ಥಿತಿಗತಿಗಳು, ಅದರ ಕೆಲಸ ಕಾರ್ಯಗಳು, 
ಕಾರ್ಯಚಟುವಟಿಕೆ ಎಷ್ಟರಮಟ್ಟಿಗೆ ಇವೆ ಎಂಬುದನ್ನು ಅವರ ರಿಪೋರ್ಟನಲ್ಲಿರತಕ್ಕ ಒಂದು 
ಕ್ಲಾಜನ್ನು ನಾನು ಓದಿದರೆ ಈ ಸಭೆಗೆ ಅದರ ಸಹಕಾರತತ್ವ ಎಷ್ಟರಮಟ್ಟಿಗೆ ಕೆಳದರ್ಜೆಗೆ ಇಳಿದಿದೆ 
ಎಂಬುದು ಗೊತ್ತಾಗುತ್ತದೆ. ಅದರಲ್ಲಿ ಮಾನ್ಯ ಶ್ರೀಮಾನ್‌ ಶ್ರೀನಿವಾಸೆ ಅಯ್ಕಂಗಾರ್‌ರವರೂ 
ಕೂಡ ಕೆಲವು ಕಾಲ ಡೈರಕ್ಷರಾಗಿದ್ದರು ಎಂದು ನನಗೆ ಖಚಿತವಾಗಿ ತಿಳಿದು ಬಂದಿದೆ. ಅಪೆಕ್ಸ್‌ 
ಬ್ಯಾಂಕಿನ ಸಹಕಾರ ಸಂಘದ ವಾರ್ಷಿಕ ವರದಿಯ ಪ್ರಕಾರ ಒಟ್ಟು Bad Debts ಇರತಕ್ಕದ್ದು 
9,12,233 ರೂಪಾಯಿಗಳು. ಅದಕ್ಕೆ ಈ ರೀಶಿ ಹೇಳುತ್ತಾರೆ:- 

ಅಂಕಿ ಅಂಶಗಳನ್ನು ಮುಂದಿಟ್ಟರೆ ಅದು ವ್ಯಕ್ತವಾಗುತ್ತದೆ. 

ಅಪೆಕ್ಸ್‌ ಬ್ಯಾಂಕಿನ ಆಡಿಟ್‌ ರಿಪೋರ್ಟಿನ ಇನ್ನೊಂದು ಪೇಜಿನಲ್ಲಿರುವ ಪ್ರತಿಯೊಂದು 
ವಾಕ್ಯವನ್ನೂ ತಾವು ಕೇಳಬೇಕು. ಇದು ಬಹಳ ಪ್ರಾಮುಖ್ಯವಾದುದು. ಆ ಆಡಿಟ್‌ ರಿಪೋರ್ಟಿನ 
ಲೆಡ್ಕರ್‌ ಪೋಲಿಯೋ 902 ರಲ್ಲಿ "This Institution seems to have been registered 
as R.C.S. No. 1598, dated 15th June 1949" ಎಂದಿದೆ. ಇದು ಕುಟೋನೆಂಟಿನಲ್ಲಿರುವ 
ಟ್ರೇಡ್ಸ್‌ ಕಾರ್ಪೊರೇಷನ್‌ ಸೊಸ್ಸೆಟಿಗೆ ಸಂಬಂಧಪಟ್ಟದ್ದು. ಈ ಸೊಸ್ಸೆಟಿಯು ಅಪೆಕ್ಸ್‌ ಬ್ಯಾಂಕಿಗೆ 
15.6.1949ರಲ್ಲಿ ರಿಜಿಸ್ಪರಾಯಿತು. ಈ ಸೊಸೈಟಿಯು ಅಪೆಕ್ಸ್‌ ಬ್ಯಾಂಕಿನ ಮೆಂಬರಾಗಿ 


* ವಿಧಾನ ಸಭೆಯ ನಡವಳಿಕೆ ದಿನಾಂಕ 22ನೇ ಅಕ್ಟೋಬರ್‌, 1954 


172 ಹೆಚ್‌.ಎಂ. ಚೆನ್ನಬಸಪ್ಪ 


10.7.1949ರಲ್ಲಿ ಅಡ್ಮಿಟ್‌ ಆಯಿತು. 15.6.1949ರಲ್ಲಿ ರಿಜಿಸ್ಟರಾಗಿ ಅದೇ ದಿವಸ ಸಾಲಕ್ಕೆ 
ಅರ್ಜಿ ಹಾಕಿದೆ. ಇನ್ನೂ ಮೆಂಬರಾಗದೇ ಹೋಗಿದ್ದರೂ, 20.7.1949 ರಲ್ಲಿ ಮೆಂಬರಾದರೂ, 
ಮೆಂಬರಾಗುವುದಕ್ಕೆ ಮೊದಲೇ ರಿಜಿಸ್ಸರಾದ ದಿನವೇ 50 ಸಾವಿರ ರೂಪಾಯಿಗಳ ಸಾಲಕ್ಕೆ 
ಅಪೆಕ್ಸ್‌ ಬ್ಯಾಂಕಿಗೆ ಅರ್ಜಿ ಹಾಕಿದರು. 15ನೆಯ ತಾರೀಖು ರಿಜಿಸ್ಟರಾಗಿ ಆ ದಿವಸ ಅರ್ಜಿಕೊಟ್ಟರೆ 
16ನೆಯ ತಾರೀಖೇ ಅದಕ್ಕೆ ಶಿಫಾರಸು ಮಾಡಿದರು. ಆ ಸಂಸ್ಥೆಯು ಅಪೆಕ್ಸ್‌ ಬ್ಯಾಂಕ್‌ ಮೆಂಬರು 
ಹೌದೇ, ಅಲ್ಲವೇ ಎಂದು ವಿಚಾರ ಮಾಡದೆ, ಅಪ್ಲಿಕೇರ್ಷ ಕೊಟ್ಟ ದಿವಸ ಸಂಸ್ಥೆಯು ಷೇರು 
ಬಂಡವಾಳಕ್ಕೆ ಎಷ್ಟು ಹಣ ಕೊಟ್ಟಿದೆ ಎಂಬುದನ್ನು ತಿಳಿದುಕೊಳ್ಳದೆ ಅರ್ಜಿ ಹಾಕಿರುವ ಸೊಸ್ಸೆಟಿ 
ಅಥವಾ ಸಂಸ್ಥೆಯು ಅಸೆಟ್ಸ್‌ ಮತ್ತು ಲಯಬಿಲಿಟೀಸ್‌ ಎಷ್ಟು ಎಂದು ತಿಳಿದುಕೊಳ್ಳದೆ, ಅಂಥ 
ಸಂಸ್ಥೆ ಇದೆಯೆ, ಇಲ್ಲವೆ ಎಂದು ಪರಿಶೀಲಿಸಿದೆ, whether the said ex-officio President 
has been authorised by the General Body of the Institution to raise the 
funds ಎಂಬುದನ್ನು ವಿಚಾರಿಸದೆ, ಸಾಲ ಹೀಗೆ ತೆಗೆದುಕೊಳ್ಳಲು ಜನರಲ್‌ ಬಾಡಿ ಅಧಿಕಾರ 
ಕೊಟ್ಟಿದೆಯೆ ಇಲ್ಲವೆ ಎಂದು ನೋಡದೆ, ಶಿಫಾರಸು ಮಾಡಿದ್ದಾರೆ. Meanwhile, a 
recommendation for sanctioning a sum of Rs. 73,000 to the said Institution 
was received from the then Registrar. 


50 ಸಾವಿರ ರೂಪಾಯಿಗಳ ಸಾಲಕ್ಕೆ ಶಿಫಾರಸ್ಪಾಗಿದೆ. Meanwhile a 
recommendation for sanctioning a sum of Rs. 75,000 to the said 
Institution was received from the then Registrar, who was also Ex-officio 
President of the Instituion from his camp at Shimoga, which seems to 
have not been registered in the Bank's Registers. ಆ ಕಾಗದ ಬಂದು 
ಹೋಗಿರುವುದಕ್ಕೆ ಬ್ಯಾಂಕಿನ ರಿಜಿಸ್ತರಿನಲ್ಲಿ ದಾಖಲೆಯೇ ಇಲ್ಲ. The matter was pushed 
through and a loan of Rs. 50,000 was sanctioned and a sum of 
Rs. 30,000 paid on 20th June 1949. ಮೆಂಬರ್‌ಷಿಪ್‌ಗೆ ಅಪ್ಲಿಕೇಷನ್‌ ಕೊಟ್ಟ ದಿವಸವೇ 
30 ಸಾವಿರ ರೂಪಾಯಿಗಳನ್ನು ಕೊಟ್ಟೇಬಿಟ್ಟರು. ಸಾಲಕ್ಕೆ ಅರ್ಜಿಕೊಟ್ಟ ಐದು ದಿವಸದೊಳಗಾಗಿ 
ಸಾಲ ಮಂಜೂರು ಮಾಡಿಕೊಟ್ಟರು. Further, an additional loan of Rs. 25,000 
was sanctioned within seventeen days of the first loan. If is therefore 
clearly seen that the then Registrar of Co-operative Societies who has to 
enforce the rules and regulations of the Department, pushed through the 
loan against grave irregularities and the whole amount seemsto be doubtful 
of recovery. My friends oppose a measure which has been brought forward 
to put down such kind of irregularities. 


ನಾನ್‌ ಅಫಿಷಿಯಲ್ಸ್‌ ಕೈಗೆ ಅಧಿಕಾರ ಕೊಟ್ಟರೆ ಕೆಲಸ ಚೆನ್ನಾಗಿ ನಡೆಯುತ್ತದೆ ಎಂಬ 
ಅಭಿಪ್ರಾಯವಿರಬಹುದು. ಆಪೆಕ್ಸ್‌ ಬ್ಯಾಂಕಿಗೆ ನಾನ್‌ ಅಫಿಷಿಯಲ್‌ ಪ್ರೆಸಿಡೆಂಟೇ ಇದ್ದರು. 
ಅವರ ಹೆಸರು ಹೇಳುವುದು ಅನಗತ್ಯ. ಆ ಪ್ರೆಸಿಡೆಂಟೇ ಇನ್ನೊಂದು ಅಪೆಕ್ಸ್‌ ಬ್ಯಾಂಕ್‌ 


ಪ್ರತಿಭಾವಂತ ಸಂಸದೀಯ ಪಟು 173 


ಮೆಂಬರಾಗಿದ್ದ ಸೊಸ್ಸೆಟಿ ಸೆಕ್ರಟರಿ. He obtained 20,000 rupees as loan from the 
Apex Bank to this Society. He is the President there and Secretary 
ಗere. ಆ ಸಾಲಕ್ಕೆ ಶೇಕಡ ಆರರಂತೆ ಬಡ್ಡಿ. ಖಾಸಗೀ ಸದಸ್ಯರಾದ ಒಬ್ಬ ಮಹನೀಯರು ಅಪೆಕ್ಸ್‌ 
ಬ್ಯಾಂಕಿನ ಚುನಾಯಿತ ಅಧ್ಯಕ್ಷರು. ಅದೇ ಅಧ್ಯಕ್ಷರು ರಸಲ್‌ ಮಾರ್ಕೆಟ್‌ ಸೊಸೈಟಿ ಲಿಮಿಟೆಡ್‌ 
ಎಂಬ ಇನ್ನೊಂದು ಸೊಸೈಟಿಗೂ ಅಧ್ಯಕ್ಷರು. ಆ ಸೊಸೈಟಿಯ ಅಧ್ಯಕ್ಷರಾಗಿ ಅದಕ್ಕೆ ಸಾಲ ಕೇಳಿ 
ಬ್ಯಾಂಕಿನಿಂದ 20 ಸಾವಿರ ರೂಪಾಯಿಗಳನ್ನು ಶೇಕಡ ಆರರ ಬಡ್ಡಿಯಂತೆ ಮಂಜೂರು ಮಾಡಿದರು. 
ಮಂಜೂರಾದ ಮೇಲೆ ಶೇಕಡ ಎರಡರಂತೆ ಅವರು ತೆಗೆದುಕೊಂಡರು. ಹೀಗೆ ಸಾರ್ವಜನಿಕ 
ಮುಖಂಡರ ಕೈಗೆ ಸಂಪೂರ್ಣವಾಗಿ ಅಧಿಕಾರ ಕೊಟ್ಟಿದ್ದರೆ ಬಹುಶಃ 50 ವರ್ಷಗಳಲ್ಲಿ ಒಂದು 
ಸೊಸ್ಸೆಟಿಯೂ ಈ ದೇಶದಲ್ಲಿ ಇರುತ್ತಿರಲಿಲ್ಲ. 

ಆ ಮೇಲೆ ಟ್ರೇಡ್ಸ್‌ ಕಾರ್ಪೋರೇಷನ್‌ ಸೊಸೈಟಿ ಆಡಿಟ್‌ ರಿಪೋರ್ಟ್‌ ಮೇಲೆ, 
everything has been done according to rules and law. The loan has been 
duly sanctioned by the Board. ಇನ್ನು ಬೋರ್ಡಿನಲ್ಲಿರುವವರೆಲ್ಲಾ ನಮ್ಮ ಮಾನ್ಯ 
ಸ್ನೇಹಿತರಾದ ಶ್ರೀ ಶ್ರೀನಿವಾಸಯ್ಯಂಗಾರ್‌ರವರಂಥ ನಾನ್‌ ಅಫಿಷಿಯಲ್ಸ್‌, ಇಂಥವರು 
ಬೋರ್ಡಿನಲ್ಲಿ ಈ ಸಾಲ ಮಂಜೂರು ಮಾಡಿರುವುದು. ಇದನ್ನು ಯೋಚನೆ ಮಾಡಿ. 

ತಾವ ಡೈರೆಕಟ್ಟರಾಗಿದ್ದೀರೋ ಇಲ್ಲವೋ ನನಗೆ ಗೊತ್ತಿಲ್ಲ; ತಮ್ಮಂಥ ಡೈರೆಕ್ಷರು ಮಾಡಿದ್ದಾರೆ, 
ಆ ಸೊಸ್ಸೆಟಿ ತಮ್ಮಸಂಘದ ಮೆಂಬರು ಹೌದೆ, ಅಲ್ಲವೆ ಎಂಬುದನ್ನು ಡೆರೆಕ್ಟರುಗಳು ಪರಿಶೀಲಿಸಿದರೆ 
ಎಂಬುದನ್ನು ದಯವಿಟ್ಟು ಹೇಳೋಣವಾಗಲಿ. 

ಸಾರ್ವಜನಿಕರ ಕೈಗೆ ಸಂಪೂರ್ಣವಾಗಿ ಇದನ್ನು ಕೊಟ್ಟಿದ್ದರೆ ಏನಾಗುತ್ತಿತ್ತು. ಸಾರ್ವಜನಿಕ 
ಅಧ್ಯಕ್ಷರನ್ನು ಮಾಡಿದಾಗ ಏನಾಯಿತು ಎಂಬುದನ್ನು ತಿಳಿಸಲು ಈ ಉದಾಹರಣೆಯನ್ನು ತಮ್ಮ 
ಮುಂದಿಟ್ಟೆ. ಈ ಅಪೆಕ್ಸ್‌ ಬ್ಯಾಂಕಿನ ಬಂಡವಾಳ, ಬ್ಯಾಡ್‌ಡೆಟ್ಸ್‌ ಮತ್ತು ಸರ್ಕಾರವನ್ನು ಇದು 
ಕೇಳಿರುವ ಐದು ಲಕ್ಷ ರೂಪಾಯಿಗಳ ಸಬ್ಸಿಡಿ, ಇವರ ಸ್ಥಿತಿಗತಿ ನೋಡಿದರೆ ನಮ್ಮದೇಶದಲ್ಲಿರುವ 
ಹತ್ತಾರು ಕೋ-ಆಪರೇಟಿವ್‌ ಸೊಸ್ಸೆಟಿಗಳ ಪರಿಸ್ಲಿಯೇನಾಗಿದೆಯೋ ಎಂದು ತುಂಬ ಭಯವಾಗಿದೆ. 
ಈ ಸಂದರ್ಭದಲ್ಲಿ ಸರ್ಕಾರದವರನ್ನು ಈ ಲೋಪ ದೋಷಗಳಿಗೆ ಭಾಗಿಯಾಗಿ ಮಾಡಿಲ್ಲ. ಈ 
ದಿವಸದವರೆಗೆ ರಿಜಿಸ್ಟಾರ್‌ ಮತ್ತು ಡೈರೆಕ್ಷರುಗಳ ಮೇಲೆ ಏನು ಆಕ್ಷನ್‌ ತೆಗೆದುಕೊಂಡಿದ್ದೀರಿ? 
ನೇರವಾಗಿ ಈ ಆಡಿಟ್‌ ರಿಪೋರ್ಟ್‌ ಮೂಲಕ ಸ್ಥಿತಿಗತಿಯನ್ನು ತಿಳಿದು ಏನು ಕಾರ್ಯಕ್ರಮವನ್ನೂ 
ಈ ದಿವಸದವರೆಗೂ ತೆಗೆದುಕೊಂಡಿಲ್ಲವೆಂದು ತಿಳಿದುಬಂದಿದೆ. ತೆಗೆದುಕೊಂಡಿದ್ದರೆ 
ಅಭಿನಂದಿಸುತ್ತೇನೆ. ಈ ವಿಚಾರದಲ್ಲಿ ಸರ್ಕಾರ ಏನು ಮಾಡಿದೆಯೆಂಬುದನ್ನು ಖಚಿತವಾಗಿ 
ತಿಳಿಸಬೇಕೆಂದು ಆಶಿಸುತ್ತೇನೆ. 

ಈ ಕೋ-ಆಪರೇಟಿವ್‌ ಸೊಸ್ಸೆಟಿಗಳ ಸ್ತಿತಿ ಹಣಕಾಸಿನ ಬಾಕಿ ವಸೂಲಿ ಬಗ್ಗೆ ಹೇಗಿದೆ, 
ಅಲ್ಲಿ ಸಾರ್ವಜನಿಕರ ಹಣ ಯಾವ ರೀತಿ ಫೋಲಾಗುತಿದೆ, ಇದಕ್ಕೆಲ್ಲಾ ಕಾರಣಭೂತರಾರು 
ಎಂಬುದನ್ನು ಕಂಡುಹಿಡಿಯಲು ತಕ್ಕ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕೆಂದು ಹೇಳುತ್ತೇನೆ. ಈ 


174 ಹೆಚ್‌.ಎಂ. ಚನ್ನಬಸಪ್ಪ 


ತಿದ್ದುಪಡಿ ಮಸೂದಾ ಕಾನೂನಿನಲ್ಲಿ ಮೊದಲಿನಿಂದ ಕೊನೆಯವರೆಗೂ ಖಂಡಿಸತಕ್ಕ ಅಂಶವೇ 
ಅಡಗಿದೆ; ಇದರಲ್ಲಿ ಒಂದು ೭೩56 ಸಹ ಪ್ರಯೋಜನಕಾರಿಯಾಗಿಲ್ಲವೆಂದು ಹೇಳಬೇಕಾಗಿದೆ, 
aus ಎರಡರಲ್ಲಿ ಒಂದೇ ಸಾರಿ ಒಂದು ಸಾವಿರ ರೂಪಾಯಿನ ಷೇರು ತೆಗೆದುಕೊಳ್ಳುವುದನ್ನು 
ಹತ್ತು ಸಾವಿರ ರೂಪಾಯಿಗಳಿಗೆ ಹೆಚ್ಚು ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಿದ್ದಾರೆ, ಇದು 
ಟಗರೇಗಂಂa೩tic ಎಂದು ಹೇಳದೇ ವಿಧಿ ಇಲ್ಲ ಎಂದು ಮುಂತಾಗಿ ವಿರೋಧ ಪಕ್ಷದ ಸದಸ್ಯರು 
ಹೇಳಿದರು. ಈ ರೀತಿ ಬಂಡವಾಳದಲ್ಲಿ -ಗ೩1€ ೦೩p1ಡ!- ಬಗ್ಗೆ ಏರುಪೇರನ್ನು ಏರ್ಪಡಿಸಿಕೊಂಡರೆ 
ಈಗ ಐವತ್ತು ಸಾವಿರ ರೂಪಾಯಿ ಬಂಡವಾಳವನ್ನು ಐದು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಿದರೆ, 
ಆಗ ಸಾರ್ವಜನಿಕರ ಹಣ ಹೇರಳವಾಗಿ ಸಹಕಾರ ಸಂಘಗಳಿಗೆ ಬಂದರೆ, ಅದರಿಂದ ಅನೇಕ 
ಬಡವರಿಗೆ ಸಾಲಗಳು ಸುಲಭವಾಗಿ ದೊರೆಯಲು ಅನುಕೂಲವಾಗುತ್ತದೆ. ಎರಡನೆಯದಾಗಿ 
ಸಹಕಾರ ಸಂಘಗಳಲ್ಲಿ ಷೇರು ಬಂಡವಾಳ ಹೆಚ್ಚಾದರೆ ಸಂಘಗಳ ಸದಸ್ಯರು ಹೆಚ್ಚು ಹೆಚ್ಚಾಗಿ 
ಷೇರು ತೆಗೆದುಕೊಂಡು ಸಂಘಗಳ ಭದ್ರತೆಯನ್ನು ಹೆಚ್ಚಿಸಲು ಸಹಕಾರಿಯಾಗುವುದಲ್ಲದೆ, ಡಿಪಾಜಿಟ್‌ 
ಮೊಬಲಗನ್ನೂ ಕಡಿಮೆ ಮಾಡಿಕೊಳ್ಳಬಹುದು. ಇದರಿಂದ ಡಿಪಾಜಿಟ್‌ ಹಣಕ್ಕೆ ಕೊಡಬೇಕಾದ 
ಬಡ್ಡಿ ಸಹಕಾರ ಸಂಘಗಳಿಗೆ ಉಳಿತಾಯವಾಗುತ್ತದೆ. ಷೇರು ಬಂಡವಾಳ ಹೆಚ್ಚು ಮಾಡುವುದರಿಂದ 
ಸಹಕಾರ ಸಂಘಗಳ ಹಣದ ಭದ್ರತೆ ಮತ್ತು ಘನತೆ ಹೆಚ್ಚಾಗಿ, ಅವುಗಳ ವ್ಯಾಪ್ತಿ ಸಹ ಹೆಚ್ಚಾಗಿ 
ಸಾರ್ವಜನಿಕರಿಗೂ ಹೆಚ್ಚಿನ ಸಹಾಯ ದೊರಕುತ್ತದೆ. ಈ ಷೇರು ಮೊಬಲಗು ಯಾವತ್ತೂ ಸಹ 
ಕೋ-ಆಪರೇಟೀವ್‌ ಸೊಸೈಟಿಯ ಹಣವಾಗಿರುತ್ತದೆ. 


ಶ್ರೀ ಎಸ್‌. ಶ್ರೀನಿವಾಸಯ್ಯಂಗಾರ್‌ - ಹೆಚ್ಚಾಗಿ ಷೇರುದಾರರಿಗೆ ಡಿವಿಡೆಂಟ್‌ ಬರುತ್ತದೆ 
ಎಂದೂ ಹೇಳಿ. 


ಶ್ರೀ ಎಚ್‌.ಎಂ. ಚನ್ನಬಸಪ್ಪ - ಹೌದು; ಇದರ ಜೊತೆಗೆ ಸಹಕಾರ ಸಂಘಗಳು 
ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೂ ಹಣ ಸಹಕಾರ ಮಾಡಬಹುದು. ಈಗಾಗಲೇ ಹಲವಾರು 
ಉದ್ಯಮಗಳಲ್ಲಿ ಸರ್ಕಾರದ ನೆರವು ದೊರೆಯುತ್ತಿದೆ. ಆ ರೀತಿ ನೆರವಿಗೆ ಈ ಸಹಕಾರ ಸಂಘಗಳು 
ಬರಲು ಇದರಿಂದ ಅನುಕೂಲವಾಗುತ್ತದೆ. ಇದರ ಜೊತೆಗೆ Government also can take 
shares in the Co-operative Institutions. ಇದರಿಂದ ಸಹಕಾರ ಸಂಘದ stability 
ಹೆಚ್ಚಿಸಿದೆ ಹಾಗೆ ಆಗುತ್ತದೆ. ಆಗ ಸಹಕಾರ ಸಂಘದ ಹಣದ ಭದ್ರತೆ ವಿಷಯದಲ್ಲಿ ಜನರಿಗೆ 
ನಂಬಿಕೆ ಹುಟ್ಟುತದೆ. 


Clause ಮೂರರಲ್ಲಿ - this restricts membership in a Society. ಇದರಿಂದ 
ಒಂದೇ ನಗರದಲ್ಲಿರತಕ್ಕವರು, ಒಂದೇ ಗ್ರಾಮದಲ್ಲಿರತಕ್ಕವರು ಅಥವಾ ಒಂದೇ ಗುಂಪಿನ 
ಗ್ರಾಮಗಳಲ್ಲಿರತಕ್ಕವರು ಅಥವಾ ಒಂದೇ ೦೩58 ನವರು ಮೆಂಬರಾಗುವುದಕ್ಕೆ ಅವಕಾಶವಿದೆ 
ಇದರಲ್ಲಿ ತಪ್ಪೇನಿದೆ? ಈಗಿರತಕ್ಕ ಲೋಪ ದೋಷಗಳನ್ನು ಸರಿಪಡಿಸುವುದಕ್ಕೆ ಈ ತಿದ್ದುಪಡಿಯನ್ನು 
ಹಾಕಿರುವುದು. ಮೈಸೂರು ಸಂಸ್ಥಾನದಲ್ಲಿನ ಸೊಸೈಟಿಯಲ್ಲಿ ಮೆಂಬರಾಗಿರುವುದು, 


ಪ್ರತಿಭಾವಂತ ಸಂಸದೀಯ ಪಟು 175 


ಬೊಂಬಾಯಿಯಲ್ಲಿಯೋ ಅಥವಾ ಮದ್ರಾಸಿನಲ್ಲಿಯೋ ಇದ್ದು, ಇಲ್ಲಿಂದ ಸಹಕಾರ ಸಂಘಗಳ 
ಮೂಲಕ ಸಾಲ ಪಡೆಯುವುದು - ಹೀಗಾಗಿ ಆ ಹಣ ಸಹಕಾರ ಸಂಭಕ್ಕೆ ಬರುವ ವಿಚಾರದಲ್ಲಿ 
ನಾನಾ ತರಹದ ತೊಂದರೆಗಳಾಗಿದ್ದು, ಇವುಗಳ ಬಗ್ಗೆ ನಿವಾರಣಾ ಮಾರ್ಗವನ್ನು ಕಲ್ಪಿಸಿಕೊಳ್ಳಲು 
ಇದೊಂದು ಸಾಧನವಾಗಿದೆ. 


Clause ಆರರಲ್ಲಿ, 


“No property or interest in property which is subject to a change 
under sub-section (1) shall be transferrd in any manner except by way of 
lease for a term not exceeding ten years, without the previous permission 
of the society". 


ಎಂದು ಹೇಳಿದೆ. ಒಂದು ಸೊಸೈಟಿಗೆ ಆಧಾರ ಮಾಡಿರತಕ್ಕ ಜಮೀನನ್ನು ಬಿಡಿಸಿಕೊಳ್ಳುವವರೆಗೆ 
ಬೇರೆ ಪರಭಾರೆ ಮಾಡಬಾರದು, ಹಾಗೆ ಮಾಡುವುದನ್ನು ತಡೆಗಟ್ಟಬೇಕೆಂಬ ಉದ್ದೇಶದಿಂದ ಈ 
ತಿದ್ದುಪಡಿಯನ್ನು ಸೂಚಿಸಿರುತ್ತಾರೆ. ಇದರಲ್ಲಿ ತಪ್ಪೇನಿದೆ? ಸಾಲ ಕೊಟ್ಟವನಿಗೆ ತಕ್ಕ ಭದ್ರತೆ 
ಕೊಡುವುದು ನ್ಯಾಯ ಮತ್ತು ಧರ್ಮ. ೦೩೬6 ಎಂಟರಲ್ಲಿ, 

“No officer or liquidator of a registered society and no officer in 
whose office the books of a registered society are deposited after 
liquidation shall, in any legal proceedings to which the society or the 
liquidatior is not a party, he compelled to produce any of the society's 
books the contents of which can be proved under sub-section (1) or to 
appear as a witness to prove the matters, transactions and accounts 
therein recorded except by order of the court made for special cause” 
ಎಂದು ಹೇಳಿದೆ. ಇದರಿಂದ ತೊಂದರೆ ಏನಿದೆ? ಕೋರ್ಟಿನವರು ಯಾವುದಾದರೂ ಸೊನ್ಸೆಟಿಯ 
ಲೆಕ್ಕಪತ್ರಗಳನ್ನು ತನಿಖೆಗಾಗಿ ಹಾಜರುಪಡಿಸುವುದಕ್ಕೆ ಅಧಿಕಾರ ಕಲ್ಪಿಸಿದೆ. ಸಂಬಂಧಪಟ್ಟ ರಿಕಾರ್ಡ್‌ 
ಯಾವುದು ಎಂಬುದು ಕೋರ್ಟಿನ ಗಮನಕ್ಕೆ ಬರಲಿ ಎಂಬ ಘನೋದ್ದೇಶದಿಂದ ಈ ರೀತಿ 
ಮಾಡಿದೆ. 


೦೩use ಒಂಭತ್ತರಲ್ಲಿ ಸೂಚಿತವಾಗಿರುವ ತಿದ್ದುಪಡಿ ಗರೇಉಂ೩!ಆ ಎಂದು ಕೆಲವು 
ಮಾನ್ಯ ಸದಸ್ಯರು ಸೂಚಿಸಿದರು. ಅದು ಈ ರೀತಿ ಇದೆ: 

"Notwithstanding anything contained in any order enactment, the 
State Government may, subject to such rules as may be prescribed in 
this behalf, grant loans to take shares in, or give financial assistance in 
any other form to any registered society". 


176 ಹೆಚ್‌.ಎಂ. ಚನ್ನಬಸಪ್ಪ 


ಇದನ್ನು ಟಗರಂಉಂ೭r೩tiಂ ಎಂದು ಯಾವ ರೀತಿ ಹೇಳುತ್ತಾರೆಯೋ ಗೊತ್ತಿಲ್ಲ, 
ಯಾವುದಾದರೂ ಸೊಸೈಟಿಯಲ್ಲಿ ಸರ್ಕಾರ ಷೇರು ತೆಗೆದುಕೊಂಡರೆ, ಜನರ ಕಣ್ಣು ತಕ್ಷಣ ಅದರ 
ಮೇಲೆ ಬೀಳುತ್ತದೆ. ಸರ್ಕಾರದ ಮೇಲ್ವಿಚಾರಣೆಯಲ್ಲಿ ಆ ಸಹಕಾರ ಸಂಘ ನಡೆಯುತ್ತಿದೆ. ಅವರೂ 
ಅದರಲ್ಲಿ ಹಣ ಹಾಕಿರುವುದರಿಂದ ಅದರ ಭದ್ರತೆಯ ಬಗ್ಗೆ ಜನರಿಗೆ ಹೆಚ್ಚಿನ ನಂಬಿಕೆ ಹುಟ್ಟುತ್ತದೆ. 
ಸರ್ಕಾರದವರು ಸಹಕಾರ ಸಂಘಗಳಲ್ಲಿ ಷೇರು ತೆಗೆದುಕೊಳ್ಳುವುದು undemocratic ಎಂದು 
ಹೇಳುವುದು ಟ೧ರೇmಂr೩tiಂ ಎಂದು ನಾನು ಭಾವಿಸುತ್ತೇನೆ. 


Clause ಪತ್ತರಲ್ಲಿ, “on such application such magistrate shall proceed 
to recover the sum in the same manner as if it were a fine imposed by 
himself" ಎಂಬುದಾಗಿ ತಿದ್ದುಪಡಿ ಸೂಚಿತವಾಗಿರುವುದು ಯುಕ್ತವಾಗಿದೆ. ಒಂದು ಸೊಸ್ಸೆಟಿ 
ಪರವಾಗಿ ಯಾರು ಹೋದರೂ ಪಾರ್ಟಿ ಹಾಜರಿಲ್ಲವೆಂಬ ನೆಪದ ಮೇಲೆ ಬಾಕಿ ವಸೂಲಿ 
ಆಗದೇ ನಿಧಾನವಾಗಿಬಿಟ್ಟಿರುತ್ತದೆ. ಇದರಿಂದ ಸೊಸೈಟಿಯ ಭದ್ರತೆಗೆ ಕಳಂಕ ಬರುತ್ತದೆ. 
ಆದುದರಿಂದಲೇ ಇದನ್ನು ತಡೆಗಟ್ಟಲು "he magistrate shall proceed to recover 
the sum in the same manner as if it were a fine imposed by himself" 
ಎಂಬುದಾಗಿ ತಿದ್ದುಪಡಿ ಸೂಚಿಸಿರುವುದು ಸಹಕಾರ ಸಂಘದ ಹಿತದೃಷ್ಟಿಯಿಂದ ಒಳ್ಳೆಯದು. 

Clause ಹನ್ನೊಂದರಲ್ಲಿ Manan Commitee ವಿಚಾರದಲ್ಲಿ ಸಹಕಾರ ಸಂಘಗಳಲ್ಲಿ 
ರಿಜಿಸ್ಟಾರ್‌ರವರಿಗೆ ಹತೋಟಿ ಕಲ್ಪಿಸಿರುತ್ತಾರೆ. 


ಇದರಲ್ಲಿ ಹೀಗಿದೆ: 


“The person or persons so appointed shall, subject to the control 
of the Registrar and to such instructions as he may from time to time 
give, have power to exercise all or any of the functions of the committee 
or of any officer of the society, and to take all such action as may be 
required in the interest of the society". 


ಒಂದು ಸಹಕಾರ ಸಂಘದಲ್ಲಿ ಮ್ಯಾನೇಜಿಂಗ್‌ ಕಮಿಟಿಯ ಕೆಲಸ ವ್ಯವಸ್ಥಿತ ರೀತಿಯಲ್ಲಿ 
ಇಲ್ಲದಿದ್ದರೆ ಅದನ್ನು ಸರಿಪಡಿಸಲು ಈ ರೀತಿಯ ಹತೋಟಿ ಇರುವುದು ಅತ್ಯವಶ್ಯಕ. ಇಂಥ 
ವಿಚಾರದಲ್ಲಿ ರಿಜಿಸ್ಟಾರ್‌ರವರು ನ್ಯಾಯಮೂರ್ತಿಗಳ ರೀತಿ ಅಧಿಕಾರ ಚಲಾಯಿಸಿ ಆ ಸಹಕಾರ 
ಸಂಘದ ಕೆಲಸ ಕಾರ್ಯಗಳನ್ನು ಸುವ್ಯವಸ್ಥಿತ ರೀತಿಯಲ್ಲಿ ಏರ್ಪಡಿಸುವುದನ್ನು ಹೇಗೆ ತಾನೇ 
undemocratic ಎಂದು ಪರಿಗಣಿಸಲು ಸಾಧ್ಯ? ಈ ರೀತಿ ಹತೋಟಿ ಅತ್ಯಗತ್ಯವೆಂದು ನಾನು 
ಭಾವಿಸುತ್ತೇನೆ. 

Clause 13(3): "Any person aggrieved by any order of the liquidator 


may appeal to the Registrar against such order with two months from 
the date of service of the order on him. 


ಪ್ರತಿಭಾವಂತ ಸಂಸದೀಯ ಪಟು 177 


(4) Any sum ordered under this section to be recovered as a 
contribution to the assets of the society or as costs of liquidation may be 
recovered on a requisition being made in this behalf by the Registrar to 
the Deputy Commissioner, in the same manner as arrears of land revenue. 
(5) Save as provided in sub-section (4) orders made under this section 
shall, on application, be enforced by any eivil court having local jurisdiction 
in the same manner as a decree of such count". 

ಒಟ್ಟಿನಲ್ಲಿ ಡಿಸ್ಪಿಕ್ಟ್‌ ಕೋರ್ಟಿಗೆ ಹೋಗುತ್ತಾ ಇದ್ದ ಅಧಿಕಾರವನ್ನು ಇವೊತ್ತು ತಪ್ಪಿಸಿದ್ದಾರೆ. 
ರಿಜಿಸ್ಟಾರ್‌ರವರೇ ತೀರ್ಮಾನ ಮಾಡಿಬಿಡಬಹುದು. ಅದೇ ಫೈನಲ್‌, ಒಂದು ವೇಳೆ ತೊಂದರೆ 
ಇದ್ದರೆ ಸರ್ಕಾರದವರಿಗೆ ಅಪೀಲು ಮಾಡಿಕೊಳ್ಳಬಹುದು. ಇದರಲ್ಲಿ ಅಪರಾಧ ಏನೂ 
ಕಂಡುಬರುವುದಿಲ್ಲ. ರಿಜಿಸ್ಟಾರ್‌ರವರಿಗೆ ಅಧಿಕಾರ ಕೊಟ್ಟಿದ್ದರಿಂದ ಡಿಸ್ಪಿಕ್ಟ್‌ ಕೋರ್ಟಿಗೆ ಹೋಗಿ 
ಅಲ್ಲಿ ಪ್ರೊಸೀಡಿಂಗ್ಸ್‌ ನಡೆದು, ಎರಡು ವರ್ಷ ನಿಧಾನವಾಗಿ, ಬರಬೇಕಾದ ಹಣ ಬರುವುದು 
ಸಾವಕಾಶವಾಗುತ್ತಿದ್ದುದು ಕಡಿಮೆಯಾಗುತ್ತದೆ. ರಿಜಿಸ್ಟಾರ್‌ರವರು ಕೊಟ್ಟ ತೀರ್ಮಾನದಂತೆ ಡೆಪ್ಕಟಿ 
ಕಮೀಷನರು ಲ್ಯಾಂಡ್‌ ರೆವಿನ್ಯೂ ಅರಿಯರ್ಸ್‌ ಪ್ರಕಾರ ವಸೂಲು ಮಾಡುವುದರಲ್ಲಿ ನನಗೇನೂ 
ಅಷ್ಟು ಅನೀತಿಯಾಗಿ ಅಥವಾ ಟಗರೇmಂra೩tc ಆಗಿ ಕಂಡುಬರುತ್ತಾ ಇಲ್ಲ. 

ಇನ್ನು ಸರ್‌ಚಾರ್ಜ್‌, ಸರ್‌ಚಾರ್ಜ್‌ ಎನ್ನುವುದು ಬಹಳ ಮುಖ್ಯವಾದ ವಿಷಯ. 
ಯಾವನಾದರೂ ಒಬ್ಬ ಆಫೀಸರು ಅಥವಾ ಮೇಲಿನ ಅಧಿಕಾರ ಹೊಂದಿದ ಮನುಷ್ಯ 
ಕೋ-ಆಪರೇಟಿವ್‌ ಸೊಸೈಟಿಯಲ್ಲಿ ತಪ್ಪು ಮಾಡಿದ್ದಾನೆ ಎಂದು ಸರ್‌ಚಾರ್ಚ್‌ ಮಾಡಿದರೆ ಆಗ 
ಆ ಸರ್‌ಚಾರ್ಜ್‌ನ್ನು ಯಾವ ರೀತಿ ವಸೂಲಾತಿ ಮಾಡಬೇಕು, ಶಿಕ್ಷೆ ಮಾಡಬೇಕು ಎಂಬ 
ವಿಚಾರದಲ್ಲಿ, ಕಟ್ಟು ನಿಟ್ಟಾದ ಶಿಕ್ಷಾ ಕ್ರಮ ಇರಬೇಕು ಎಂಬುದರಲ್ಲಿ ಭಿನ್ನಾಭಿಪ್ರಾಯವಿಲ್ಲ. 
ಇದರಲ್ಲಿ: "Oಗೆicer conducting the audit. "Officer ಎಂಬ ಹೆಸರಿನಲ್ಲಿ ಒಬ್ಬ ಗುಮಾಸ್ತ 
ದೋಷಾರೋಪಣೆ ಮಾಡಿದರೆ ಅದರ ಮೇಲೆ ಕಾರ್ಯಕ್ರಮ ತೆಗೆದುಕೊಳ್ಳಬಹುದೇ ಎಂದು? 
ಇದೆಲ್ಲಾ ಗ೩!tr ೦ ಲಷ ಆಯುತು. Oe ಎಂಬುದನ್ನು ರಂಗೀ ಮಾಡಿದರೂ ಸಹ 
ಒಂದು ದರ್ಜೆಗೆ ಮೇಲ್ಪಟ್ಟ ಅಧಿಕಾರಿಗೆ ಸರ್‌ಚಾರ್ಜ್‌ ಮಾಡುವುದಕ್ಕೆ ಅಧಿಕಾರವಿದೆಯೇ ವಿನಾ 
ಅದಕ್ಕಿಂತ ಕಮ್ಮಿದರ್ಜೇಯ ಮನುಷ್ಯನಿಗೆ ಅಧಿಕಾರವಿಲ್ಲ ಎಂದು ಸೆಲೆಕ್ಸ್‌ ಕಮಿಟಿಯವರು ಸೂಕ್ತ 
ಮಾರ್ಪಾಟು ಮಾಡಬಹುದು. The Order of the Registrar under sub-section (1) 
shall be final unless it is set aside by the Government on application 
made. ಡಿಸ್ಪಿಕ್ಟ್‌ ಕೋರ್ಟ್‌ಗಿದ್ದ ಅಧಿಕಾರವನ್ನು ತಪ್ಪಿಸಿ, ರಿಜಿಸ್ಟಾರ್‌ರವರಿಗೆ ಕೊಟ್ಟು ಅದರ 
ಮೇಲೆ ಸರ್ಕಾರದವರಿಗೆ ಅಪೀಲು ಹೋಗಲು ಅಧಿಕಾರ ಕೊಟ್ಟಿರುವುದು ಏಕೆಂದರೆ, ಈ 
ಸೊಸೈಟಿಗಳ ವ್ಯವಹಾರ ಅನಾವಶ್ಯಕವಾಗಿ ನಿಧಾನವಾಗಿ ಜನತೆಯಲ್ಲಿ ನಂಬಿಕೆ ಹೋಗುವುದನ್ನು 
ತಪ್ಪಿಸುವದಕ್ಕೋಸ್ಕರವೇ ಆಗಿದೆ. ಜನರಿಗೆ ಸೊಸೈೆಟಿಗಳಲ್ಲಿ ನಂಬಿಕೆ ಹುಟ್ಟಿ ಈ ಸಹಕಾರ ಸಂಘಗಳಿಗೆ 
ಬರಲಿ ಎಂಬ ಒಂದು ಉದಾರವಾದ ಆಶಯದಿಂದ ಇದನ್ನು ಮಾಡಿದ್ದಾರೆಯೇ ಹೊರತು 


178 ಹೆಚ್‌.ಎಂ. ಚನ್ನಬಸಪ್ಪ 


ಅನ್ಯಥಾ ಅಲ್ಲ. ಇಂಥ ಒಂದು ಮಸೂದೆಗೆ ಅಗತ್ಯವಾಗಿ ಬೆಂಬಲ ಕೊಡಬೇಕು. ಯಾರು 
ಸಹಕಾರ ತತ್ವವನ್ನು ಎತ್ತಿ ಹಿಡಿದು ದೇಶದ ಕಲ್ಯಾಣವಾಗಬೇಕು ಎಂದು ಹೇಳುತ್ತಿದ್ದರೋ ಅವರು 
ಈ ದಿನ ಒಂದು ಒಳ್ಳೆಯ ಉದ್ದೇಶವನ್ನೊಳಗೊಂಡಿರತಕ್ಕ ಈ ತಿದ್ದುಪಡಿ ಮಸೂದೆಗೆ ಬೆಂಬಲ 
ನೀಡಬೇಕು ಎಂದು ಹೇಳುತ್ತೇನೆ. ಸರ್‌ಚಾರ್ಜ್‌ ವಿಚಾರದಲ್ಲಿ ಶ್ರೀಮಾನ್‌ ಮಸಿಯಪ್ಪನವರು 
ಒಂದು ಮಾತು ಹೇಳಿದರು, ಡಿಸ್ಪಿಕ್ಸ್‌ ಕೋರ್ಟುಗಲಲ್ಲಿ ಎಷ್ಟು ಕೇಸು ಹಾಕಿದ್ದರು, ಎಷ್ಟು ಕೇಸುಗಳು 
ಡಿಸ್‌ಚಾರ್ಜ್‌ ಆದವು ಎಂದು ಕೇಳಿದರು. ಅವರ ಇನ್‌ಪರ್‌ಮೇಷನ್‌ಗೆ ಹೇಳುವುದಾದರೆ, 
ಈ 50 ವರ್ಷಗಳಲ್ಲಿ 14 ಕೇಸುಗಳು ಕೋರ್ಟಿಗೆ ಹೋಗಿ ಅದರೊಳಗೆ 13 ಕೇಸುಗಳು ಟೆಕ್ಷಿಕಲ್‌ 
ಗ್ರೌಂಡ್ಸ್‌ ಮೇಲೆ ಡಿಸ್‌ಚಾರ್ಜ್‌ ಆಗಿವೆ. ಡಿಸ್‌ಚಾರ್ಚ್‌ ಆಗಿವೆ ಎಂದರೆ ಈ ಸಹಕಾರ 
ಸಂಘಗಳಲ್ಲಿ ಇನ್ನಾವ ನಂಬಿಕೆ ಉಂಟಾದೀತು ಎಂದು ಪ್ರಶ್ನೆ ಮಾಡುತ್ತೇನೆ. ಒಟ್ಟಿನಲ್ಲಿ ಸರ್ಕಾರದವರು 
ಈ ಸಹಕಾರ ಸಂಘಗಳನ್ನು ಪುನರುಜ್ನೀವನಗೊಳಿಸಿ ಜನರಿಗೆ ಈ ಸಂಸ್ಥೆಗಳಲ್ಲಿ ನಂಬಿಕೆ ಹೆಚ್ಚಿ, 
ಅದರಿಂದ ದೇಶಕ್ಕೆ ಕಲ್ಯಾಣವಾಗಬೇಕೆಂಬ ಸದುದ್ದೇಶದಿಂದ ಈ ತಿದ್ದುಪಡಿ ಮಸೂದೆ ಕಾನೂನನ್ನು 
ಈಗಲಾದರೂ ತಂಜರಲ್ಲಾ ಎಂದು ಸಂತೋಷವಾಗಿದೆ. ತ ತಿದ್ದುಪಡಿ ಸರ್ಪಸಮ್ಮಶವಾದದ್ದು, 
ಇದಕ್ಕೆ ಬೆಂಬಲ ಕೊಟ್ಟು ಮುಂದೆ ಸಹಕಾರ ಸಂಘಗಳು ಚಿನ್ನಾಗಿ ಕೆಲಸ ಮಾಡಿ ತನ್ಮೂಲಕ 
ದೇಶದ ಕಲ್ಮಾಣವಾಗುವದಕ್ಕೆ ಸಹಕರಿಸಬೇಕೆಂದು ಪ್ರಾರ್ಥನೆ ಮಾಡುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಪಟು 179 


ಶರಾವತಿಯನದಿ ನೀರು ಬಳಕೆ 


ಇಂಟರ್‌ ಸ್ಟೇಟ್‌ ರಿವರ್‌ ವಾಟರ್ಸ್‌ ಏನಿದೆ ಇದು ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟದ್ದೇ 
ವಿನಾ ಕೇಂದ್ರ ಸರ್ಕಾರಕ್ಕೆ ಸಂವಿಧಾನದ ಪ್ರಕಾರವಾಗಲೀ ಅಥವಾ ಇನ್ನಾವ ಕಾನೂನು 
ಪ್ರಕಾರವಾಗಲೀ ಅದರ ಬಗ್ಗೆ ಹಕ್ಕು ಇಲ್ಲ. ಹಾಗೆ ಏನಾದರೂ ಮಾಡಬೇಕಾದರೆ ಕೇಂದ್ರ 
ಸರ್ಕಾರದವರು ಪಾರ್ಲಿಮೆಂಟಿನಲ್ಲಿ ಬೇರೆ ಕಾನೂನು ಮಾಡಬೇಕು ಅಥವಾ ಕಾನ್ಸ್‌ ಟಿಟ್ಕೂಷನ್‌ನಲ್ಲಿ 
ಅವಶ್ಯವಾದ ಬದಲಾವಣೆ ಮಾಡಬೇಕು. ನದಿ ನೀರಿನ ಹಕ್ಕು ಬಾಧ್ಯತೆಗಳು ಮತ್ತು ವಿತರಣೆಯ 
ಸಂಬಂಧವಾಗಿ ಎರಡು ರಾಜ್ಯಗಳು ವ್ಯಾಜ್ಯ ಮಾಡಿದರೆ ಅವರು ಪ್ರವೇಶ ಮಾಡಿ ತೀರ್ಮಾನ 
ಮಾಡುವುದಕ್ಕೆ ಸಹಾಯ ಮಾಡಬಹುದು. ಇದು ತೀರ್ಮಾನವಾಗದೆ ಹೋದರೆ ಒಂದು 
ಟ್ರಿಬ್ಮೂನಲ್‌ ಅಪಾಯಿಂಟ್‌ ಮಾಡತಕ್ಕದ್ದು. ಇಷ್ಟೇ ಅದರ ಅಧಿಕಾರ. ಈಗ ನಾನು ಏನು 
ಹೇಳಿದ್ದೇನೆ, ಅದೇ ವಿಷಯ ಪತ್ರಿಕೆಯಲ್ಲೂ ವರದಿಯಾಗಿದೆ. ಆದ್ದರಿಂದ ನದಿ ನೀರಿನ ವಿಷಯದಲ್ಲಿ 
ಎರಡೂ ರಾಜ್ಯಗಳು ಒಂದಕ್ಕೊಂದು ಒಪ್ಪಂದ ಮಾಡಿಕೊಳ್ಳಲಿಕ್ಕೆ ಸಹಾಯ ಮಾಡಬೇಕಾಗಿದೆ. 
ಕಾವೇರಿ, ಗೋದಾವರಿ ಎಲ್ಲಾ ತೆಗೆದುಕೊಂಡುಬಿಡುತ್ತೇವೆ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ ಮತ್ತು 
ಇರತಕ್ಕ ಕಾನೂನಿನಲ್ಲಿ ಶಕ್ಯವಿಲ್ಲ. 


ಕರಪ್ಪ್‌ ಪ್ರ್ಯಾಕ್ಷೀಸ್‌ ವಿಚಾರದಲ್ಲಿ ಬಹಳ ಮಟ್ಟಿನ ಚರ್ಚಿ ನಡೆದಿದೆ. ಕರಪ್ಟ್‌ ಪ್ರಾಕ್ರೀಸ್‌ 
ಸಾರ್ವಜನಿಕ ಜೀವನದಲ್ಲಿ ಮತ್ತು ಅಧಿಕಾರಗಳಲ್ಲಿ ಅದು ಎಲ್ಲಿಯೇ ಇರಲಿ ಅದನ್ನು ಕಡಿಮೆ 
ಮಾಡಲೇಬೇಕಾಗುತ್ತದೆ. ಇಲ್ಲದಿದ್ದರೆ, ಇನ್ನು ಪಕ್ಷದ ಧ್ಯೇಯಗಳನ್ನು ಸಾಧನೆ 
ಮಾಡುವುದಕ್ಕಾಗುವುದಿಲ್ಲ. ಕರಪ್ಟ್‌ ಪ್ರಾಕ್ಟೀಸ್‌ ಎನ್ನತಕ್ಕಂತದ್ದು ಒಂದೇ ಅಲ್ಲ. ಅದರ ಜೊತೆಗೆ 
ಇನ್‌ ಎಫಿಷಿಯನ್ನಿ ಮತ್ತು ಇನ್‌ಕಾಂಪಿಟೆನ್ನಿ ಇವುಗಳನ್ನು ಕೂಡ ದೂರ ಮಾಡತಕ್ಕದ್ದು ಬಹಳ 
ಮುಖ್ಯವಾದ ವಿಷಯ. ಆದ್ದರಿಂದ ಇವೆಲ್ಲವನ್ನೂ ಮಾಡಿಯೇ ಬಿತ್ತೇವೆಂದು ಸರ್ಕಾರ ಹೇಳಿದರೂ 
ಕೂಡ ಇವುಗಳನ್ನು ಹತೋಟಿ ಮಾಡಿ ಇಟ್ಟುಕೊಳ್ಳತಕ್ಕಂತಹ ಪ್ರಾಮಾಣಿಕತೆಯ ಭರವಸೆಯನ್ನು 


ತಮಗೆ ಕೊಡುತ್ತೇನೆ. 


ಕೆ.ಹೆಚ್‌. ಹನುಮೇಗೌಡ - ಎಗಚ ಪ್ರಾಜೆಕ್ಸ್‌ನಿಂದ ಹಾಸನ ತಾಲ್ಲೂಕಿಗೆ ನೀರು 
ಒದಗಿಸುವ ಬಗ್ಗೆ ಬಹಳ ದಿವಸಗಳಿಂದ ಜನ ಕಾತರರಾಗಿದ್ದಾರೆ. ಆದ್ದರಿಂದ ಜನ ಖಂಡಿತವಾಗಿ 
ಸುಮನೆ ಇರುವುದಿಲ್ಲವೆಂಬುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? 


ಹೆಚ್‌.ಎಂ. ಚೆನ್ನಬಸಪ್ಪ - ಕೃಷ್ಣಾ ನೀರಿನ ಬಗ್ಗೆ ಇನ್ನೂ ಒಂದು ವರ್ಷ ಆಗುತ್ತದೆ. ಕೃಷ್ಣ 
ಪ್ರಾಜೆಕ್ಸ್‌ಗೂ ಮತ್ತು ಇದಕ್ಕೂ ನೇರ ಸಂಬಂಧವಿದೆ. 


ಎಸ್‌.ವೈ. ಪಾಟೀಲ್‌ - ಮಾನ್ಯ ಶ್ರೀ ಚನ್ನಬಸಪ್ಪನವರು ಈಗ ಒಂದು ವಿಷಯವನ್ನು 
ಅಪ್ಪಣೆ ಕೊಡಿಸಿದರು ಇದರಲ್ಲಿ ಸಬ್‌ಮರ್ಜ್‌ ಆಗುವ ಭೂಮಿಯನ್ನೇ ಕೊಡತಕ್ಕ ವ್ಯವಸ್ಥೆ 
ಮಾಡಿದರೆ ನಮ್ಮ ಸಿಂದಗಿ ತಾಲ್ಲೂಕಿನಲ್ಲಿ ಜನಗಳಿಗೆ ತೊಂದರೆ ತಪ್ಪುತ್ತದೆ. ಪಿರಿಯಾಪಟ್ಟಣ 
ಆದ್ದರಿಂದ ಆ ರೀತಿ ಮಾಡುತ್ತೀರಾ? 


180 ಹೆಚ್‌.ಎಂ. ಚನ್ನಬಸಪ್ಪ 


ಹೆಚ್‌.ಎಂ. ಚನ್ನಬಸಪ್ಪ - ಅಂತಹ ಸ್ಕೀಮುಗಳು ಬಹಳ ಇವೆ. ಯಾವಾಗ ಭೂಮಿ 
ಸಬ್‌ಮರ್ಜ್‌ ಆಗುತ್ತದೆ ಆಗ ಸ್ವಲ್ಪ ಹಣವನ್ನು ಕೊಡುವುದಕ್ಕೆ ಬದಲಾಗಿ ಭೂಮಿಯನ್ನು 
ಕೊಡಬಹುದು. 


ಎಸ್‌.ವೈ. ಪಾಟೀಲ್‌ - ಸಬ್‌ಮರ್ಜ್‌ ಆಗುವ ಪ್ರದೇಶದ ಜನಗಳನ್ನು ರೀಹ್ಮಾಬಿಲಿಟೇಟ್‌ 
ಮಾಡುವುದಕ್ಕೆ ಸರ್ಕಾರ ವಿಧಾಯಕವಾದ ರೀತಿಯಲ್ಲಿ ಅವರಿಗೆ ಎಲ್ಲಾ ವಿಧವಾದ ಸೌಕರ್ಯಗಳನ್ನು 
ಕೊಟ್ಟು ಅವರ ಜೀವನವನ್ನು ಸ್ವಲ್ಪ ಹಸನಾಗಿ ಮಾಡುವ ಯೋಜನೆ ಸರ್ಕಾರಕ್ಕೆ ಇದೆಯೇ? 


ಐಿಚ್‌.ಎಂ. ಚನ್ನಬಸಪ್ಪ - ಭೂಮಿ ಕೊಡುವ ವಿಷಯದಲ್ಲಿ ಸರ್ಕಾರದಲ್ಲಿ ವಿಧಾಯಕವಾದ 
ಕ್ರಮಗಳಿವೆ. ಆದ್ದರಿಂದ ಭೂಮಿಯನ್ನು ಕೊಡೋಣ ಮತ್ತು ಹಣವನ್ನೂ ಕೊಡೋಣ. 


ಎಸ್‌. ಬಂಗಾರಪ್ಪ - ಲಂಚಗುಳಿತನದ ನಿರ್ಮೂಲನದ ವಿಷಯದಲ್ಲಿ ಹಿಂದೆ ಕೇಂದ್ರ 
ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದ ಜಿ.ಎಲ್‌. ನಂದಾರವರು ಈ ಲಂಚವನ್ನು ಅಂದರೆ ಇದರ 
ಹಾವಳಿಯನ್ನು ಮೂರು ವರ್ಷಗಳಲ್ಲಿ ದೇಶದಲ್ಲಿ ಮೂಲೋತ್ಪಾಟನೆ ಮಾಡುವುದಾಗಿ ಅಪ್ಪಣೆ 
ಕೊಡಿಸಿದ್ದರು. ಆದರೆ ಲಂಚೆ ನಿಲ್ಲಲಿಲ್ಲ. ಅವರು ಮೂಲೆಗೆ ಬಿದ್ದರು. ನೀವಾದರೂ ಈ ಲಂಚದ 
ಹಾವಳಿಯನ್ನು ಎಷ್ಟು ಕಾಲದಲ್ಲಿ ನಿಲ್ಲಿನುತ್ತೀರಿ ಎಂಬುದರ ಬಗ್ಗೆ ಕಾಲ ನಿಗದಿಯೇನಾದರೂ 
ತಿಳಿಸುತ್ತೀರಾ. 


ಎಚ್‌.ಎಂ. ಚೆನ್ನಬಸಪ್ಪ - ನಾನು ಲಂಚದ ಹಾವಳಿಯನ್ನು ನಿರ್ಮೂಲ ಮಾಡುತ್ತೇನೆಂದು 
ಹೇಳಲಿಲ್ಲ. ಸಾಧ್ಯವಾದಷ್ಟೂ ಕಡಿಮೆ ಮಾಡುವುದಾಗಿ ಹೇಳಿದೆ. ಆ ಹಾದಿಯಲ್ಲಿ ಈಗ ಪ್ರಯತ್ನಗಳು 
ನಡೆಯುತ್ತಿವೆ. ಆದರೆ ಶ್ರೀ ನಂದಾರವರು ಅಲ್ಲಿ ಫೇಲಾದರೆ ಇಲ್ಲಿ ಚನ್ನಬಸಪ್ಪನವರೂ 
ಫೇಲಾಗುತಾರೆಂಬ ಯೋಚನೆ ತಮಗೇಕೆ ಬಂತು? 


ಹೆಚ್‌.ಡಿ. ದೇವೇಗೌಡ - ಕಾವೇರಿ ಪ್ರಾಜೆಕ್ಟ್‌ ತಮ್ಮಿಂದ ಬೇರೆ ಉತ್ತರ ಬರುತ್ತದೆಂದು 
ನಿರೀಕ್ಷಿಸಿದ್ದೆ. ತಾವು ಈ ವಿಚಾರದಲ್ಲಿ ಕೇಂದ್ರದವರಿಂದ ಕ್ಲಿಯರೆನ್ಸ್‌ ತರುತ್ತೀರೆಂದು ನಾನು 
ಭಾವಿಸಿದ್ದೆ. ಅಂಥ ಒಂದು ದಿಟ್ಟ ಉತ್ತರವನ್ನು ನಾನು ತಮ್ಮಿಂದ ನೀರೀಕ್ಷಿಸಿದ್ದೆ. ತಮಗೆ ಕೇಂದ್ರದಲ್ಲಿ 
ಹೆಚ್ಚಿನ ಪ್ರಭಾವವಿದೆ. ತಾವೀಗ 72 ಕೋಟಿ ರೂ ಓವರ್‌ ಡ್ರಾಪ್ಟ್‌ನ್ನು ಹೊರತಕ್ಕ ಕಾಲದಲ್ಲಿ ಈ 
ನಾನ್‌ ಪ್ಲಾನ್‌ ಎಕ್ಸ್‌ಪೆಂಡಿಚರನ್ನು ಇನ್‌ಕ್ರೀಸ್‌ ಮಾಡಲೇಬೇಕು. ನಿಮ್ಮದು ದಕ್ಷ ಆಡಳಿತ. 
ತಾವು ಕೇಂದ್ರದ ಪ್ಲಾನಿಂಗ್‌ ಕಮೀಷನ್‌ನಿಂದ ಸಾಕಷ್ಟು ಹಣವನ್ನು ತರುತ್ತೀರೆಂದು ಭಾವಿಸಿದ್ದೆ. 


ಹೆಚ್‌.ಎಂ. ಚನ್ನಬಸಪ್ಪ - ಈ ವಿಚಾರ ಅನೇಕ ಲೀಗಲ್‌ ಆಸ್ಟೆಕ್ಸ್‌ಗಳನ್ನು ಹೊಂದಿದೆ. 
ಇದರಲ್ಲಿ ಹೀಗೆ ಅನೇಕ ನಿಗಲ್‌ ಇಂಪ್ಲಿಕ್ಷೇಷನ್‌ಗಳು ಇರುವುದರಿಂದ ತಾವು ನನ್ನ ಬಾಯಲ್ಲಿ 
ಕೆಲವು ಮಾತುಗಳನ್ನು ಹೇಳಿಸಿ, ಆಗುವ ಕೆಲಸಕ್ಕೆ ತೊಂದರೆ ಮಾಡಿಕೊಳ್ಳುವುದು ಬೇಡ. ಮಾನ್ಯ 
ಸದಸ್ಯರು ಅಂತರಂಗದಲ್ಲಿ ಏನು ಅಡಗಿದೆ ಎಂಬುದು ನನಗೆ ಚಿನ್ನಾಗಿ ಗೊತ್ತಿದೆ. ಈ ವಿಚಾರದಲ್ಲಿ 
ಯಾವ ರೀತಿ ಮುಂದುವರಿದರೆ ಅನುಕೂಲವಾಗುತ್ತೋ ಆ ರೀತಿಯಲ್ಲಿ ಹೋಗೋಣ. 


ಪ್ರತಿಭಾವಂತ ಸಂಸದೀಯ ಪಟು 181 


ಮಾನ್ಯ ಅಧ್ಯಕ್ಷಿಣೆಯರೆ, 


ಶರಾವತಿಯ ಪ್ರಕರಣ ಇದು ಹೊಸದಲ್ಲ. ಇಂತಹ ಮಹತ್ತರವಾದಂಥ ಯೋಜನೆ 
ನಡೆಯುವ ಕಾಲಕ್ಕೆ ಏನೇನು ಅಲ್ಲಿ ನಡೆದಿದೆ ಎನ್ನುವ ವಿಷಯವನ್ನು ಸಾರ್ವಜನಿಕರು ವಿಶದವಾಗಿ 
ತಿಳಿದುಕೊಳ್ಳಬೇಕಾದುದು ಅವಶ್ಯಕವಿದೆ. ಈಗ ಶ್ರೀಯುತರಾದಂಥ ಕಾಗೋಡ ಶಿಮಪ್ಪನವರು, 
ದೇವೇಗೌಡರು ಮತ್ತು ಟಿ.ಆರ್‌. ಶಾಮಣ್ಣನವರು ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬರು 
ಅಡ್ಡರ್ನ್‌ಮೆಂಟ್‌ ಮೋಷನ್‌, ಮತ್ತೊಬ್ಬರು ಕಾಲ್‌ ಅಟೆನ್‌ಷನ್‌ ನೋಟೀಸ್‌, ಇನ್ನೊಬ್ಬರು 
ನಿರ್ಣಯ ಈ ರೀತಿಯಲ್ಲಿ ಈ ವಿಚಾರದಲ್ಲಿ ಸೂಚನೆಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಈ 
ವಿಚಾರದಲ್ಲಿ ಜನ ಸಾಮಾನ್ಯರೆಲ್ಲರೂ ಕೂಡ ವಾಸ್ತವಾಂಶ ಏನು ಎನ್ನುವುದು ಅಂಕಿ ಅಂಶಗಳ 
ವಿವರಗಳಿಂದ ತಿಳಿದುಕೊಂಡು ಮಾತನಾಡಿದರೆ ಮತ್ತು ಪರಿಶೀಲನೆ ಮಾಡಿದರೆ ಆಗ್ಗೆ ಇದರ 
ಬಗ್ಗೆ ಸತ್ಕಾಂಶವೇನು ಎನ್ನುವುದು ಸ್ವಲ್ಪಮಟ್ಟಿಗೆ ಗೊತ್ತಾಗುತ್ತದೆ. ಕೆಲವರು ಅನೇಕ ವೇಳೆ ಅಲ್ಲಿಷ್ಟು 
ಇಲ್ಲಿಷ್ಟು ವಿಷಯಗಳನ್ನು ತಿಳಿದುಕೊಂಡು ಚರ್ಚಿ ಮಾಡುವುದರಿಂದ ಒಂದೊಂದು ವಿಷಯದಲ್ಲಿಯೂ 
ನಮ್ಮವಾದ ವಿವಾದಗಳು ಅಡ್ಡದಾರಿಯಲ್ಲಿ ಹೋಗುವುದಕ್ಕೆ ಅವಕಾಶವಾಗುತ್ತದೆ. ಈ ತಿಂಗಳು 
16ನೇ ತಾರೀಖಿನಿಂದ ಶರಾವತಿಯ ಟೂಲ್‌ ಅಥವಾ ಒಂದು ಸುರಂಗ ಮಾರ್ಗದಲ್ಲಿ ಸ್ವಲ್ಪ 
ತೊಂದರೆಯಾಗಿದೆ. ಆ ಮಾರ್ಗ ಒಡೆದು ಹೋಗಿದೆ ಎನ್ನುವ ವಿಷಯ ಕಂಡುಬಂದಮೇಲೆ 
ಸಂಬಂಧಪಲ್ಪಿ ಅಧಿರಾರಿಗಳನ್ನೆಲ್ಲಾ ಕರೆಸಿ ವಿಚಾರ ಮಾಡುವುದಕ್ಕೆ ಬಂದು ದಿವಸವನ್ನು ನಿಗದಿ 
ಮಾಡಿ ವಿಶದವಾಗಿ ಎಲ್ಲ ಅಂಶಗಳನ್ನೂ ಚರ್ಚಿ ಮಾಡಲಾಯಿತು. ಆದರೂ ಕೂಡ ನಾನು 
ಪ್ರತ್ಯಕ್ಷವಾಗಿ ಎಲ್ಲಾ ವಿಚಾರಗಳನ್ನು ತಿಳಿಯಬೇಕೆಂದೂ, ಅಲಿ ಏನಾಗಿದೆ? ಏನು ವಿಷಯ? 
ಎಂಬುದನ್ನು ಕಣ್ಣಾರೆ ನೋಡಬೇಕೆಂದು ಅಲ್ಲಿಗೆ ಹೋಗಿದ್ದೆ. ಅಲ್ಲಿಂದ ವಿಷಯಗಳನ್ನು ಪರಿಶೀಲನೆ 
ಮಾಡಿ ಬಂದಮೇಲೆ ಸುಮಾರು 3-4 ದಿವಸಗಳಲ್ಲಿ ಈ ಒಂದು ವಿಷಯ ಹೊರಬಿತ್ತು. ಈ 
ಒಂದು ವಿಷಯವಾಗಿ ಈಗಾಗಲೇ ನಾನು ಅನೇಕ ಕಡೆಗಳಲ್ಲಿ ನಿಜಾಂಶವೇನೆಂದು ತಿಳಿಸಿ್ದಾಗಿದೆ. 
1961, 1962, 1963, 1964 ಮತ್ತು 1965ನೇ ಇಸವಿಯಲ್ಲಿ ನಾನು ಅಸೆಂಬ್ಲಿ ಸದಸ್ಯನಾಗಿಯೂ 
ಮತ್ತು ಸದಸ್ಕನಾಗಿಲ್ಲದೇ ಇರುವಂತಹ ಸಂದರ್ಭದಲ್ಲಿ ಪತ್ರಿಕೆಗಳ ಹೇಳಿಕೆಗಳಲ್ಲಿಯೂ ಈ ಒಂದು 
ಶರಾವತಿಯ ಪ್ರಕರಣದ ಬಗ್ಗೆ ಅನೇಕ ವಿಷಯಗಳನ್ನು ಹೇಳಿದ್ದೇನೆ. ಆದರೂ ಕೂಡ ನನ್ನ ಮಾನ್ಯ 
ಮಿತ್ರರು ಕೆಲವರು ನನ್ನ ಮೇಲೆ ನಾನು ವಿರೋಧ ಪಕ್ಷದಲ್ಲಿದ್ದಾಗ್ಗೆ ಒಂದು ಧೋರಣೆ, ಇಲ್ಲಿ ಈಗ 
ಆಡಳಿತ ಪಕ್ಷದಲ್ಲಿ ಕೂತಿದ್ದಾಗ ಮತ್ತೊಂದು ಧೋರಣೆ ಹೊಂದಿದ್ದೇನೆಂದು ಆರೋಪಣೆ ಮಾಡಿ 
ಅಂಧಾದ್ದರಲ್ಲಿಯೂ ಬಹಳ ನಿಪಣರು ಎಂಬುದಾಗಿ ಶಹಬಾಸ್‌ಗಿರಿ ಕೊಟ್ಟ ಹಾಗೆ ಮಾತನಾಡಿದರು. 
ನಾನು ಈ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾದ ವಿಷಯವನ್ನು ಹೇಳುತ್ತಿದ್ದೇನೆ. ಈ ರಾಜ್ಯದಲ್ಲಿ 
ಸತ್ಯಸಂಧತೆಯಿಂದ ಕೂಡಿದಂಥ ಸರ್ಕಾರ, ಸ್ವಚ್ಛ ಸರ್ಕಾರ ಇರಬೇಕೆನ್ನುವುದನ್ನು ನಾವು-ನೀವು 
ಎಲ್ಲರೂ ಒಪ್ಪಿದ್ದೇವೆ. ಈ ರೀತಿಯಾದಂಥ ಸರ್ಕಾರ ರಾಜ್ಯದಲ್ಲಿ ತರುವಂತೆ ಮಾಡಬೇಕಾದುದು 
ನಮ್ಮೆಲ್ಲರ ಕರ್ತವ್ಯ, ಸ್ವಚ್ಛ ಸರ್ಕಾರ ಎಂದು ಹೇಳಿದರೆ ಈ ಸರ್ಕಾರದಲ್ಲಿ ಎರಡು ಮಾರ್ಗಗಳಿವೆ. 


182 4 ಹೆಚ್‌.ಎಂ. ಚನ್ನಬಸಪ್ಪ 


ಆಡಳಿತ ವರ್ಗ ಒಂದು ಮತ್ತು ಸಾರ್ವಜನಿಕ ಜೀವನ ಇನ್ನೊಂದು. ಸಾರ್ವಜನಿಕರ ಜೀವನ 
ಸ್ವಚ್ಛವಾದ ಹೊರತು ಆಡಳಿತ ವರ್ಗ ಸ್ವಚ್ಛ ಮಾಡುವುದು ಬಹಳ ಕಷ್ಟವಾಗುತ್ತದೆ. 


ಸಾರ್ವಜನಿಕರು ಎಂದರೆ ಯಾರು ಅವರ ಪರವಾಗಿ ಇಲ್ಲಿ ಆಡಳಿತವನ್ನು ನಡೆಸುತ್ತಾರೋ 
ಅವರ ಜೀವನ ಸ್ವಚ್ಛವಾಗಿರಬೇಕು. ಆದಾದ ನಂತರ ಆಡಳಿತ ವರ್ಗದಲ್ಲಿರತಕ್ಕ ಜನರ ಜೀವನ 
ಸ್ವಚ್ಛವಾಗಿರಬೇಕು. ಇಲ್ಲಿದತಕ್ಕ ಸಾರ್ವಜನಿಕ ಮುಖಂಡರ ಜೀವನ ಸ್ವಚ್ಛವಾಗದ ವಿನಾ, ಅಧಿಕಾರ 
ವರ್ಗದಲ್ಲಿರತಕ್ಕವರು ಸರಿಯಾಗಿ ನಡೆಯುವುದಕ್ಕೆ ಸಾಧ್ಯವಿರುವುದಿಲ್ಲ. ಆದರೆ ಈ ಸಂದರ್ಭದಲ್ಲಿ 
ನಾನು ಇಲ್ಲಿ ಸ್ಪಷ್ಟವಾಗಿ ಒಂದಂಶವನ್ನು ತಿಳಿಸಬೇಜುಗಿದೆ. ಅದೇನೆಂದರೆ ಕಳೆದ 10-12 ವರ್ಷಗಳಿಂದ 
ಬಂದೇ ಸಮನಾಗಿ ಏನೇನು ಹೇಳಿಕೆಗಳನ್ನು ಈ ಶರಾವತಿಯ ಬಗ್ಗೆ ಹೇಳುತ್ತಲೇ ಬಂದಿದ್ದೇನೆ. 
ಅಷ್ಟೇ ಏಕೆ, ಆ ಶರಾವಶಿಯೊಂದೇ ಅಲ್ಲ ಇನ್ನು ಯಾವುದೇ ವಿಚಾರವಾಗಲಿ ಅದನ್ನೇ ಈಗಲೂ 
ನಾನು ಹೇಳುತ್ತೇನೆ ವಿನಾ ಆ ಸುಬ್ಬರಾಯನ ಕೆರೆ ಭಾಷಣಗಳಂತೆ ನಾನು ಮಾತನಾಡುತ್ತಿಲ್ಲ. 


ಮಾನ್ಯ ಸದಸ್ಯರು ಶರಾವತಿ ಪ್ರಕರಣದ ಬಗ್ಗೆ ಇಲ್ಲಿ ಚರ್ಚೆ ನಡೆಯುವುದಕ್ಕೆ ಅವಕಾಶ 
ಮಾಡಿ ಕೊಡಬೇಕೆಂಬ ಬಂದು ಅಡ್ನೆರ್ನ್‌ ಮೆಂಟ್‌ ಮೋಷನ್‌ ಕಳುಮಿಸಿರುವುದರಿಂದಲೂ ಮತ್ತು 
ಇನ್ನು ಕೆಲವರು ಒಂದು ಕಾಲ್‌ ಅಟೆನ್‌ಷೆನ್‌ ಮೋಷನ್‌ ಕಳುಹಿಸಿ ಸರ್ಕಾರದವರು ಆ ಬಗ್ಗೆ 
ಒಂದು ಹೇಳಿಕೆಯನ್ನು ಕೊಡಬೇಕೆಂದು. ಹೇಳಿರುವುದರಿಂದಲೂ, ಇಂಥಾ ಒಂದು ಸಂದರ್ಭದಲ್ಲಿ 
ಇದು ಉದ್ದವವಾಗಿದೆ. ಈ ಹಿನ್ನೆಯಲ್ಲಿ ನಾನೀಗ ಮಾತನಾಡುತ್ತಿದ್ದೇನೆ. ಸಂದರ್ಭ ಇದು, ಈ 
ಸಂದರ್ಭದಲ್ಲಿ ಕೆಲವು ವಿಚಾರಗಳು ಹೊರೆ ಬೀಳುತ್ತಿವೆ. ಆದರೆ ಈ ದಿವಸ ನಾನು 
ಹೊರಗೆಡವುತ್ತಿರುವ ವಿಚಾರಗಳಿಗೂ ಮತ್ತು ಈ ಹಿಂದೆ ನಾನು 10-12 ವರ್ಷಗಳ ಕೆಳಗೆ 
ಹೊರಗೆಡವಿರತಕ್ಕೆ ವಿಚಾರಗಳಿಗೂ ಏನು ವೃತ್ಕಾಸವೇ ಇಲ್ಲ, ಇವುಗಳಲ್ಲಿಯಾವ ಬದಲಾವಣೆಯೂ 
ಇರುವುದಿಲ್ಲ. ಈ ಹಿಂದೆ ನಾನು ಕಂಟಿಮ್ಯಯಸ್ಸಾಗಿ ಅದೂ ಒಂದು ದಿನದಲ್ಲಿ ಅಲ್ಲಿ ನಾನು ಈ 
ಅಸೆಂಬ್ಲಿಯಲ್ಲಿ ಇರಲಿ, ಇಲ್ಲದರಲಿ ಆಗ ಏನು ಹೇಳಿದ್ದೇನೋ ಅದರಲ್ಲಿ ಒಂದು ಚಾಚೂ ಈ 
ದಿವಸ ನಾನು ಬದಲಾವಣೆ ಮಾಡುತ್ತಿಲ್ಲ. 


ಶರಾವತಿ ಟನಲ್‌ ಬಗ್ಗೆ ಏನು ಸುದ್ದಿ ಬಂದಿತೋ ಅದರ ಪರಿಶೀಲನೆ ಬಗ್ಗೆ ಸ್ಥಳಕ್ಕೆ 
ಹೋಗಿ ಅಲ್ಲಿ ನಾನು ಕಂಡ ಸತ್ಛಾಂಶಗಳನ್ನು ಪ್ರಕಟಣೆ ಮಾಡಿದೆ. ಅದರಲ್ಲಿ ಅಸತ್ಯವಾದದ್ದು 
ಅಪ್ರಮಾಣವಾದದ್ದು ಯಾವುದೂ ಇಲ್ಲ. ಇನ್ನು ನಾನು ಹಿಂದೆ, ಅಂದರೆ 1967-68, 68-69 
ರಲ್ಲಿ ಏನು ಹೇಳಿದ್ದೇನೆ ಅದಕ್ಕೂ ಈ ದಿವಸ ಹೇಳುತ್ತಿರುವುದಕ್ಕೂ ಯಾವ ಬದಲಾವಣೆಯೂ 
ಇಲ್ಲ. ಆದರೆ ನಾನು ಈಗ ಇಲ್ಲಿ ಸದಸ್ಯರು ಕೇಳಿರತಕ್ಕ ಶರಾವತಿ ಕಾಲುವೆಯನ್ನು ನೋಡಿಕೊಂಡು 
ಬರಲು ಅವಕಾಶವಾಗಲಿಲ್ಲ. ಅದರ ಬಗ್ಗೆ ಈಗ ಒಂದು ಕಾಲ್‌ ಅಟೆನ್‌ಷನ್‌ ನನ್ನ ಮುಂದಿದೆ. 
ಇದರ ಬಗ್ಗೆ ನನಗೆ ಅಗತ್ಯ ಷಂದು ಕಂಡು ಬಂದ ಕೆಲವು ಅಂಕಿ, ಅಂಶಗಳನ್ನು ಸಂಗ್ರಹಣೆ 
ಮಾಡಿಕೊಂಡು ಬರಲು ಒಬ್ಬ ಅಧಿಕಾರಿಯನ್ನು ಅಲ್ಲಿಗೆ ಕಳುಹಿಸಿದ್ದೇನೆ. ಅಲ್ಲಿಯ ಕೆಲವು 
ಮಾಹಿತಿಗಳನ್ನು ತಿಳಿಯದೆ ನಾನು ಇಲ್ಲಿ ಉತ್ತರ ಹೇಳುವುದಾದರೂ ಹೇಗೆ? ವಿಚಾರಗಳು ಈ 


[ed 


ಪ್ರತಿಭಾವಂತ ಸಂಸದೀಯ ಪಟು 183 


ಮಟ್ಟದಲ್ಲಿ ಇರುವಾಗ ಶ್ರೀಮಾನ್‌ ದೇವೇಗೌಡರು “ನನಗೆ ಆಡಳಿತ ವರ್ಗದವರ ಮೇಲೆ ಎಷ್ಟು 
ಹತೋಟಿ ಇದೆಯೋ ಅಷ್ಟು ಹತೋಟಿ ನನ್ನ ಮಾತಿನ ಮೇಲೆ ಇರುವುದಿಲ್ಲ”. ಎಂಬುದಾಗಿ 
ಹೇಳಿದರು. ನನಗೆ ಆಡಳಿತ ವರ್ಗದವರ ಮೇಲೆ ಎಷ್ಟು ಹತೋಟಿ ಇದೆಯೋ, ಅಷ್ಟೇ ಹತೋಟಿ 
ನನ್ನ ಮಾತಿನ ಮೇಲೂ ಇದೆ. ಈ ವಿಚಾರದಲ್ಲಿ ಈ ಸಭೆಯ ಮಾನ್ಯ ಸದಸ್ಯರುಗಳಿಗೆಲ್ಲಾ ಎಷ್ಟು 
ಕಾತರತೆ ಇದೆಯೋ ಅಷ್ಟೇ ಕಾತರತೆ ಈ ವಿಚಾರದ ಬಗ್ಗೆ ನನಗೂ, ಸನ್ನ ಸರ್ಕಾರಕ್ಕೂ ಇದೆ. 
ಆದರೆ ಅಲ್ಲಿ ಏನೇನು ಅನಾಹುತಗಳು ನಡೆದಿವೆ ಎಂದು ಹೇಳಿಲಾಗುತಿದೆ ಅವುಗಳನ್ನು ಯಾರು 
ಯಾರು ಯಾವ ಯಾವ ಮಟ್ಟದಲ್ಲಿ ನಡೆಸಿದರು ಅದಕ್ಕೆ ಅವರು ಹೇಗೆ ಕಾರಣರಾದರು ಎಂಬುದನ್ನು 
ವಿಚಾರಗಳ ವಿಮರ್ಶೆಯಿಂದ ನಿರ್ಧರಿಸಿ ಆ ಬಗ್ಗೆ ಒಂದು ತೀರ್ಮಾನಕ್ಕೆ ಬರಲು ತಮಗೆಲ್ಲರಿಗೂ 
ಎಷ್ಟು ಕಾತರತೆ ಇದೆಯೋ ಅಷ್ಟೇ ಕಾತರತೆ ಸರ್ಕಾರಕ್ಕೂ ಇದೆ. ಆದರೆ ಇದನ್ನು ಪ್ರಸಾಪ 
ಮಾಡುತ್ತಾ, ಶ್ರೀ ದೇವೇಗೌಡರು ಇಂಥ ಒಂದು ಮಹತ್ವಪೂರಿತವಾದ ವಿಚಾರವನ್ನು ವಿಚಾರಣೆ 
ನಡೆಸುವುದಕ್ಕೆ ಒಬ್ಬ ಸಾಮಾನ್ಯ ಅಧಿಕಾರಿಯನ್ನು ನೇಮಕ ಮಾಡಿದ್ದಾರೆಂದು ಹೇಳಿದರು. ಅದು 
ಸರಿಯಾದ ಹೇಳಿಕೆಯಲ್ಲ. ಅವರನ್ನು ಕೇವಲ ಅಂಕಿ ಅಂಶಗಳನ್ನು ಕಲೆಕ್ಸ್‌ ಮಾಡುವುದಕ್ಕೆ ಮಾತ್ರ 
ಹಾಕಲಾಗಿದೆ. ಯಾರು ಕೂಡ ಇಂಥಾ ಮಹತ್ವಪೂರಿತವಾದ ವಿಷಯವನ್ನು ಇತ್ಯರ್ಥ ಮಾಡಲು 
ಒಬ್ಬ ಸಾಮಾನ್ಯ ಅಧಿಕಾರಿಗೆ ವಹಿಸುವುದಿಲ್ಲ. ಹಾಗೆ ವಹಿಸುವುದನ್ನು ಯಾರು ಕೂಡ ಒಪ್ಪರು. 
ಈ ಸಂದರ್ಭದಲ್ಲಿ ಅನೇಕ ಮಹತ್ವದ ವಿಚಾರಗಳು ಹೊರ ಬೀಳುತ್ತದೆ. ನಾನು ಹಿಂದೆ 10-12 
ವರ್ಷಗಳ ಹಿಂದೆ ಏನು ಹೇಳಿದ್ದೇನೋ ಅದನ್ನು ಚಾಚೂ ತಪ್ಪದೆ ಇಂದು ದೃಡಪಡಿಸಿಕೊಡುತ್ತೇನೆ. 
ಆದರೆ ಇದರ ಬಗ್ಗೆ ಅನೇಕರಿಗೆ ಇದರ ಒಂದು ಪೂರ್ಣ ಚಿತ್ರ ಏನಿದೆ ಅದು ಸಿಕ್ಕಿಲ್ಲ. ಕೆಲವರು 
ಹತ್ತಿರದಲ್ಲಿ ಇದ್ದು ವಿಷಯಗಳನ್ನು ತಿಳಿದುಕೊಂಡಿರತಕ್ಕವರು. ಮತ್ತೆ ಕೆಲವರು ಓದಿ ವಿಷಯಗಳನ್ನು 
ತಿಳಿದುಕೊಂಡಿರತಕ್ಕವರು ಆದರೆ ಅದೆಲ್ಲಾ ಸಂಪೂರ್ಣವಾದುದಲ್ಲ, ಇದರ ಹಿಂದೆ ಒಂದು ಸ್ಪಷ್ಟ 
ಚಿತ್ರ ತಮಗೆಲ್ಲರಿಗೂ ಸಿಕ್ಕಬೇಕೆಂಬುದು ಸರ್ಕಾರದ ಆಸೆ. ಶರಾವತಿ ಪ್ರಕರಣದ ಬಗ್ಗೆ ಇಲ್ಲಿ ಚರ್ಚೆ 
ಮಾಡುವುದಕ್ಕೆ ತಾವೇನು ತಮ್ಮ ಕಾತರತೆಯನ್ನು ಅಡ್ಡರ್ನ್‌ಮೆಂಟ್‌ ಮೋಷನ್‌ ಮತ್ತು 
ಕಾಲಟಿನ್‌ಷನ್‌ ಮೋಷನ್‌ಗಳನ್ನು ಕಳುಹಿಸುವುದರ ಮೂಲಕ ವ್ಯಕ್ಷಪಡಿಸಿದ್ದೀರಿ. ಅದೇ ಕಾತರತೆ 
ನಮ್ಮ ಸರ್ಕಾರಕ್ಕೂ ಇದೆ. ನನಗೂ ಇದೆ. ಆದರೆ ಆ ಚರ್ಚೆಯನ್ನು ಪ್ರಾರಂಭ ಮಾಡುವುದಕ್ಕೆ 
ಮೊದಲು ಕೆಲವು ಸದಸ್ಯರಿಗೆ ಏನು ಹಿಯರ್‌-ಸೆ-ಎಂದು ಹೇಳುತ್ತೇವೆ. ಅಂಥ ಆಧಾರಗಳ 
ಮೇಲೆ ಅವಲಂಬಿಸಿ ಮಾತನಾಡುವುದಕ್ಕಿಂತ ಅವರು ಒಂದು ಅಧಿಕೃತ ವಾಣಿಯನ್ನು ತಿಳಿದು 
ಚರ್ಚೆಗೆ ಪ್ರಾರಂಭ ಮಾಡಿದರೆ ಒಳ್ಳೆಯದಾಗುತ್ತದೆಂಬುದು ನನ್ನ ಆಸೆ, ನಾನು ಸರ್ಕಾರದ 
ವತಿಯಿಂದ ಒಂದು ಅಧಿಕೃತ ವಾಣಿಯನ್ನು ಸಭೆಯ ಮುಂದಿಡುವವನಿದ್ದೇನೆ. ಅದನ್ನು ತಾವೆಲ್ಲರು 
ವಿಮರ್ಶೆ ಮಾಡಿ ಮಾತನಾಡಲು ಅವಕಾಶವಾಗುತ್ತದೆ. ಇದನ್ನು ಅಡ್ಡರ್ದಮೆಂಟ್‌ ಮೋಷನ್‌ 
ಪ್ರಕಾರ ಚರ್ಚಿ ಮಾಡುವುದಕ್ಕೂ ಕೂಡ ನನ್ನ ಅಭ್ಯಂತರವೇನೂ ಇಲ್ಲ. ಇದರ ಬಗ್ಗೆ ನಾನು ಆಡ್ಡಿ 
ಬರತಕ್ಕವನಲ್ಲ ಇದಕ್ಕೆ ಅಧ್ಯಕ್ಷರು ಅನುಮತಿ ಕೊಟ್ಟದೆ ಆಗಬಹುದು. ತಾವು ಅಂಕಿ ಅಂಶಗಳ 


ಆಧಾರವನ್ನಿಟ್ಟುಕೊಂಡು ವಿಮರ್ಶೆ ಮಾಡಬಹುದು. ಸರ್ಕಾರ ವಾಸ್ತವಾಂಶ ಕುರಿತು ಒಂದು 
95-13 


184 ಹೆಚ್‌.ಎಂ. ಚನ್ನಬಸಪ್ಪ 


ಪ್ರಕಟಣೆಯನ್ನು ಈ ಸಭೆಯ ಮುಂದಿಡುವುದು. ಆ ಮೇಲೆ ಅಧ್ಯಕ್ಷರ ಅಪ್ಪಣೆ ಪಡೆದು ನಾವು 
ಬೇಕಾದ ರೀತಿಯಲ್ಲಿ ಚರ್ಚಿ ಮಾಡಬಹುದು. ಇಷ್ಟು ವಿಷಯವನ್ನು ನಾನು ಸರ್ಕಾರದ ಪರವಾಗಿ 
ತಿಳಿಸಲು ಬಯಸುತ್ತೇನೆ. 


ಈ ಸಂಬಂಧದಲ್ಲಿ ವಿಜಾರಣೆಯಾಗಬೇಕೆಂಬ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಆಗಲೇ 
ಹೇಳಿದ್ದಾರೆ, ಬೇಕಾದ ವಿಷಯಗಳನ್ನು ಸಂಗ್ರಹಣೆ ಮಾಡುತ್ತಿದ್ದೇವೆ. ಅವಶ್ಯವಿದ್ದರೆ ಬೇಕಾದ 
ಕಾರ್ಯಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದ್ದಾರೆ. ಈಗ ಅಂಕಿ ಅಂಶಗಳ ಆಧಾರ 
ತಮಗಿರಬಹುದು. ಇಲ್ಲವೆಂದು ಹೇಳುವುದಿಲ್ಲ. ಸರ್ಕಾರ ಕರಾರುವಾಕ್ಕಾದ ಅಂಕಿ 
ಅಂಶಗಳನ್ನೊದಗಿಸುವುದು. ಇಂದು ಹೇಳಿರುವುದು ಟನಲ್‌ ವಿಷಯ ಮಾತ್ರ. ಕಾಗೋಡು 
ತಿಮಪ್ಪನವರು ಚಾನಲ್‌ ವಿಷಯ ಕೇಳಿದರು. ಇನ್ನೊಬ್ಬರು ತಳಕಳಲೆ ಡ್ಯಾಂ ವಿಷಯ ಪ್ರಸ್ತಾಪ 
ಮಾಡಿದ್ದಾರೆ. ಆ ವಿಷಯವನ್ನೆಲ್ಲಾ ಸಂಗ್ರಹಿಸಬೇಕಾಗಿದೆ. ಈ ದಿವಸ ಏನಾಗಿದೆ ಅದನ್ನೆಲ್ಲಾ 
ವಿವರವಾಗಿ ತಿಳಿಸಿದರೆ ಅದನ್ನು ನೋಡಿ ತನಿಖೆ ಮಾಡಬೇಕಾದ ಅವಶ್ಯಕತೆ ವಿಷಯ ನಿರ್ಣಯ 
ಮಾಡಬಹುದು. ಒಂದು ವೇಲೆ ಯಾವುದಾದರೂ ಬೇಡವೆಂದರೆ ಒತ್ತಾಯ ಮಾಡಲು ಣಾನು 
ಸಿದ್ಧವಾಗಿಲ್ಲ. 

ಯಾರಿಗೂ ಶಂಕೆ ಇರಬೇಕಾದ್ದಿಲ್ಲ. ಕೆಲವ ಅಂಕಿ ಅಂಶಗಳ ಶೇಕರಣೆಯಾಗಬೇಕಾಗಿದೆ. 
ಇದಕ್ಕೆ ಕಾಲವಕಾಶ ಬೆಕು. ಮಗುವಿನ ಜನನವಾಗುವುದಕ್ಕೆ ಮುಂಚೆಯೇ ನಾಮಕರಣವಾಗಬೇಕು 
ಎಂದು ಕೇಳುತಿದ್ದೀರಿ. ತಮ್ಮಕಾತರತೆಯೇನಿದೆ ಸಾರ್ವಜನಿಕರ ಕುತೂಹಲವೇನಿದೆ ಎಂಬುದನ್ನು 
ನಾನು ಅರಿತಿದ್ದೇನೆ. ಅದು ಸರ್ಕಾರಕ್ಕೆ ಮನವರಿಕೆಯಾಗಿದೆ. ಆ ವಿಚಾರದಲ್ಲಿ ಸರ್ಕಾರಕ್ಕೆ ಬಹಳ 
ಮಮತೆ ಇದೆ. ಇದನ್ನೆಲ್ಲಾ ದೃಷ್ಟಿಯಲ್ಲಿಟ್ಟು ಸರ್ಕಾರ ಸೂಕ್ತ ಕಾರ್ಯಕ್ರಮ ಕೈಕೊಳ್ಳುವುದು. 
ಇದರಲ್ಲಿ ಒಂದು ಅಂಶವನ್ನು ಮಾತ್ರ ಸ್ಪಷ್ಟಪಡಿಸುತ್ತೇನೆ. ಈ ವಿಚಾರದಲ್ಲಿ ಯಾರೇ ತಪ್ಪು 
ಮಾಡಿದ್ದರೂ ಅದನ್ನು ಎತಿಹಿಡಿದು ತಪ್ಪಿತಸ್ತರಿಗೆ ಸೂಕ್ತ ಶಿಕ್ಷೆ ಮಾಡಬೇಕು. ತನಿಖೆ ಏನು 
ಅವಶ್ಯಕವೋ ಅದಾಗಬೇಕು. ತಮಗೆ ಅಲ್ಲದೆ ಲಕ್ಟೋಪಲಕ್ಷ ಜನರಿಗೆ ಹೊರಗಡೆ ಇರುವವರಿಗೆ 
ಈ ವಿಚಾರದಲ್ಲಿ ಕೂತೂಹಲವಿದೆ. ಎಲ್ಲರಿಗೂ ಸಮಾಧಾನವಾಗುವಂತೆ ಒಂದು ವ್ಯವಸ್ಥೆ 
ಮಾಡಬೇಕು. ಜನತೆಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ನಾವು ತೀರ್ಮಾನ ಮಾಡಿದ್ದೇವೆ. 


ಶ್ರೀ ಕೊಣಂದೂರು ಲಿಂಗಪ್ಪ - ತಾವು ತಪ್ಪಿತಸ್ತರಿದ್ದೀರಿ. 

ಹೆಚ್‌.ಎಂ. ಚೆನ್ನಬಸಪ್ಪ - ತೀರ್ಮಾನವಾಗುವವರೆಗೆ ಯಾರೂ ತಪ್ಪಿತಸ್ತರಾಗುವುದಿಲ್ಲ. 
ನಾನು ಇನ್ನು ಮೂರು ದಿವಸಗಳೊಳಗಾಗಿ ಶರಾವತಿ ಪ್ರಾಜೆಕ್ಷಿನಲ್ಲಿ ಏನೇನು ಅಕ್ರಮ ನಡಿದೆದೆ 
ಎಂಬುದರ ಬಗ್ಗೆ ಒಂದು ಮಾಹಿತಿ ಒಂದು ಫ್ಯಾಕ್ಟುಯಲ್‌ ಸ್ಟೇಟ್‌ಮೆಂಟ್‌ ತಮ್ಮ ಮುಂದಿಡುತ್ತೇನೆ. 
ಹಾಗೆ ಇಟ್ಟ ಮೇಲೆ ಮಾನ್ಯ ಸದಸ್ಯರು ಮಾತನಾಡಬಹುದು. 


ಪ್ರತಿಭಾವಂತ ಸಂಸದೀಯ ಪಟು 185 


ಲೋಕೋಪಯೋಗಿ ಮತ್ತು ವಿದ್ಭುಚ್ಛಿಕ್ಷಿ ಇಲಾಖೆಗಳೆ ಬಗ್ಗೆ 
ಸರ್ಕಾರದ ಉತ್ತರ” 


ಶ್ರೀ ಹೆಚ್‌.ಎಂ. ಚನ್ನಬಸಪ್ಪ - ಮಾನ್ಯ ಆದ್ಯಕ್ಷರೇ ನಿನ್ನೆ ಮತ್ತು ಇವೊತ್ತಿನ ದಿವಸ 
ಕಡೆ ಹಾಗೂ ಆ ಕಡೆ ಮಾನ್ಯ ಸದಸ್ಯರುಗಳು ಎಲ್ಲರೂ ಕೂಡ ಬಹಳ ಸಂಯಮದಿಂದ 
ಲೋಕೋಪಯೋಗಿ ಖಾತೆಯ ಬೇಡಿಕೆಗಳು ಏನಿವೆ ಅವುಗಳ ಬಗ್ಗೆ ಚರ್ಚೆ ಮಾಡುತ್ತಾ ಅನೇಕ 
ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರು ಉಪಯುಕ್ತವಾದ ಸಲಹೆಗಳನ್ನು ಸಹ ಕೊಟ್ಟಿದ್ದಾರೆ 
ಮತ್ತು ಕಟುವಾದ ಟೀಕೆಗಳನ್ನೂ ಕೂಡ ಮಾಡಿದ್ದಾರೆ. ಅವೆಲ್ಲವನ್ನೂ ಕೂಡ ನಾನು ಬಹಳ 
ಆದರದಿಂದ ಆಲಿಸಿದ್ದೇನೆ ಮತ್ತು ಎಲ್ಲೆಲ್ಲಿ ಉಪಯುಕ್ತವಾದ ಸಲಹೆಗಳನ್ನು ಕೊಟ್ಟರು ಅವಗಳನ್ನೆಲ್ಲಾ 
ತೀವ್ರಾಸಕ್ತಿಯಿಂದ ಅನುಸರಿಸಬೇಕು ಎಂಬ ಅಭಿಪ್ರಾಯವುಳ್ಳವನಾಗಿದ್ದೇನೆ. ಎಲ್ಲರೂ ಎತ್ತರಿಸಿ 
ಟೇಕೆ ಟಿಪುಣಿ ಮಾಡಿದ್ದಾರೆ. ಅವುಗಳಿಗೆಲ್ಲಾ ತಕ್ಕ ಸಮಂಜಸವಾದ ಉತ್ತರವನ್ನು ಕೊಡಬೇಕಾದದ್ದು 
ನನ್ನ ಕರ್ತವ್ಯ ಇದೆ. ಟೀಕೆ ಟಿಪ್ಪಣಿಗಳನ್ನು ಮಾಡಿದವರು ಸದುದ್ದೇಶದಿಂದ ಮಾಡಿದ್ದಾರೆ 
ಎನ್ನತಕ್ಕಂಥಾದ್ದು ನನ್ನ ಅಭಿಪ್ರಾಯ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಒಳ್ಳೆಯ ಸರ್ಕಾರ ಸ್ಥಾಪನೆಯಾಗಬೇಕು, 
ಆದರಿಂದ ದೇಶಕ್ಕೆ ಹೆಚ್ಚಿನ ಪ್ರಯೋಜನ ಆಗಬೇಕು ಎಂದು ನಮ್ಮ ಮತ್ತು ನಿಮ್ಮೆಲ್ಲರ ಮೂಲ 
ಗುರಿ. ಆ ಗುರಿಯನ್ನು ಮುಟ್ಟುವುದಕ್ಕೆ ಯಾವ ಯಾವ ಮಾರ್ಗಗಳನ್ನು ನಾವು ಅನುಸರಿಸಿದ್ದೇವೆ 
ಅದರಲ್ಲಿ ಅಲ್ಪಸ್ವಲ್ಪ ಭಿನ್ನಾಭಿಪ್ರಾಯ ಇರಬಹುದೇ ವಿನಾ ಮೂಲಭೂತ ಗುರಿಯನ್ನು ಮುಟ್ಟುವ 
ವಿಷಯದಲ್ಲಿ ನಮಗೂ ನಿಮಗೂ ಭಿನ್ನಾಭಿಪ್ರಾಯಗಳಿಲ್ಲ. ಒಳ್ಳೆಯ ಸರ್ಕಾರವನ್ನು ಸ್ಥಾಪನೆ 
ಮಾಡಬೇಕು. ದಕ್ಷತೆಯ ಆಧಾರದ ಮೇಲೆ ಕೆಲಸ ಮಾಡತಕ್ಕ ಸರ್ಕಾರ ಸ್ಥಾಪನಿಮಾಡಬೇಕು 
ಎಂಬುದು ನಮ್ಮಿಬ್ಬರ ಗುರಿ. ನಾವು ಹೋಗತಕ್ಕ ಮಾರ್ಗಗಳಲ್ಲಿ ಸ್ವಲ್ಪ ಹೆಚ್ಚೂ ಕಡಿಮೆ ಇದ್ದರೆ 
ಅವುಗಳನ್ನು ಕುರಿತು ಸಮಾಲೋಚನೆ ಮಾಡಿ ಸರಿಪಡಿಸಿಕೊಳ್ಳತಕ್ಕದ್ದು ನಮ್ಮ ಕರ್ತವ್ಯ ಇದೆ. 
ವಿರೋಧ ಪಕ್ಷದವರು ಒಂದು ರೀತಿಯಲ್ಲಿ ನಮಗೆ ಸಹಾಯಕರು. ಏತಕ್ಕೆಂದರೆ ಆಡಳಿತದಲ್ಲಿ 
ಏನು ಲೋಪದೋಷಗಳು ಇವೆ ಅವುಗಳನ್ನೆಲ್ಲಾ ಎತ್ತಿ ತೋರಿಸಿ ಅವುಗಳನ್ನು ಸರಿಪಡಿಸಿಕೊಳ್ಳುವುದಕ್ಕೆ 
ಸಹಾಯಕರಾಗಿದ್ದಾರೆ. ಆದ್ದರಿಂದ ಅವರು ಹೇಳತಕ್ಕದ್ದು ಸರಿಯಿಲ್ಲ ಎಂದು ಹೇಳುವುದಕ್ಕಾಗುವುದಿಲ್ಲ. 
ಒಂದೊಂದು ವೇಳೆ ಆಡಳಿತಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಅವರಲ್ಲಿ ಕರಾರುವಾಕ್‌ ಆದ 
ಅಂಕಿ ಅಂಶಗಳು ಇರುವುದಿಲ್ಲ. ಅವರು ಸರಿಯಾದ ಅಂಕಿ ಅಂಶಗಳನ್ನು ಇಟ್ಟುಕೊಂಡು ಅವರೂ 
ಕೂಡ ತಮ್ಮ ಟೀಕೆ ಟಿಪ್ಪಣಿಗಳನ್ನು ರಚನಾತಕ್ರವಾದ ರೀತಿಯಲ್ಲಿ ಮಾಡುವುದರಲ್ಲಿ ಯಾವ 
ಅಭ್ಯಂತರವೂ ಇರುವುದಿಲ್ಲ. ಆದ್ದರಿಂದ ಈ ಬೇಡಿಕೆಗಳ ಮೇಲೆ ಈ ಸಭೆಯಲ್ಲಿ ಏನೇನು ಟೀಕೆ 
ಟಿಪ್ಪಣಿಗಳು ನಡೆದಿವೆ ಅವುಗಳನ್ನೆಲ್ಲಾ ನಾನು ಬಹಳ ವಿಶ್ವಾಸದಿಂದ ಆಲಿಸಿ ಪ್ರತಿಯೊಬ್ಬರ 
ಟೀಕೆಗಳನ್ನು ನೋಟು ಮಾಡಿಕೊಂಡಿದ್ದೇನೆ. ಇದರಲ್ಲಿ ಎಲ್ಲೆಲ್ಲಿ ವಿನೇನು ಕೆಲಸಗಳು ಆಗಬೇಕು, 
ರಸ್ತೆಗಳ ವಿಷಯ, ವಿದ್ಯುಚ್ಛಕ್ತಿ ವಿಷಯ, ಕೆರೆಕಟ್ಟಿಗಳ ನಿರ್ಮಾಣ, ಜಲಾಶಯಗಳ ನಿರ್ಮಾಣ 
ಇವುಗಳೆಲ್ಲವನ್ನೂ ಕೂಡ ಅನೇಕ ಮಾನ್ಯ ಸದಸ್ಯರು ಅವರವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 


* ವಿಧಾನ ಸಭೆಯ ನಡವಳಿಕಿ ದಿನಾಂಕ 7ನೇ ಜುಲೈ, 1972 


186 ಹೆಚ್‌.ಎಂ. ಚನ್ನಬಸಪ್ಪ 
ವಿಚಾರಗಳನ್ನು ತಿಳಿಸಿದ್ದಾರೆ. ಅವುಗಳೆಲ್ಲವನ್ನೂ ಒಂಬೊಂದಾಗಿ ತೆಗೆದುಕೊಂಡು ಅವುಗಳಿಗೆ 
ಉತ್ತರವನ್ನು ಕೊಡುವ ಬದಲು ರಸ್ತೆಗಳ ವಿಷಯದಲ್ಲಿ ಸರ್ಕಾರದ ಯೋಚನೆ ಏನಿದೆ ಎಂಬುದನ್ನು 
ಮಾನ್ಯ ಸದಸ್ಯರ ಗಮನಕ್ಕೆ ತರಬಿಯಸುತ್ತೇನೆ. ಆದನ್ನು ಯಾವ ರೀತಿ ಅನುಸರಿಸಬೇಕು ಮತ್ತು 
ಎಲ್ಲೆಲ್ಲಿ ತಾರತಮ್ಮ ಇದೆಯೆಂದು ಹೇಳುತ್ತಾರೆಯೋ ಅವುಗಳಲ್ಲವನ್ನೂ ಸರಿಪಡಿಸಿದರೆ ರಾಜ್ಯದ 
ಎಲ್ಲಾ ಭಾಗಗಳು ಚೆನ್ನಾಗಿ ಬಳೆದು ಬರುವುದಕ್ಕೆ ಅವಕಾಶವಾಗುತ್ತದೆ. ಇದಕ್ಕೆ ಸಂಬಂಧಪಟ್ಟ 
ನೀತಿ ನಿಯಮವನ್ನು ರೂಪಿಸಿಕೊಂಡರೆ ಆಗ ತನ್ನಷ್ಟಕ್ಕೆ ತಾನೆ ಕಾರ್ಯಚಟುವಟಿಕೆಗಳು ಚಿನ್ನಾಗಿ 
ನಡೆಯುತ್ತವೆ. ಬರೀ ನೀತಿನಿಯಮವನ್ನು ರೂಡಿಸುವುದು ಆಷ್ಟೇ ಅಲ್ಲ ಆಡಳಿತ ವರ್ಗ ಕೂಡ 
ನಿಷ್ಠೆ, ಪ್ರಾಮಾಣಿಕತೆ ಮತ್ತು ದಕ್ಷತೆಯಿಂದ, ದೇಶಪ್ರೇಮದಿಂದ ಕೆಲಸ ಮಾಡುವಂತೆ ವ್ಯವನ್ನೆ 
ಮಾಡಬೇಕಾಗುತ್ತದೆ. 


ಈ ಎರಡು ಕೆಲಸಗಳು ಆಯಿತೆಂದರೆ ನಮ್ಮನಿಮ್ಮಗುರಿ ಮುಟ್ಟಿದ ಹಾಗೆ ಆಗುತ್ತದೆ. 
ಇನ್ನು ನೀತಿ ನಿಯಮಗಳ ವಿಷಯದ ಮೇಲೆ ಸ್ವಲ್ಪ ಹೇಳಬೇಕಾಗುತ್ತದೆ. ಇದುವರೆವಿಗೂ 
ಮಾತನವಾಡಿದಂತಹ ಹಲವರು ಬಹಳವಾಗಿ ಮನಸ್ಸಿನ ಉತ್ಸುಕತೆಯಿಂದ ಅಜೀರ ಅಭಿಪ್ರಾಯಗಳನ್ನು 
ಹೊರಗಡೆಹುವಾಗ ಅನೇಕ ತಪ್ಪು ತಿಳಿವಳಿಕೆಯಿಂದ ಕೂಡಿ ಬಂದಂತಹ ಕೆಲವು ಅಂಶಗಳನ್ನು 
ಹೊರಗೆಡವಿದ್ದಾರೆ. ಕೆಲಸ ಮಾಡುವ ಆಡಳಿತ ವರ್ಗಬೇಕು, ಮತ್ತು ಬಂದು ವೇಳೆ ದಕ್ಷತೆ 
ಇಲ್ಲದಿದ್ದರೆ ಅದನ್ನು ಆದಷ್ಟು ಹೆಚ್ಚು ಮಾಡಬೇಕು; ಎಲ್ಲಿ ಅದಕ್ಷತೆ ಕಂಡು ಬರುತ್ತದೆ, ಅದನ್ನು 
ತಪ್ಪಿಸಿ, ಪ್ರಾಮಾಣಿಕ ಅಧಿಕಾರಿಗಳನ್ನು ಅಲ್ಲಿ ಹಾಕಿ ಸರಿಪಡಿಸಬೇಕು. ಇದರಲ್ಲಿ ನಾವು 
ಕಾರ್ಯೋನ್ಮುಖರಾಗಬೇಕೇ, ಬೇಡವೇ ಎಂಬುದನ್ನು ನಾವು ಮೊದಲು ತೀರ್ಮಾನ ಮಾಡಬೇಕು, 
ದಕ್ಷ ಆಡಳಿತ ವರ್ಗ ಇರಬೇಕೇ, ಬೇಡವೇ ಎಂಬುದನ್ನು ನಾವು ಮೊದಲು ತೀರ್ಮಾನ 
ಮಾಡಬೇಕು. ದಕ್ಷ ಆಡಳಿತ ವರ್ಗ ಇರಬೇಕು ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವ ಅಡಳಿತ 
ವರ್ಗ ನಮಗೆ ಬೇಕೆಂದ ಮೇಲೆ ರೀತಿ ನೀತಿಗಳನ್ನು ಅನುಸರಿಸಿ, ವಿಧಿ ನಿಯಮಗಳನ್ನು ಅನುಸರಿಸಿ, 
ತಪ್ಪಿತಸ್ಥರಿಗೆ ಉಗ್ರವಾಗಿ ಶಿಕ್ಷೆ ವಿಧಿಸುವುದರಲ್ಲಿ ನಾವೂ ನೀವೂ ಒಮತವಾಗಿರಬೇಕು. ಅದು 
ಬಿಟ್ಟು ಎತ್ತು ಏರಿಗೆಳೆಯಿತು, ಕೋಣ ನೀರಿಗೆಳೆಯಿತು ಎಂದ ಹಾಗೆ, ಈ ಬಗ್ಗೆ ನಾವು ಜಂಜಾಟಕ್ಕೆ 
ಹೊರಟರೆ, ಆಗ ಆಡಳಿತ ಕುಸಿದು ಬೀಳುತ್ತದೆ. ಶೀಘ್ರವಾಗಿ ವಿಧಿನಿಯಮಗಳಿಗಮುಸಾರವಾಗಿ 
ಪ್ರಾಮಾಣಿಕತೆಯನ್ನು ಹೆಚ್ಚಿಸಲು, ಅದಕ್ಷರನ್ನು ದಂಡಿಸಲು ಕಾರ್ಯಕ್ರಮಗಳನ್ನು ತೆಗೆದುಕೊಂಡರೆ, 
ಅದರ ಮೇಲೆ ಉಗ್ರವಾದ ಟೀಕೆ ಟಿಪ್ಪಣಿಗಳನ್ನು ಮಾಡಲು ಹೊರಟರೆ ಆಗ ನಾವು ನಿಜವಾದ 
ಮಾರ್ಗದಲ್ಲಿ ಹೋಗುತ್ತಿದ್ದೇವೆಯೇ ಎಂಬುದನ್ನು ಪ್ರಶ್ನೆ ಮಾಡಬೇಕಾಗಿದೆ. ಮಾನ್ಯ ದೇವೇಗೌಡರು 
ಬಹಳ ಒಳ್ಳೆಯವರು, ಮಾತಿನಲ್ಲಿ ಬಹಳೆ ಮೈದುವಾದವರು. ನನ್ನನ್ನಂತೂ ಯಾರೂ ಹೊಗಳಬೇಕಿಂಬ 
ಆಸೆ ನನಗಿಲ್ಲ. ನನ್ನನ್ನು ಯಾರು ಹೊಗಳಲಿ, ಆದರೆ ನನ್ನ ಮನೋಭಾವ ಮಾತ್ರ 10-15 
ವರ್ಷಗಳಿಂದ ಬದಲಾವಣೆಯಾಗಿಲ್ಲ. ಪಾನು 10-15 ವರ್ಷಗಳಿಂದ ಹಿಂದೆ ಏನು ಅಭಿಪ್ರಾಯ 
ಮತ್ತು ನೀತಿ ನಿಯಮಗಳನ್ನು ಇಟ್ಟುಕೊಂಡಿದ್ದೇನೋ, ಅವುಗಳನ್ನೇ ಇವತ್ತು ಕೂಡ ಇಟ್ಟುಕೊಂಡಿದ್ದೇನೆ. 
ಆದರಲ್ಲಿ ತಪ್ಪು ಅಥವಾ ಲೋಪದೋಷಗಳು ಇರಬಹುದು; ಇರತಕ್ಕಂತಹ ಸಂಗತಿಯನ್ನು 


ಪ್ರತಿಭಾವಂತ ಸಂಸದೀಯ ಪಟು 187 


ಇದ್ದಂತೆ ಹೇಳುತ್ತಿದ್ದೇವೆ. ಅವರು ನನಗೆ “ಸಸ್ಟೆನ್‌ಶನ್‌ ಮಿನಿಸ್ಟರ್‌” ಎಂದು ಕೂಡ ಹೆ 

ಇಟ್ಟು ಕರೆದರು. ಒಂದು ವೇಳೆ ಅದು ಅವರಿಗೆ ಅಪ್ಮಾಯಮಾನವಮಾಗಿ ಕಂಡು OREN 
ನಾನು ಸಸ್ಟೆನ್‌ಶನ್‌ ಮಿನಿಸ್ಟರ್‌ ಎಂದು ಹೇಳಿಸಿಕೊಳ್ಳುವುದಕ್ಕೆ ಏನೂ ಅಭ್ಯಂತರವಿಲ್ಲ. ಆದರೆ 
ಎಲ್ಲೆಲ್ಲಿ ತಪ್ಪು ಮಾಡುತ್ತಾರೆ ಅವರ ಬಗ್ಗೆ ಕಾರ್ಯಕ್ರಮ ತೆಗೆದುಕೊಳ್ಳುವುದರಲ್ಲಿ ನಾನೇನೂ 
ಹಿಂದು ಮುಂದು ನೋಡುವುದಿಲ್ಲ. ಅವರ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿಯ 
ವ್ಯಾಖ್ಯಾನವನ್ನು ಮಾಡಿದ್ದು ನೋಡಿ ನನ್ನ ಮನಸ್ಸಿಗೆ ಬಹಳ ನೋವು ಉಂಟಾಯಿತು. ರಾಜ್ಯದಲ್ಲಿ 
ಹೆಸರು, ಕುಲ ಕೋಮು ಪಂಗಡ ಇವುಗಳನ್ನು ಕಣ್ಣಲ್ಲಿ ನೋಡದೆಯೂ, ಕಿವಿಯಾರೆ ಕೇಳದೆಯೂ 
ಕೆಲಸ ಮಾಡತಕ್ಕಂಥವರಲ್ಲಿ ನಾನೂ ಒಬ್ಬ. ಅದನ್ನು: ಬಹುಶಃ ನಮ್ಮ ಸ್ನೇಹಿತರು ಕೂಡ ಚೆನ್ನಾಗಿ 
ತಿಳಿದುಕೊಂಡಿದ್ದಾರೆಂದು ನಾನಂದುಕೊಂಡಿದ್ದೇನೆ. ಈ ವಿಷಯದಲ್ಲಿ ಬಹುಶಃ ಯಾರದೂ 
ಬಿನ್ನಾಭಿಪ್ರಾಯವಿರಬಾರದೆಂದು ಭಾವಿಸುತ್ತೇನೆ. ಯಾರೋ ಒಬ್ಬ ಆಫೀಸರ್‌ ಮೇಲೆ ಆಪಾದನೆ 
ಬಂದವು. ಆಗ ಅವರ ಮೇಲೆ ವಧಿನಿಯಮಗಳಿಗನುಸಾರವಾಗಿ ಕ್ರಮ ತೆಗೆದುಕೊಂಡಾಗ, 
ಇವರು ಇಂಥ ಜಾತಿಯವರು, ಹೀಗೆ ಏಕೆ ಮಾಡಿದಿರಿ ಎಂದು ಕೇಳಿದರೆ ಈ ದೇಶದಲ್ಲಿ ಎಲ್ಲಾ 
ಕೆಲಸ ಕಾರ್ಯಗಳನ್ನು ಸುಗಮವಾಗಿ ಮಾಡಿಕೊಂಡು ಹೋಗುವುದಕ್ಕೆ ಹೇಗೆ ತಾವೆ ಸಾಧ್ಯ? 
ನಾನು ಇಷ್ಟು ಮಾತ್ರ ಹೇಳಬಲ್ಲಿ. ಈ ಅಧಿಕಾರಿಗಳು ಏನಿದ್ದಾರೆ ಇವರೆಲ್ಲರೂ ನಮ್ಮದೇಶಕ್ಕೋಸ್ಕರ 
ಇರತಕ್ಕವರೇ ಹೊರತು ದೇಶವು ಅಧಿಕಾರಿಗಳಿಗೋಸ್ಕರ ಇರುವುದಿಲ್ಲ. ನಮ್ಮ ಇಡೀ ದೇಶದ 
ಆಡಳಿತವನ್ನು ನಡೆಸುವುದಕ್ಕೋಸ್ಯರ ಅವರು ಇರುವುದು. ಆದ್ದರಿಂದ ಬೇಶಕ್ಕನುಗುಣವಾಗಿ, 
ಬೇಶದ ಬೆಳವಣಿಗೆಗಾಗಿ ವಿಧಿನಿಯಮಗಳಿಗನುಸಾರವಾಗಿ ಕೆಲಸ ಮಾಡತಕ್ಕವರಿಗೆ ಪ್ರೋತ್ಸಾಹ 
ಕೊಡಬೇಕು ಮತ್ತು ಯಾರು ಆದಕ್ಕೆ ವಿರುದ್ಧವಾಗಿ ಹೋಗುತ್ತಾರೆ ಅವರ ಮೇಲೆ ವಿಧಿ 
ನಿಯಮಗಳಿಗನುಸಾರವಾಗಿ ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ. ಒಂದು ವಿಷಯ ಹೇಳುವುದಾದರೆ 
ಮಾನ್ಯ ಸದಸ್ಕರನೇಕರು ಯಾರನ್ನು ಕುರಿತು ಇವತ್ತು ಮಾತನಾಡುತ್ತಿದ್ದಾರೆ ಅವರಲ್ಲಿ ನಾನೇನೂ 
ಇವತ್ತು ಹೊಸದಾಗಿ ತಪ್ಪು ಕಂಡಿದ್ದವನಲ್ಲ. ಅದು ನಡೆದಿರತಕ್ಕಂಥದ್ದು 1966ನೇ ಇಸವಿಯಲ್ಲಿ. 
ಅದು ಅಲ್ಲಿಂದ ಶುರುವಾಗಿ ನಾವು ಬರುವ ಹೊತ್ತಿಗೆ ಅದರ ಪ್ಲೆಲು ನಮ್ಮ ಹತ್ತಿರ ಬಂತು. 
ಒಂದು ಲಕ್ಷ 32 ಸಾವಿರ ಚಿಲ್ಲರೆ ರೂಪಾಯಿ ಕಾನೂನಿಗೆ ಮತ್ತು ವಿಧಿನಿಯಮಗಳಿಗೆ ವಿರುದ್ಧವಾಗಿ 
ಸರ್ಕಾರಕ್ಕೆ ಲೋಪ ಬರತಕ್ಕಂತಹ ರೀತಿಯಲ್ಲಿ ವ್ಯಯವಾಗಿದೆ. ವಿಜಿಲೆನ್ಸ್‌ ಕಮಿಷನ್ನಿನವರು 
ಕೂಡ ಇವರ ಮೇಲೆ ಉಗ್ರವಾದ ಕ್ರಮ ತೆಗೆದುಕೊಳ್ಳತಕ್ಕಂತಹ ಕೇಸು ಇದೆ ಎಂದು ಶಿಫಾರಸು 
ಮಾಡಿದ್ದಾರಲ್ಲದೆ, ಆ ಒಂದು ಲಕ್ಷ 32 ಸಾವಿರ ರೂಪಾಯಿಯನ್ನು ಸಂಬಂಧಪಟ್ಟವರಿಂದ 
ವಸೂಲು ಮಾಡಬೇಕೆಂದು ಕೂಡ ಹೇಳಿದ್ದಾರೆ. ಒಂದು ವೇಳೆ ನಾನಲ್ಲದೆ ನೀವು ಯಾರಾದರೂ 
ಇದೇ ಸ್ಥಾನದಲ್ಲಿ ಇದ್ದಿದ್ದರೆ ಅಂಥವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತಿದ್ದಿರೋ ಅಥವಾ ಹಾಗೆಯೇ 
ಸುಮನೆ 'ಬಿಡುತ್ತಿದ್ದಿರೋ? ಯಾರಾದರೂ ಇಂತಹ ಕೇಸುಗಳ ಮೇಲೆ ಕ್ರಮ ತೆಗೆದುಕೊಳ್ಳದೆ 
ಬಿಡುತ್ತಿರಲಿಲ್ಲ. ನಾನು ಒಂದು ಮಾತ್ರ ಸರ್ಕಾರದ ಪರವಾಗಿ ತಮಗೆಲ್ಲರಿಗೂ ಆಶ್ವಾಸನೆಯನ್ನು 
ಕೊಡುವುದಕ್ಕೆ ಬಯಸುತ್ತೇನೆ. ಅಧಿಕಾರಿಯಾಗಲಿ, ಅನಧಿಕಾರಿಯಾಗಲಿ, ಅಥವಾ ಯಾರೇ 


i688 ಹೆಚ್‌.ಎಂ. ಚೆನ್ನಬಸಪ್ಪ 


ಆಗಲಿ, ದೇಶಕ್ಕೆ ವಿರುದ್ಧವಾದಂತಹ ರೀತಿಯಲ್ಲಿ ವಿಧಿನಿಯಮಗಳಿಗೆ ವಿರೋಧವಾದ ರೀತಿಯಲ್ಲಿ 
ನಡೆದುಕೊಂಡು ಬಂದ ಪಕ್ಷದಲ್ಲಿ, ಮತ್ತು ಅದು ಸರ್ಕಾರದ ಕಣ್ಣಿಗೆ ಬಿದ್ದರೆ ಅಥವಾ ಗಮನಕ್ಕೆ 
ಬಂದರೆ ಖಂಡಿತವಾಗಿಯೂ ಅಂಥವರ ಮೇಲೆ ಕ್ರಮ ತೆಗೆದುಕೊಳ್ಳುವುದಕ್ಕೆ ಸರ್ಕಾರದವರು 
ಹಿಂಜರಿಯುವುದಿಲ್ಲವೆಂದು ಹೇಳುತ್ತೇನೆ. ಅನೇಕ ಮಾನ್ಯ ಸದಸ್ಕರು ಈ ವಿಷಯದಲ್ಲಿ ಬಹಳ 
ಉಗವಾಗಿ ಟೀಕೆ ಮಾಡಿಬ್ದಾರೆ. 

ಒಬ್ಬರು ಸದಸ್ಯರು ಹೇಳಿದಾಗ ಅದಕ್ಕೆ ಉತ್ತರ ಹೇಳಬೇಕೇ ವಿನಾ ಇಲ್ಲದಿದ್ದರೆ ಇದನ್ನು 
ಹೇಳಬೇಕಾಗಿರಲಿಲ್ಲ. ಒಟ್ಟಿನಲ್ಲಿ ಒಂದು ಆಶ್ಚಾಸನೆಯನ್ನು ಕೊಡುತ್ತೇನೆ. ಅಧಿಕಾರಿ ಯಾವ 
ಮಟ್ಟದವರೇ ಆಗಲಿ, ಹಾದಿ ತಪ್ಪಿ ಹೋದಂತಹವರ ಮೇಲೆ ಕ್ರಮ ತೆಗೆದುಕೊಳ್ಳುವುದಕ್ಕೆ, ಸತ್ಯ 
ಶಾಂತಿಯನ್ನು ಸ್ಥಾಪನೆ ಮಾಡುವುದಕ್ಕೆ ಯಾವ ಮಟ್ಟಕ್ಕೆ ಬೇಕಾದರೂ ವಿಧಿನಿಯಮಗಳಿಗೆ 
ಅನುಸಾರವಾಗಿ ಸರ್ಕಾರ ಹೋಗುವುದು ಎಂಬುದನ್ನು ಮಾತ್ರ ತಮಗೆ ಇಲ್ಲಿ ಹೇಳುತ್ತಿದ್ದೇವೆ. 
ಆದ್ದರಿಂದ ಇದರ ಬಗ್ಗೆ ನಾವು ಹೆಚ್ಚು ವ್ಯಾಖ್ಯಾನ ಮಾಡಬೇಕಾದುದು ಅನಾವಶ್ಯಕ. ನಮ್ಮದೂ 
ನಿಮದೊ ಗುರಿ ಒಂದೇ. ಆದ್ದರಿಂದ ಅವರ ಬಗ್ಗೆ ಇನ್ನೂ ಹೆಚ್ಚಿನ ಪ್ರಸ್ತಾಪ ಮಾಡುವುದು 
ಅನಾವಶ್ಯಕವೆಂದು ನಾನು ತಿಳಿದುಕೊಂಡಿದ್ದೇನೆ. 

ಇನ್ನು ಪ್ರಮೋಷನ್ಸ್‌ ವಿಷಯವಾಗಿ ಮಾತನಾಡುವಾಗ ಮಾನ್ಯ ಮಿತ್ರರಾದ 
ಶ್ರೀ ದೇವೇಗೌಡರು ಚನ್ನಬಸಪ್ಪನವರು ಬಹಳ ಕಟುಕರು ಎಂದು ತಿಳಿದುಕೊಂಡಿದ್ದೆ ಏಕೋ ಸಪ್ಪೆ 
ಆಗಿದ್ದಾರೆಂದು ಹೇಳಿದರು. ಪ್ರೊಮೋಷನ್‌ ವಿಷಯದಲ್ಲಿ ಏಕೆ ಒಂದು ಅಖ್ಸೆರು ತೀರ್ಮಾನಕ್ಕೆ 
ಬಂದಿಲ್ಲವಲ್ಲಾ ಎಂದು ಹೇಳಿದರು. ಅಸಿಸ್ಟೆಂಟ್‌ ಇಂಜಿನಿಯರ್‌ ಹುದ್ದೆಯಿಂದ ಎಗ್ಗಿಕ್ಕೂಟಿವ್‌ 
ಇಂಜಿನಿಯರ್‌ ಹುದ್ದೆಗೆ, ಎಗ್ಗಿಕ್ಕೂಟಿವ್‌ ಇಂಜಿನಿಯರ್‌ ಹುದ್ದೆಯಿದ ಸೂಪರಿಂಟೆಂಡಿಂಗ್‌ 
ಇಂಜಿನಿಯರ್‌ ಹುದ್ದೆಗೆ ಪ್ರೌಮೋಷನ್ಸ್‌ ಕೊಡುವ ಕಾಲದಲ್ಲಿ ಹತ್ತಾರು ವರ್ಷಗಳಲ್ಲಿ ಇರತಕ್ಕ 
ನಿರ್ದಿಷ್ಟವಾದ ನಿಯಮಗಳನ್ನು ಅನುಸರಿಸುವುದಕ್ಕೆ ಇವರಿಗೆ ಏಕೋ ಆಗಲಿಲ್ಲವೆಂದು ಹೇಳಿದರು. 
ಕಾರಣ, ಒಂದೊಂದು ಕಾಲದಲ್ಲಿ ಒಂದೊಂದು ಹುಕುಂ. ಈಗ ಇದರ ಬಗ್ಗೆ 3-4 ಹುಕುಂಗಳಿವೆ. 
ಯಾವ ಹುಕುಂ ಬಿಡುವುದು, ಯಾವ ಹುಕುಂ ಜಾರಿ ಮಾಡುವುದು. ಆದ್ದರಿಂದ ಅವನ್ನೆಲ್ಲಾ 
ಪರಿಶೀಲನೆ ಮಾಡಿ ಒಂದು ಅಖ್ಯೆರು ತೀರ್ಮಾನಕ್ಕೆ ಬರಬೇಕಾಗಿದೆ. 


Sri H.D. Deve Gowda - Have you not passed orders and those 
could not be implemented due to pressure? 


ಶ್ರೀ ಎಚ್‌.ಎಂ. ಚನ್ನಬಸಪ್ಪ - ಪೊಲಿಟಿಕಲ್‌ ಪ್ರೆಷರ್‌ ನನ್ನ ಡಿಕ್ಷನರಿಯಲ್ಲಿ 
ನಡೆಯುವುದಿಲ್ಲ. ಪೊಲಿಟಿಕಲ್‌ ಪ್ರೆಷರ್‌ ನನ್ನಲ್ಲಿ ನಡೆಯುವುದಿಲ್ಲವೆಂಬುದು ನಿಮಗೂ ಗೊತಿದೆ. 
ಈಗ ಇದರ ಬಗ್ಗೆ ಮೂರು ನಾಲ್ಕು ಆರ್ಡರ್‌ಗಳಿವೆ. ಏನೇನು ಕಾರಣಗಳಿಂದ ಅವನ್ನು ಮಾಡಿದ್ದಾರೆ, 
ಅವು ಸರಿಯೋ ತಪ್ಪೋ ಎಂಬುದನ್ನು ಸಹ ನೋಡಬೇಕು. ಅದರ ಬಗ್ಗೆ ನಾನು ಒಂದು 
ನಿಯಮವನ್ನು ಕೊಟ್ಟಿದ್ದೇನೆ. ಅವನ್ನು ಯಾವ ಮಾರ್ಗದಲ್ಲಿ ನಡೆಸಬೇಕೆಂಬ ಬಗ್ಗೆ. ಸರ್ಕಾರದ 


ಪ್ರತಿಭಾವಂತ ಸಂಸದೀಯ ಪಟು 189 


ತೀರ್ಮಾನಗಳು ಕ್ಯಾಬಿನೆಟ್‌ ತೀರ್ಮಾನಗಳು ಆಗಿರುವುದರಿಂದ ನನ್ನ ಸಲಹೆ ಮೇಲೆ ಇನ್ನು 
ಉತ್ತಮ ಸಲಹೆ ಮಾಡತಕ್ಕ ಶಕ್ತಿ ನನ್ನ ಮಿತ್ರರಿಗೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೂ ಇದೆ. 
ಕ್ಯಾಬಿನೆಟ್ಟಿಗೂ ಇದೆ. ಮಂತ್ರಿಮಂಡಲದಲ್ಲಿಯೇ ಇದರ ಬಗ್ಗೆ ಒಂದು ಅಖ್ಯೆರು ತೀರ್ಮಾನ 
ಮಾಡತಕ್ಕದ್ದು ಯೋಗ್ಯ. ಈಗ ಇದರ ಬಗ್ಗೆ ನಾಲ್ಕೆದು ಹುಕುಂಗಳೂ ಇರುವುದರಿಂದ ಹಿಂದಿನ 
ಕ್ಯಾಬಿನೆಟ್ಟುಗಳ ತೀರ್ಮಾನವನ್ನು ರದ್ದು ಮಾಡುವಾಗ ಯಾವ ರೀತಿ ನಡೆಯಬೇಕೆಂಬುದಕ್ಕೆ 
ಕೆಲವಾರು ವಿಧಿನಿಯಮಗಳಿವೆ. ಅವನ್ನು ಬಿಟ್ಟು ಹುಕುಂ ಮಾಡುವುದಕ್ಕಾಗುವುದಿಲ್ಲ. 
ಅದಕ್ಕನುಗುಣವಾಗಿ ಈ ಪ್ರೊಮೋಷನ್ಸ್‌ ವಿಚಾರವಾಗಿ ನಿರ್ಧಾರ ಆಗಬೇಕಾಗಿದೆ. ತಕ್ಷಣದಲ್ಲಿ 
ಆಗಬೇಕಾದುದೂ ಇದೆ. 

ಮತ್ತೆ ಅಡಿನಿಸ್ಟೇಷನ್‌ ವಿಷಯದಲ್ಲಿ ಅನೇಕರು ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ. 
ಕೆಲವರು ಡಿ-ಸೆಂಟ್ರಲೈಜೇಷನ್‌ ಆಗಬೇಕು. ಡಿ-ಸೆಂಟ್ರಲ್ಪೆಜ್‌ ಆಗಬೇಕೆಂದು ಸಲಹೆ ಕೊಟ್ಟಿದ್ದಾರೆ. 
ಅದನ್ನು ನಾನು ಸಂತೋಷದಿಂದ ಒಪ್ಪಿಕೊಳ್ಳುತ್ತೇನೆ. ಅಧಿಕಾರ ಡಿ-ಸೆಂಟ್ರಲೈಜ್‌ ಆಗಬೇಕು. 
ಡಿ-ಸೆಂಟ್ರಲ್ಪೆಜ್‌ ಆದಂದಿನಿಂದ ಅಧಿಕಾರ ಸರಿಯಾದ ರೀತಿಯಲ್ಲಿ ವಿನಿಯೋಗ ಆಗಬೇಕು. 
ಅದಕ್ಕೆ ತಕ್ಕ ವ್ಯವಸ್ಥೆ ಮಾಡಬೇಕಾಗಿದೆ. ಅದರ ಬಗ್ಗೆ ಯಾರ್ಮಾರು ಏನೇನು ಸಲಹೆಗಳನ್ನು 
ಕೊಟ್ಟಿದ್ದಾರೆಯೋ ಅವೆಲ್ಲವನ್ನೂ ವಿಶ್ತಾಸಪೂರ್ವಕವಾಗಿ ಸ್ವೀಕರಿಸಿ ಯಾವ ರೀತಿ ನಿಮ್ಮಸಲಹೆಗಳನ್ನು 
ಕಾರ್ಯಗತ ಮಾಡಬಹುದೆಂಬ ಬಗ್ಗೆ ಹೆಚ್ಚನ ಆಸಕ್ತಿಯಿಂದ ಉಪಯೋಗ ಮಾಡಿಕೊಳ್ಳುತ್ತೇನೆ. 

ಮತ್ತೆ ಶರಾವತಿ ವಿಷಯವಾಗಿ ಅನೇಕ ಸದಸ್ಯರು ಬಹಳವಾಗಿ ಪ್ರಸ್ತಾಪ ಮಾಡಿದ್ದಾರೆ. 
ಅದರ ಬಗ್ಗೆ ಸದಸ್ಯರು ಸ್ವಲ್ಪ ಕರಾರುವಾಕ್ಕಾದ ವಿಷಯಗಳನ್ನು ತಿಳಿದುಕೊಳ್ಳಬೇಕು. ಅದು 
ನನಗೂ ಆಶೆ ಇದೆ. ನನ್ನ ಬಗ್ಗೆ ಉಗ್ರವಾದ ಟೀಕೆಗಳನ್ನು ಮಾಡಿದ್ದಾರೆ. ಇದರಲ್ಲಿ ಟೀಕೆ 
ಮಾಡುವಂಥಾದ್ದು ಅವರಿಗೆ ಸಿಗಬಹುದು. ಆದರೆ ನನ್ನ ಬಗ್ಗೆ ಟೀಕೆಗಳು ಬಂದರೂ ಅವನ್ನು 
ಪಾನು ಅವಿಶ್ವಾಸವಾಗಿ ನೋಡುವವನಲ್ಲ. ಎಲ್ಲಿ ತಪ್ಪು ಇದೆಯೋ ಅದನ್ನು ನಾನು ಸರಿಪಡಿಸುವುದು 
ನನ್ನ ಕರ್ತವ್ಯ ಇದೆ. ನನಗೆ ಮಾನ್ಯ ಶ್ರೀಮಾನ್‌ ಕೃಷ್ಣನ್‌ ಅವರು ಮಾತನಾಡಿದಾಗ ಬಹಳ 
ಆಶ್ಚರ್ಯವಾಯಿತು. ನಾನು ಮೊದಲು ಆ ಕಡೆ ಇದ್ದವನೇ. 1960-61ನೇ ಇಸವಿಯಿಂದ ಶರಾವತಿ 
ವಿಷಯದ ಬಗ್ಗೆ ಮೂಲಭೂತವಾಗಿ ತಪ್ಪು ನಡವಳಿಕೆಗಳು ನಡೆಯುತ್ತಿವೆ. ಅದನ್ನು 
ಸರಿಪಡಿಸಬೇಕೆಂದು ಹೇಳಿ ಮೊಟ್ಟಮೊದಲು ಅದರ ಬಗ್ಗೆ ವ್ಯಾಖ್ಕಾನ ಮಾಡುವುದಕ್ಕೆ ಹತ್ತಿದವನೇ 
ನಾನು. ಅವತ್ತಿನ ದಿವಸ ನನ್ನ ಅಭಿಪ್ರಾಯ ಏನಿತ್ತೋ ಈ ಘಳಿಗೆವರೆಗೆ ಅದರ ವಿಷಯದಲ್ಲಿ 
ಯಾವ ಬದಲಾವಣೆಯೂ ಇರುವುದಕ್ಕೆ ಕಾರಣ ಕಂಡು ಬಂದಿಲ್ಲ. ಆ ಬಗ್ಗೆ ನಾನು 
ಸ್ಪಷ್ಟಪಡಿಸುತ್ತಿದ್ದೇನೆ. ನನ್ನ ಮೇಲೆ ಹಗಲು ರಾತ್ರಿ ಏನೇನೋ ಹೇಳಿದ್ದಾರೆ. ಇದು ಖಂಡಿತ 
ಹೊಸದಲ್ಲ. 1961-62ನೇ ಇಸವಿಯಲ್ಲಿ ಏನೋ ಹೊಸದಾಗಿ ಕಾಂಟ್ರಾಕ್ಟ್‌ ಕರೆದಂತಿದೆಯೆಂದು 
ಹೇಳಿದರು. ಎರಡನೆಯದು ಆರ್ಬಿಟ್ರೇಷನ್‌ ಕ್ಲಾಜು ಯಾವತ್ತಿದ್ದರೂ ಸರ್ಕಾರ ಜವಾಬ್ದಾರರು. 
ಒಂದೊಂದು ವಿಷಯವನ್ನೂ ನಾವು ತಿಳಿದುಕೊಳ್ಳಬೇಕು. ಶರಾವತಿ ಒಂದು ದೊಡ್ಡ ಯೋಜನೆ. 


190 ಹೆಚ್‌.ಎಂ. ಚನ್ನಬಸಪ್ಪ 


Sri H.D. Deve Gowda - ಶರಾವತಿ ಬಗ್ಗೆ ನಾನು ಮಾತನಾಡಿಲ್ಲ. You have 
already said that a dry or two will be allotted for the discussion of the 
factual report in this House in consultation with the Speaker. If that is so, 


there is no need to elaborate particularly on that point. 

ಶ್ರೀ ಹೆಚ್‌.ಎಂ. ಚನ್ನಬಸಪ್ಪ - ಇರಬಹುದು. ಆದರೂ ಕೆಲವು ವಿಷಯಗಳು ತಿಳಿದಿರಬೇಕು 
ಆದರ ಬಗ್ಗೆ ಅನೇಕ ಸ್ನೇಹಿತರು ಉಗ್ರವಾಗಿ ಟೀಕೆ ಮಾಡಿದ್ದಾರೆ. ಅಂತಹ ಉಗ್ರವಾದ ಟೀಕೆಗೂ 
ಉತ್ತರ ಕೊಡುವುದು ನನ್ನ ಕರ್ತವ್ಯವಾಗಿದೆ. ಶರಾವತಿ ಯೋಜನೆಯನ್ನು ಕಾರ್ಯಗತ ಮಾಡುವುದಕ್ಕೆ 
ಇಂತಹ ಒಂದು ಬೃಹತ್‌ ಯೋಜನೆಯಲ್ಲಿ ಕೆಲಸವನ್ನು ಪ್ರಾರಂಭ ಮಾಡುವುದಕ್ಕೆ ಹೈಡ್ರೊ 
ಎಲೆಕ್ಟಿಕ್‌ ಕನ್‌ಸ್ಪಕ್ಷನ್‌ ಪ್ರಾಜೆಕ್ಟ್‌ ಬೋರ್ಡಿಗೆ ಈ ಪ್ರಾಜೆಕ್ಸಿನ ಬಗ್ಗೆ ಉನ್ನತ ಅಧಿಕಾರವಿರುವ 
ಹಾಗೆ ಮಾಡಿ, ಅದಕ್ಕೆ ಎಲ್ಲಾ ಅಧಿಕಾರವನ್ನು ಕೊಟ್ಟಿತ್ತು. ಟೆಂಡರ್‌ ಕಾಲ್‌ಫಾರ್‌ ಮಾಡುವುದಕ್ಕೆ 
ಬದಲು ಎಸ್ಟಿಮೇಟ್‌ ಮಾಡುವುದು, ಎಸ್ಟಿಮೇಟ್‌ಗಳ ಬಗ್ಗೆ ಟೆಕ್ಷಿಕಲ್ಲಾಗಿ ಸರಿಪಡಿಸುವುದು 
ಟೆಂಡರ್‌ ಕಾಲ್‌ಫಾರ್‌ ಮಾಡುವುದು, ಹಣಕಾಸನ್ನು ಮಂಜೂರು ಮಾಡುವುದು. ಟೆಂಡರ್‌ 
ಅಂಗೀಕಾರ ಮಾಡತಕ್ಕದ್ದು ಇಷ್ಟು ಅಧಿಕಾರವಿತ್ತು. ಇದಕ್ಕೆ ಒಟ್ಟು 12 ಜನರಿದ್ದಂಥ ಒಂದು 
ಬೋರ್ಡ್‌, ಅದರಲ್ಲಿ 8 ಜನರು ಇಂಜಿನಿಯರ್‌ ರಿಟ್ಟರ್ಡ್‌ ಇಂಜಿನಿಯರ್ಸ್‌ ಒಬ್ಬಿಬ್ಬರು 
ಇರಬಹುದು. ಆಮೇಲೆ ಹಣಕಾಸಿನ ಸೆಕ್ರಿಟರಿಗಳು, ಪ.ಬಡ್ಡೂ ಒ.ಡಿ ಸೆಕ್ರಿಟರಿಗಳು ಮತ್ತು ಇತರರನ್ನು 
ಒಳಗೊಂಡಂತೆ 12 ಜನರಿದ್ದರು. ಅವರು ಯಾರ್ಯಾರು ಅನ್ನುವದು ಈ ಪುಸ್ತಕದಲ್ಲಿದೆ. ಅವೆಲ್ಲವನ್ನೂ 
ಇಲ್ಲಿ ಹೇಳವುದಕ್ಕಾಗುವುದಿಲ್ಲ. ಈ ಒಂದು ಬೋರ್ಡಿಗೆ ಎಲ್ಲಾ ವಿಧವಾದ ಅಧಿಕಾರವನ್ನು 
ವಹಿಸಿತ್ತು. ಇದರಲ್ಲಿ ಬಹಳ ತಾಂತ್ರಿಕವಾದ ವಿಷಯಗಳಿವೆ. ಹಣಕಾಸಿನ ವಿಷಯವೂ ಇಡದೆ. 
ಇದರ ಬಗ್ಗೆ ಕೋಟಿಗಟ್ಟಲೆ ಹಣವನ್ನು ವೃಯಮಾಡಬೇಕಾಗಿದೆ. ಆದ್ದರಿಂದ ಯಾವ ವಿಷಯ 
ಇದರ ಬಗ್ಗೆ ಬಂದರೂ ಕೂಡ ಈ ಸಂಸ್ಥೆ ವ್ಯವಹಾರ ಮಾಡತಕ್ಕದ್ದು ಎಂದು ಅದಕ್ಕೇ ವ್ಯವಸ್ತೆ 
ಮಾಡಿತ್ತು. 

ಆ ಬೋರ್ಡಿನವರು ಯಾವುದು ಬೇಡ ಎಂಬುದನ್ನೆಲ್ಲಾ ವಿಮರ್ಶೆ ಮಾಡಿ ಒಂದು 
ತೀರ್ಮಾನಕ್ಕೆ ಬರುತ್ತಾರೆ. ಹಾಗೆ ಅವರೇನು ಒಂದು ತೀರ್ಮಾನಕ್ಕೆ ಬರುತ್ತಾರೋ ಅದಕ್ಕನುಸಾರವಾಗಿ 
ಅವರು ಸರ್ಕಾರಕ್ಕೆ ಒಂದು ಶಿಪಾರಸ್ಸನ್ನು ಕಳುಹಿಸುತ್ತಾರೆ. ಅವರ ಶಿಪಾರಸನ್ನು ಸಂಬಂಧಪಟ್ಟ 
ಮಂತ್ರಿಯವರು ಕ್ಯಾಬಿನೆಟ್‌ ಮುಂದಿಟ್ಟು ಅದಕ್ಕೆ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತಾರೆ. ಇದು 
ಒಂದು ಸಾಮಾನ್ಯವಾಗಿ ಆಗ ನಡೆದುಕೊಂಡು ಬಂದಿರುವಂಥ ಒಂದು ಪದ್ಧತಿ. ಅದಾದ ಬಳಿಕ 
ಅಲ್ಲಿ ನಡೆಯತಕ್ಕ ಕೆಲಸ ಕಾರ್ಯಗಳ ಬಗ್ಗೆ ಅವುಗಳನ್ನೇನು ಕಾಂಟ್ರಾಕ್ಟ್‌ ಕೊಡಬೇಕೇ ಅಥವಾ 
ಇಲಾಖೆಯವರೇ ನಡೆಸಬೇಕೇ ಅನ್ನುವ ವಿಷಯದಲ್ಲಿ ಕೂಡ ಚರ್ಚಿ ನಡೆದು ಯಾವುದು ಅಗತ್ಯ 
ಎಂದು ಆ ಸಭೆ ತೀರ್ಮಾನ ಮಾಡುತ್ತದೋ ಆ ತೀರ್ಮಾನದ ಪ್ರಕಾರ ಅವರು ಸರ್ಕಾರಕ್ಕೆ 
ಶಿಫಾರ್ಸ್‌ ಮಾಡುತ್ತಾರೆ. ಅಂಥ ಶಿಫಾರ್ಸ್ನ್‌ನ್ನು ಸರ್ಕಾರ ಒಪ್ಪಿಕೊಳ್ಳುತ್ತದೆ. 


ಪ್ರತಿಭಾವಂತ ಸಂಸದೀಯ ಷಟು 191 


ಇನ್ನು ಟೆಂಡರನ್ನು ಕರೆಯತಕ್ಕೆ ವಿಚಾರದಲ್ಲಿ ಎರಡು ವಿಭಾಗಗಳಿವೆ - ಒಂದು ಎಲೆಕ್ಟಿಸಿಟಿಗೆ 
ಸಂಬಂಧಪಟ್ಟಿದ್ದು, ಇನ್ನೊಂದು ಸಿವಿಲ್‌ ವಿಭಾಗಕ್ಕೆ ಸಂಬಂಧಪಟ್ಟಿದ್ದು. ಈ ಒಂದೊಂದಕ್ಕೂ 
ಕಮಿಟಿಯಿದೆ. ಈ ಉಭಯ ಕಮಿಟಿಯವರೂ ಸೇರಿ ಚರ್ಚೆ ಮಾಡಿ ಯಾವ ಒಂದು ನಿರ್ಧಾರಕ್ಕೆ 
ಬರುತ್ತಾರೋ ಅದನ್ನು ಸರ್ಕಾರ ಒಪ್ಪಿಕೊಳ್ಳುವುದು ಆಗಿನ ಒಂದು ಪದ್ಧಶಿ ಆಗಿತ್ತು. ಅದರ 
ಪ್ರಕಾರ ಕೆಲಸ ಕಾರ್ಯಗಳು ನಡೆಯುತ್ತಿದ್ದವು. ಅಲ್ಲಿ ನಡೆಯುತ್ತಿದ್ದ ಕೆಲಸ ಕಾರ್ಯಗಳು ಹೀಗೆ 
ನಡೆಯುತ್ತಿವೆ ಎಂದಾಗ ಮಾನ್ಯ ಸದಸ್ಯರು ತಿಳಿದುಕೊಳ್ಳಬೇಕು ಆ ಕೆಲಸಗಳ ಜವಾಬ್ದಾರಿಯನ್ನು 
ಯಾವ ಒಬ್ಬ ಸಚಿವರ ಮೇಲೂ ಹೇರುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನು. 

ಇನ್ನು ಅರ್ಬಿಟ್ರೇಷನ್‌ ಕ್ಲಾಜಿನ ವಿಚಾರಕ್ಕೆ ಬಂದರೆ ಇದರ ಮೇಲೆ ಬಹಳ ವ್ಯಾಖ್ಯಾನಗಳು 
ನಡೆದಿವೆ. ಆದರೆ ಇದೇನೂ ಮೈಸೂರು ರಾಜ್ಯ ಒಂದಕ್ಕೇ ಸೀಮಿತವಾದುದೇನೂ ಅಲ್ಲ, ಮದ್ರಾಸ್‌ 
ಹೈದ್ರಾಬಾದ್‌ ಇತ್ಕಾದಿ ಕೇವಲ ಕೆಲವೊಂದು ರಾಜ್ಯಗಳಿಗೆ ಮಾತ್ರವೇ ಸೀಮಿತವಾದುದೇನೂ 
ಅಲ್ಲ. ಅಥವಾ ಇದು ಕೇವಲ ನಮ್ಮಇಂಡಿಯಾ ದೇಶ ಒಂದಕ್ಕೇ ಸೀಮಿತವಾದುದೇನೂ ಅಲ್ಲ. 
ಇದು ಎಲ್ಲೆಲ್ಲಿ ಬಾರಿ ಭಾರಿ ಪ್ರಮಾಣದ ಯೋಜನೆಗಳು ನಡೆಯುತಿರುತ್ತಪೋ ಅಂಥ ಕಡೆಗಳಲ್ಲಿಲ್ಲಾ 
ಈ ಅರ್ಬಿಟ್ರೇಷನ್‌ ಕ್ರಾಜ್‌ ಇದ್ದೇ ಇರುತ್ತದೆ. ಈ ವಿಚಾರದಲ್ಲಿ ಮಾನ್ಯ ಸದಸ್ಯರುಗಳು ಇಂಡಿಯಾ 
ಸರ್ಕಾರದವರ ಇಂಥದೇ ಕಾಂಟ್ರಾಕ್ಟ್‌ಗಳ ಅಗ್ರಿಮೆಂಟನ್ನು ನೋಡಿದರೆ ಅವರಿಗೆ ವೇದ್ಧವಾಗುತದೆ. 
ಆದರೆ ಇಂಥ ಅರ್ಬಟ್ರೀಷನ್‌ ಕ್ಲಾಜುಗಳನ್ನು ಕೇವಲ ಆರು ತಿಂಗಳಲ್ಲಿ ಅಥವಾ ಮೂರು 
ತಿಂಗಳಲ್ಲಿ ಮುಗಿಯತಕ್ಕೆ ಕಾಂಟ್ರಾಕ್ಟ್‌ ಕೆಲಸಗಳಿಗೆ ಅನ್ಷಯಿಸುವುದಿಲ್ಲ. ಈ ಕ್ಲಾಜು ಏನಿದ್ದರೂ 
ಎಲ್ಲ ಕಾಮಗಾರಿಗಳು 4-5 ವರ್ಷಗಳಿಗೆ ಮೇಲ್ಪಟ್ಟು ಕೆಲಸ ನಡೆಯುತ್ತಿರುವುದೋ ಅಂಥ 
ಕಡೆಗಳಲ್ಲಿ ಸರ್ಕಾರಕ್ಕೂ ಮತ್ತು ಕಂಟ್ರಾಕ್ಷರಿಗೂ ಮಧ್ಯೆ ಆ ದೀರ್ಪಾವಧಿ ಕೆಲಸಗಳು ನಡೆಯತಕ್ಕ 
ಸಂದರ್ಭದಲ್ಲಿ ವಾದವಿವಾದಗಳು ಏಳುವುದು ಸ್ತಾಭಾವಿಕ, ಆದ್ದರಿಂದ ಅಂಥ ಕಡೆಗಳಲ್ಲಿ ಸಾಮಾನ್ಯ 
ಹೈಕೋರ್ಟ್‌ ವ್ಯಾಪ್ತಿಯಲ್ಲಿ ಆ ವಿವಾದಗಳು ಮುಗಿಯುವುದಕ್ಕೆ ಹೆಚ್ಚಿನ ಕಾಲಾವಕಾಶವನ್ನು 
ತೆಗೆದುಕೊಳ್ಳುವುದರಿಂದಲೂ ಮತ್ತು ಹೆಚ್ಚು ಹಣವನ್ನು ಸ್ಟಾಂಪ್‌ಡ್ಯೂಟಿ ಬಗ್ಗೆ ಕೊಡಬೇಕಾಗಿ 
ಬರುವುದರಿಂದಲೂ ಅಂಥ ಖರ್ಚು ವೆಚ್ಚಗಳನ್ನು ತಪ್ಪಿಸುವುದಕ್ಕೂ ಈ ಕ್ಲಾಜನ್ನು ಹಾಕತಕ್ಕದ್ದು 
ಒಂದು ರೂಢಿಯಲ್ಲಿದೆ. ಹಾಗೆ ಈ ಒಂದು ಕ್ಲಾಜ್‌ ನಿರ್ಮಾಣವಾಗಿದೆಯೇ ವಿನಾ 
ಚನ್ನಬಸಪ್ಪನವರಿಗೇನೂ ಇದು ಸ್ಪೆಷಲ್ಲಾಗಿ ಆಕಾಶದಿಂದ ಇಳಿಯಲಿಲ್ಲ, ಆದ್ದರಿಂದ ಇದೇನೂ 
ಚೆನ್ನಬಸಪ್ಪನವರು ನಿರ್ಮಾಣವೂ ಅಲ್ಲ ಮತ್ತು ಇದು ಕೇವಲ ಮೈಸೂರಿಗೇ ಸೀಮಿತವಾದದ್ದೂ 
ಅಲ್ಲ. 

ಆದರೆ ಇದೇ ವಿಚಾರದಲ್ಲಿ ಮೊದಲು ಶ್ರೀ ನಿಜಲಿಂಗಪ್ರನವರು ಏನು ಹೇಳಿದ್ದಾರೆ? ಈ 
ಆರ್ಬಿಟ್ರೇಷನ್‌ ಕ್ಲಾಜನ್ನು ಚೆನ್ನಬಸಪ್ಪನವರು ಯಾವ ಒಂದು ದುರುದ್ದೇಶದಿಂದಲೂ ಹಾಕಿದ್ದಲ್ಲ. 
ಎಲ್ಲೆಲ್ಲಿ ದೊಡ್ಡ ದೊಡ್ಡ ಕಂಟ್ರಾಕ್ಸ್‌ಗಳು ನಡೆಯುತಿವೆಯೋ ಅಲ್ಲೆಲ್ಲಾ ಈ ಕ್ಲಾಜಿರುತಬೆ. ಇದು 
ಇಂಟರ್‌ನ್ಯಾಷನಲ್‌ ಕಾಂಟ್ರಾಕ್ಟ್‌ ಕ್ಲಾಜ್‌, ಇದು ಇರಬೇಕು ಎಂಬುದಾಗಿ ಹೇಳಿದ್ದಾರೆ. ಅನಂತರ 


192 ಹೆಚ್‌.ಎಂ. ಚನ್ನಬಸಪ್ಪ 


ಆದೇ ಶ್ರೀಮಾನ್‌ ನಿಜಲಿಂಗಪ್ಪನವರು [962ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಮತ್ತೊಂದಾವರ್ತಿ 
ಏನು ಹೇಳಿದ್ದಾರೆಂದರೆ: 


"Categorical replies cannot be given. It depends upon the nature of 
work undertaken. In exceptional cases it has to goto arbitration. tis so 
not only in Mysore Government butin many other Governments. Possibly 
my friend is not aware. This is not new". 


ನಾನು ಈಗ ಈ ವಿಚಾರಗಳನ್ನೆಲ್ಲಾ ಏತಕ್ಕಾಗಿ ಹೇಳುತ್ತಿದ್ದೇನೆಂದರೆ ನನ್ನ ಕೆಲವು ಮಾನ್ಯ 
ಮಿತ್ರರು ಇದನ್ನು ಚನ್ನಬಸಪ್ಪನವರೇ ನೇರವಾಗಿ ಕೈಲಾಸದಿಂದ ಇಳಿಸಿಕೊಂಡು ಬಂದರೋ 
ಏನೋ ಎನ್ನುವಂತೆ ಮಾತನಾಡಿದ್ದಾರೆ. ಹಾಗೆ ಹೇಳುವುದು ಸರಿಯಲ್ಲ ಎಂಬುದನ್ನು ತೋರಿಸಲು 
ಈ ವಿಷಯಗಳನ್ನೆಲ್ಲಾ ನಾನು ಹೇಳಬೇಕಾಯಿತು. ಮೊದಲು ಶ್ರೀ ನಿಜಲಿಂಗಪುನವರು ಈ 
ಆರ್ಬಿಟ್ರೇಷನ್‌ ಕ್ಲಾಜ್‌ ಸರಿಯಾಗಿದೆ ಎಂದು ಹೇಳಿದ್ದವರು ಅವರೇ ಮತ್ತೆ ತಿರುಗಾ ಮುರುಗಾ 
ಆಗಿದ್ದಾದೆ. ಚನ್ನಬಸಪ್ರನವರೇ ಇಂಥ ಒಬ್ಬ ದೊಡ್ಡ ಕಾಂಟ್ರಾಕ್ಟೆರನ್ನೂ ತಂದು ಬಿಟ್ಟರು ಎಂಬುದಾಗಿ 
ಭಾವನೆ ಇದೆ. ಶ್ರೀ ನಿಜಲಿಂಗಪ್ಪನವರು 1962ನೇ ಸೆಪ್ಟೆಂಬರ್‌ 27ನೇ ತಾರೀಖಿನಲ್ಲಿ ಹೀಗೆ 
ಹೇಳಿದ್ದಾರೆ: 

"We want to finish the Project as early as possible. lt is because 
of this necessity to finish the project as early as possible. We have 
decided to see that instead of having the old method of contract, the 
Government thought it fit to bring more powerful contractors, richer 
contractors who had more resources than we have and we have given 
them contract". 


ಇದನ್ನೆಲ್ಲಾ ನಾನು ಏತಕ್ಕಿ ಹೇಳುತ್ತಿದ್ದೇನೆಂದರೆ ಮೊದಲು ಶ್ರೀ ನಿಜಲಿಂಗಪ್ಪನರರು ತಮ್ಮ 
ಬಾಯಿನಲ್ಲಿ ಏನೊಂದು ಮಾತನ್ನು ಹೇಳಿದ್ದರೋ ಅದೇ ಬಾಯಿಯಲ್ಲಿ ಅದಕ್ಕೆ ತದ್ದಿರುದ್ದವಾದ 
ಮಾತನ್ನು ಹೇಳೆದ್ದಾರೆ. ಹಾಗೇಕೆ ಅವರು ಹೇಳಿದರು? 1962ರಲ್ಲಿ ಇನ್ನೂ ಆಗತಾನೆ 
ಶ್ರೀ ನಿಜಲಿಂಗಪುನವರು ಹೊಸದಾಗಿ ಮುಖ್ಯಮಂತ್ರಿಗಳಾಗಿದ್ದರು. ಆ ಬಗ್ಗೆ ಚನ್ನಬಸಪ್ಪ ಈ 
ಶರಾವತಿ ಕರ್ಮಕಾಂಡವನ್ನು ಇನ್ನೂ ಹೊರಗೆಡವಿರಲಿಲ್ಲ. ಆಗ ಅವರು ಈ ಚನ್ನಬಸಪ್ಪನನ್ನು 
ಹಿಡಿದು ಹೇಗಾದರೂ ಮಾಡಿ ನನ್ನ ಹಿಂದೆ ಮುಂದೆ ಸ್ವಲ್ಪ ಎಕ್ಷರ್‌ಸ್ಟೆಜ್‌ ಮಾಡಿಸೋಣ ಎಂದು 
ಅವರ ಭಾವನೆಯಿತ್ತು. ಆದರೆ ಚನ್ನಬಸಪ್ಪ ಅಂಥ ಕೆಲಸ ಮಾಡುವುದಕ್ಕೆ ಎಂದೂ ಒಪ್ಪತಕ್ಕವನಲ್ಲ, 
ಅವನಿಂದ ಸಾದ್ದಪೂ ಇಲ್ಲ. ಆದುದರಿಂದ ಈ ಕುಟ್ರಾಕ್ಷರ್‌ಗಳ ವಿಷಯದಲ್ಲಿ ಮತ್ತು ಆರ್ಬಿಟ್ರೇಷನ್‌ 
ವಿಷಯದಲ್ಲಿ ಇವನ್ನು ಆ ಚನ್ನಬಸಪ್ಪನೇ ಎಲ್ಲಿಂದಲೋ ಹಿಡಿದು ತಂದಿದ್ದಾನೆ ಎಂಬ ಭಾವನೆಗಳು 
ತಮ್ಮಲ್ಲಿ ಯಾರ ಮನಸ್ಸಿನಲ್ದಾದರೂ ಇದ್ದರೆ ಅದನ್ನು ದಯವಿಟ್ಟು ತಾವುಗಳೆಲ್ಲರೂ ಇಂದೇ 
ಕಿತ್ತೊಗೆಯಿರಿ. 


ಪ್ರತಿಭಾವಂತ ಸಂಸದೀಯ ಹಟು 193 


ಇನ್ನು ಆ ಶರಾವತಿ ವ್ಯಾಲಿಯ ಅನೇಕ ವಿಷಯಗಳನ್ನು ನಾಮ ಆಅನೇಕಾವರ್ತಿ, ಅನೇಕ 
ವೇದಿಕೆಗಳ ಮೇಲೆ ಪ್ರತಿಪಾದನೆ ಮಾಡಿದ್ದೇನೆ. ಆಗ ನಾನೇನು ಪ್ರತಿಪಾದನೆ ಮಾಡುತ್ತಿದ್ದೆ ಆ 
ಸಂದರ್ಭದಲ್ಲಿ ಶ್ರೀ ಎಂ.ಎಸ್‌. ಕೃಷ್ಣನ್‌ರವರು ನನ್ನಿಂದಲೇ ಅನೇಕ ವಿಷಯಗಳನ್ನು ಗ್ರಹಿಸಿದ್ದಾರೆ. 
ಆದರೆ ಈ ದಿವಸ ಅವರೇಮು ಸಬೆಯಲ್ಲಿ ಹೇಳಿದ್ದಾರೆ ಅವುಗಳಿಗೆ ಯಾವ ಆಧಾರವೂ ಇಲ್ಲ. 
ಅವರೇ ಆರ್ಬಿಟ್ರೀಷನ್‌ ತಂದರು, ಇದು ಮಾಡಿದರು, ಅದು ಮಾಡಿದರು ಎಂದು ಹೇಳಿದ್ದಾರೆ. 
ಹಿಂದೆ 5 ವರ್ಷ ನಾನು ಅಸೆಂಬ್ಲಿಯಲ್ಲಿರಲಿಲ್ಲ. ಕಾರಣ ಶ್ರೀ ನಿಜಲಿಂಗಪುನವರ ಔದಾರ್ಯ, 
ಚೆನ್ನಬಸಪ್ಪ ಎಂಬ ಭೂತ ಬಂದರೆ ಕಷ್ಟ. ಅದನ್ನು ತೆಗೆದುಬಿಡೋಣ ಅಂದರು. ಅದೊಂದು 
ಕಥೆ. ಇಲ್ಲಿ ಅಪ್ರಕೃ್ಕತ ಅದು. ಅದನ್ನೆಲ್ಲಾ ನೋಡಿದ ಮೇಲೆ ಆಗಿನ ಮುಖ್ಯಮಂತ್ರಿ; ಅವರ 
ಹಿಂದಿನ ಮುಖ್ಯಮಂತ್ರಿಗಳು ಒಂದು ವಿಧವಾಗಿ ಹೇಳುವುದಕ್ಕೆ ಶುರು ಮಾಡಿದರು. ಆರ್ಬಿಟ್ರೀಷನ್‌ 
ಕ್ಲಾಜನ್ನು ತಂದವರು ಅವರೇ ಎಂದು ಹೇಳುವುದಕ್ಕೆ ಪ್ರಾರಂಭಿಸಿದರು. ಆಗ 5 ಛಾರ್ಜಸ್‌ ಫ್ರೇಂ 
ಮಾಡಿ ಸರ್ಕಾರದ ಮುಂದಿಟ್ಟೆ. ಆಗ ಶ್ರೀ ಅರ್ಮುಗಂರವರು"ಕುಳಿತಿರುವ ಕಡೆ ನಾನು ಕುಳಿತಿದ್ದೆ. 
ಅದರಲ್ಲಿ ಮೊದಲನೆಯ ಛಾರ್ಜ್‌ ಈ ರೀತಿಯದೆ; ಆಗ ನಾನು ಹೇಳಿದ್ದು, 


I hereby frame the following specific charges:- 


“(1) This Government is guilty of not appointing a Judicial 
Commission to go into the alleged misdeeds, if any, of the previous 
Minister for Public Works, that is, myself, H.M. Channabasappa, in regard 
to Sharavathy Project, as alleged on the floor of this House. 


(2) This Government is guilty of not directing Messrs. Tarapore 
and Company to carry out the work under Clauses 27 and 28 of the 
Contract Agreement, rates being fixed by the Chief Engineer and according 
to the provisions of the agreement in case of disagreement. 


(3) This Government is guilty of obtaining a conditional letter of 
consent from Messrs. Tarapore Co. in gross violation of the terms of 
the contract agreement and proceeded to call for tenders for rock fill 
work, being fully aware of the facts that the letter of consent was not 
absolute but conditional and being fully aware that calling for tenders 
winking at these conditions would involve legal and financial implications 
and claims and give a handle to claim a compensation of Rs. 42 lakhs; 
and being fully aware that they would be charges of this guilt. 


(4) This Government is guilty of adopting spurious procedures in 
considering these seven tenders for rockfill work in gross violation of all 
rules of procedures and standards prescribed under the rules, some of 
which are : that while the tenders were still with Government pending 


194 ಹೆಚ್‌.ಎಂ. ಚೆನ್ನಬಸಪ್ಪ 


decision, directing the Chief Engineer to send up prososal is of distribution 
among three favourite contractors. 


(5) This Government is guilty of avoiding the Hydro-electric 
Construction Project Board by a sudden postponement of the meeting of 
the Board summoned for the purpose of consideration of the tenders with 
an ulterior motive of taking fanciful decisions behind its back and to 
confer financial benefits to pet contractors. They were fully aware of the 
functions of the Board. They are aware that the comparative statement of 
tenders were within them on 12th May 1962 and that the HECP Board 
was to meet on 19th May 1962, i.e. six days later, and had to discuss 
and decide the matter. Suddenly they postponed the meeting. For what 
purpose? These people are guilty of that charge with a view to avoid the 
HECP Board and make their own agents. 


Therefore, | charge this Government with five serious charges", 
The first charge is if you feel | am guilty of anything in the Sharavathi 
Project you should have immediately appointedthe Commission of Enquiry 
andthe charge | made against the Government was that you are not able 
to do it because you have no case. That is one of the aspects. If a 
Judicial Commission is appointed so many other things might crop up 
because there are so many loopholes. Therefore, | submit to this House 
that having kept quite at a time when an offer was made that a 
Commission should be appointed to go into the guilt committed by Mr. 
Channabasappa you have not done it when you were in power. Now you 
think that people will belive you if you come forward with a theory that Mr. 
Channabasappa has started all this. No, it is going to happen. 


Sri M.S. Krishnan - Don't you think that you are now on a more 
firm ground to conduct the same judicial enquiry and get yourselves 
absolved of those charges? 


Sri H.M. Channabasappa - That is a separate matter altogether. 
| nave absolutely no quarrel with hon. Member Sri Krishnana because 
both of us worked iogehter. | have respect for your intentions as also to 
that of my hon. friend Sri Deve Gowda. | will quote him also when 
occasion comes. He is with me and 1 know his heart is with me. None of 
you Know it. 


Sri M.S. Krishnan - Might be that he join you tomorrow. 


ಪ್ರತಿಭಾವಂತ ಸಂಸದೀಯ ಪಟು 195 


Sri H.M. Channabasappa - That is quite possible. That is nota 
thing which | rule out. ನನ್ನ ಮೇಲೆ ದೊಡ್ಡ ಆಪಾದನೆ ಇದೆ, ಚನ್ನಬಸಪ್ಪನವರು ಹೀಗೆ 
ಮಾಡಿದರು, ಹಾಗೆ ಮಾಡಿದರು ಎಂದು ಹೇಳುವುದಕ್ಕೆ ಬದಲಾಗಿ ಏನು ತಪ್ಪು ಮಾಡಿದ್ದಾರೆಂಬುದನ್ನು 
ತಿಳಿಸಬಹುದು, ಇದಕ್ಕೆ ಜ್ಯುಡಿಷಿಯಲ್‌ ಎನ್‌ಕ್ವೆರಿ ಮಾಡಿ ಎಂದು ನಾನು ಮೊದಲೇ ಹೇಳಿದೆ. 
ಜೊತೆಗೆ ಹಿಂದೆ ಈ ವಿಷಯದಲ್ಲಿ ಚರ್ಚೆಯಾಗಿದೆ. ನಾನು ಐದಾರು ಛಾರ್ಜುಗಳನ್ನು ಕೂಡ ಸಭೆ 
ಮುಂದೆ ಮಂಡಿಸಿದೆ. ಹಿಂದೆ ಅದನ್ನು ಮಂಡಿಸಿದಾಗ ಈಗಿರುವ ಕೆಲವು ಮಾನ್ಯ ಸದಸ್ಯರು 
ಆಗಲೂ ಈ ಸಭೆಯಲ್ಲಿದ್ದರು. ಸುಮನೆ ಚನ್ನಬಸಪ್ಪನವರಿಂದ ಹೀಗಾಯ್ತು ಎಂದು ಕಥೆ ಕಟ್ಟುವುದಕ್ಕೆ 
ಬದಲಾಗಿ ಹಿಂದೆ ನಾನು ಹೇಳಿದಾಗ ವಿಚಾರಣೆ ಮಾಡಬಹುದಾಗಿತ್ತು. ಶ್ರೀ ಕೋಣಂದೂರು 
ಲಿಂಗಪ್ಪನವರಿಗೆ ಉತ್ಸಾಹವಿದೆ, ನಾನು ವಿಷಯ ತಿಳಿಸುತ್ತೇನೆ. ಇದರ ಮೇಲೆ ಯಾವ ಅಭಿಪ್ರಾಯಕ್ಕೆ 
ಬೇಕಾದರೂ ಬರಬಹುದು. 

| want to tell this House that until the rules are changed, the rule of 
the country is that all works must be given by tenders. That is the rule of 


the country. The rule says, if | may quote it - Rule 167 of the PW.D. 
Code: 


"All works shall be given out by tenders except those which are 
less than Rs. 10,000". 
Until this rule is changed, this rule is 'Vedavakya. 


ಈ ರೂಲ್‌ ಇರುವವರೆಗೆ ನಾನೂ ರೆಸ್ಪೆಕ್ಟ್‌ ಮಾಡಬೇಕು, ನೀವೂ ರೆಸ್ಸಕ್ಟ ಮಾಡಬೇಕು. 
Granting it was done 50 years ago, so long as the rule is in force, you 
and 1 are bound by it, and if | go against it you will be the first man to 
oppose and say that | am going against it. ಆದುದರಿಂದ ಈರೂಲ್‌ ಇರುವವರೆಗೆ 
ಅಧಿಕಾರಿಗಳು ಈ ಕೋಡನ್ನು ಅನುಸರಿಸಿ ಕೆಲಸ ಮಾಡಬೇಕು. ನಿಯಮಗಳನ್ನು ಮೀರಿ ನಡೆದರೆ 
ಹದ್ದುಮೀರಿ ಮಾಡಿದಂತಾಗುತ್ತದೆ. ಎಕ್ಸ್‌ಪ್ರೆಷನ್‌ ಮಾಡಬಹುದು. ಯಾವುದಾದರೂ ಒಂದು 
ಮಹತ್‌ಕಾರ್ಯವನ್ನು ಡಿಪಾರ್ಟ್‌ಮೆಂಟಿನವರು ಮಾಡಬಹುದು ಎಂದರೆ ಸರ್ಕಾರ ಹುಕುಂ 
ಮಾಡಬೇಕು. ಇಂತಹ ಕಾರ್ಯಕ್ಕೋಸ್ಕರ ಇದ್ದ ನಿಯಮವನ್ನು ಒತ್ತೊಟ್ಟಿಗೆ ಇಟ್ಟು ನಾವು ಅದನ್ನು 
ಮಾಡಬೇಕು. ಆದುದರಿಂದ ಗ್ಲೋಬಲ್‌ ಟೆಂಡರ್‌ ಕರೆದು ಕಾಂಟ್ರಾಕ್ಸ್‌ ಫಿಕ್ಸ್‌ ಮಾಡತಕ್ಕದ್ದು 
ವಿಧಿನಿಯಮಗಳಿಗೆ ಅನುಗುಣವಾಗಿ ನಡೆದಿದೆಯೇ, ವಿಧಿನಿಯಮಗಳಿಗೆ ವಿರುದ್ಧವಾಗಿ ನಡೆದಿಲ್ಲವೇ 
ಎಂದು ಅವರು ತಿಳಿಯಬೇಕು. ಹಾಗೆ ಮಾಡದಿದ್ದರೆ ಅದು ತಪ್ಪ. ನಿಜಲಿಂಗಪ್ರನವರು ಹೇಳಿರುವುದು 
ಸರಿ. ಹೆಚ್‌.ಇ.ಸಿ.ಪಿ. ಬೋರ್ಡಿನವರು ಈ ವಿಷಯ ಚರ್ಚೆ ಮಾಡಿ ಏನು ಕಾರಣ ಕೊಟ್ಟರು 
ಎನ್ನುವುದು ಸ್ಪೇಟ್‌ಮೆಂಟ್‌ ಏನಿದೆ ಇದರಲ್ಲಿ ಎಲ್ಲಾ ವಿವರಗಳು ಇವೆ. ಆದುದರಿಂದ ಹೆಚ್ಚಿನ 
ಕಾಲ ತೆಗೆದುಕೊಳ್ಳಬೇಕಾದುದು ಅನಗತ್ಯ ಮತ್ತೆ ನಾನು ಒಂದು ಮಾತು ಹೇಳತಕ್ಕದ್ದು 1964-67ನೇ 


196 ಹೆಚ್‌.ಎಂ. ಚನ್ನಬಸಪ್ಪ 


ಇಸವಿಯಲ್ಲಿ ಮಾನ್ಯ ಸಬೆಯ ಮುಂದೆ ಹೇಳಿದ್ದೆ. ಚನ್ನಬಸಪ್ಪನವರು ಏನಾದರೂ ಹೆಚ್ಚು ಕಡಿಮೆ 
ಮಾಡಿದರೆ ದುರ್ಬೀನು ಹಾಕಿ ನೋಡಿ ಎಂದು ಹೇಳಿದ್ದಕ್ಕೆ ಎಲ್ಲಿಯಾದರೂ ಯತ್‌ಕಿಂಚಿತ್‌ 
ಲೋಪದೋಷ ಇದೆ ಎಂದರೆ ಅವರ ಮೇಲೆ ಚಾರ್ಜ್‌ ಮಾಡಿ ಎಂದು ಹೇಳಿದ್ದಕ್ಕೆ ಉತ್ತರವನ್ನು 
ಕೊಡದೆ ಈಗ ಮೇಲಿಂದ ಮೇಲಕ್ಕೆ ಚನ್ನಬಸಪ್ಪನವರು ಆರ್ಬಿಟ್ರೀಷನ್‌ ಮಾಡಿದವರು ಎಂದು 
ಮುಂತಾಗಿ ಹೇಳುತ್ತಿದ್ದೀರಿ. ನಿಮ್ಮಮಾತನ್ನು ಯಾರು ನಂಬುತ್ತಾರೆ ಎಂದು ಕೇಳುತ್ತೇನೆ. What 
did you do then? Why did you not do it? You were afraid of doing it. &7 
ನೀವು ಯಾಕೆ ಮಾಡುವುದಿಲ್ಲ ಎಂದು ಕೇಳಿದ್ದಕ್ಕೆ ಮುಖ್ಯಮಂತ್ರಿಗಳು ಅದನ್ನು ಹೇಳಿ 
ವಿಷಾದೀಕರಿಸುತ್ತಾರೆ. "1 appropriate time appropriate action will be taken” in 
order to establish the truth in this couniry ಎಂದು ಹೇಳಿದ್ದಾರೆ. 1963ನೇ ಇಸವಿಯಲ್ಲಿ 
ಶರಾವತಿ ಪ್ರಕರಣದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ನಿಜಲಿಂಗಪ್ಪನವರು ಹೇಳಿದರು 
ಶರಾವತಿಯೊಳಗೆ ಕೋಟ್ಕಾನುಕೋಟಿ ರೂಪಾಯಿ ಹೋಗಿಬಿಟ್ಟಿದೆ ಎಂದು ಹೇಳುತ್ತಾರೆ, ಅಲ್ಲಿ 
ಬಹಳ ಹಣ ದುರುವಯೋಗ ಮಾಡಿದ್ದಾರೆ. ಆಲ್ಲಿ ಆಗಿರತಕ್ಕ ಹಣದ ಮರಪಯೋಗ ಲೆಕ್ಕ 
ಹಾಕಿದರೆ ಅದು 40 ಲಕ್ಷ ರೂಪಾಯಿ ಇದ್ದದ್ದು ಈಗ ಪ್ರಾಯಶಃ 50 ಲಕ್ಷ ರೂಪಾಯಿ ಆಗಿದೆ 
ಎಂದು ಇಟ್ಟುಕೊಳ್ಳಬಹುದು ಎಂದು ಮುಖ್ಯಮಂತ್ರಿಗಳಾದ ನಿಜಲಿಂಗಪ್ಪನವರು ಈ ರೀತಿ 
ಮಾನ್ಯ ಸಭೆಯಲ್ಲಿ ಹೇಳಿದ್ದಾರೆ. 50 ಲಕ್ಷ ರೂಪಾಯಿಗಳು ಅವರ ಮಟ್ಟಿಗೆ ಹೇಳುವುದಾದರೆ 5 
ರೂಪಾಯಿ ಇರಬಹುದು. ಈ ದೇಶದ ಹಣ 50 ಲಕ್ಷ ರೂಪಾಯಿಗಳು ಹೋದರೆ ಹೇಗೆ? 
"Chief Minister says ‘Noto Sharavati probe’. Chief Minister Sri Nijalingappa 


on Wednesday rejected the demand by the Legislative Assembly for a 
judicial enquiry into the Rs. 120 crore Sharavati Hydel Project. 


And the next day, he says in the same Assembly ‘No’ for a 
Sharavati probe initiated by the Leader of the Opposition or members of 
the Opposition. 


| am putting it you frineds, now you can judge with this background 
what exactly is the story of the ‘Karmakanda' of Sharavati Project. 


ಶ್ರೀ ಕೋಣಂದೂರು ಲಿಂಗಪ್ಪ - ಅರಳು ಮರಳು ಇರಬಹುದು. 


Sri H.M. Channabasappa - But, | would not like to be one with 
you in that, because at the time he was in full vigour. 


ಶ್ರೀ ಎಂ.ಎಸ್‌. ಕೃಷ್ಣನ್‌ - ಚಕ್ರಬಿಂಬನ ಕೋಟೆ ತರಹ ಆಯಿತು. 
ಶ್ರೀ ದೇಷರಾಜ ಅರಸ್‌ - ಅಭಿಮನ್ಯು ಹಾಗೆ ಹೋಗಿಬಿಟ್ಟಿದ್ದಾರೆ. 


ಶ್ರೀ ಹೆಚ್‌.ಎಂ. ಚನ್ನಬಸಪ್ಪ - ವಿರೇಂದ್ರ ಪಾಟೀಲರು ಒಡೆದು ಹೋಗಿರತಕ್ಕದ್ದು ನನ್ನ 
ಗಮನಕ್ಕೆ ಬಂದಿಲ್ಲ ಎಂದು ಹೇಳಿದ್ದಾರೆ. ಅದರ ಬಗ್ಗೆ ಆಗಲೇ ನಾನು ನೋಟ್‌ ಕೊಟ್ಟಿದ್ದೇನೆ. 


`ಪ್ರತಿಭಾವಂತ ಸಂಸದೀಯ ಪಟು 197 


12ರ ಮಾರ್ಚ್‌ 1968ರಲ್ಲಿ ಈ ವಿಷಯ ಅವರಿಗೆ ಗೊತ್ತಾಯಿತು ಎಂದು ಆಯಿತು. ಕೆಲವು 
ದಿವಸದ ಹಿಂದೆ ವಾಟರ್‌ ಪ್ರೆಜರ್‌ ಜಾಸ್ತಿಯಾಗಿ ಎಲ್ಲೆಲ್ಲಿ ಪವರ್‌ ಚಾನಲ್‌ ಬ್ರೀಚ್‌ ಆಯಿತು 
ಎಂದು ಅವರಿಗೆ ಗೊಶಿದೆ. 


ನಾನು ಹೇಳಿರತಕ್ಕಂಥಾ ಟನಲ್‌ ಯಾವುದು ಎಂದರೆ ವಡೆಯನಬೈಲ್‌ ಟನರ್‌ ನಂಬರ್‌ 
1. ಅದರ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾಗ ಹೇಳಿದೆ. ಇದು ಪವರ್‌ ಚಾನಲ್‌. ಈ ಪವರ್‌ 
ಚಾನಲ್‌ ಒಡೆದು ಹೋಗಿದ್ದುದು ತಮಗೆ ಗೊತಿತ್ತು. ಶ್ರೀ ನಿಜಲಿಂಗಪ್ಪನವರು ಹೇಳಿರುವುದನ್ನು 
ಹೇಳುತ್ತೇನೆ. ಶ್ರೀಮಾನ್‌ ಶಿವಪ್ಪನವರು ಪವರ್‌ ಚಾನಲ್‌ ಒಡೆದು ಹೋಗಿದೆ ಎಂದು ನಿನ್ನೆ 
ಹೇಳಿದಾಗ ಅದು ಒಡೆದು ಹೋಗಿಲ್ಲ ಸೀಳಿ ಹೋಗಿದೆ ಎಂದು ಹೇಳಿದರು. ಆದುದರಿಂದ 
ನಾನು ಅರಿಕೆ ಮಾಡತಕ್ಕದ್ದು, ಸ್ನೇಹಿತರೇ, ಈ ವಿಷಯ ಬಹಳ ಗಹನವಾದುದು. ಯಾರದೇ 
ತಪ್ಪು ಇರಲಿ ಒಟ್ಟಿನಲ್ಲಿ ಕ್ರಮವರಿತು ಕೆಲಸ ನಡೆದಿಲ್ಲ. ಕಂಟ್ರಾಕ್ಷರುಗಳನ್ನು ವಜಾ ಮಾಡಿಬಿಡಿ 
ಎಂದು ನಿನ್ನೆ ಹೇಳಿದರು. ಒಪ್ಪಿಕೊಳ್ಳೋಣ. ಒಂದು ವೇಳೆ ಕಂಟ್ರಾಕ್ಷರುಗಳನ್ನು ವಜಾ ಮಾಡಿ 
ಬೇರೆ ವಿಧದಲ್ಲಿ ಮಾಡತಕ್ಕುದ್ದು. , ಅದರಿಂದ ದೇಶಕ್ಕೆ ಒಳ್ಳೆಯದಾಗುವುದಿದ್ದರೆ ನನ್ನ ಅಡ್ಡಿ ಇಲ್ಲ. 
ಅದರ ಸಾಧಕ-ಬಾಧಕಗಳನ್ನು ವಿಚಾರ ಮಾಡಬೇಕಾಗಿದೆ. ಕೋಟ್ಯಾನುಕೋಟಿ ರೂಪಾಯಿಗಳ 
ಕೆಲಸ ಮಾಡತಕ್ಕ ಕೆರೆಗಳ ಮತ್ತು ವಿದುತ್‌ ಯೋಜನೆಗಳನ್ನು ನಡೆಸುತ್ತಿದ್ದೇವೆ. ಪ್ರಪಂಚದಲ್ಲಿ 
ಪ್ರಜಾಪ್ರಭುತ್ವ ಇರತಕ್ಕಂಥಾ ಎಲ್ಲಾ ದೇಶಗಳಲ್ಲೂ ಕೂಡ ಕಂಟ್ರಾಕ್ಷರುಗಳನ್ನು ವಜಾ ಮಾಡಿಬಿಟ್ಟು 
ಬರೀ ಡಿಪಾರ್ಟ್‌ಮೆಂಟ್‌ನವರೇ ಮಾಡುತ್ತಾ ಇರುವುದು ನನ್ನ ಗಮನಕ್ಕೆ ಬಂದಿಲ್ಲ. ಕಮ್ಯೂನಿಸ್ಟ್‌ 
ಕಂಟ್ರಿಯಲ್ಲಿ ಆಗಬಹುದು. ಪ್ರಜಾಪ್ರಭುತ್ವದಲ್ಲಿ ನಡೆದಿಲ್ಲ. 

ಶ್ರೀ ಎಂ.ಎಸ್‌. ಕೃಷ್ಣನ್‌ - ಆದರೆ ನಿಮ್ಮ ಉದ್ದೇಶ ಪ್ರಜಾಪ್ರಭುತ್ವದಿಲ್ಲಿ ಹೀಗೆಯೇ 
ಇರಬೇಕು. ನಾವು ಅದೇ ರೀತಿ ನಡೆದುಕೊಂಡು ಹೋಗಬೇಕು, ಕಂಟ್ರಾಕ್ಷರುಗಳನ್ನು ಕೇಳಿ 
ಹಿಡಿದುಕೊಂಡು ಹೋಗಬೇಕು, ಎಂದು ತಮ್ಮ ಅಭಿಪ್ರಾಯವೇ? 


ಶ್ರೀ ಹೆಚ್‌.ಎಂ. ಚನ್ನಬಸಪ್ಪ - ಒಂದು ವೇಳೆ ಕಂಟ್ರಾಕ್ಟರುಗಳನ್ನು ವಜಾ ಮಾಡಿ, 
ಸಿಬ್ಬಂದಿ ನೇಮಕ ಮಾಡಿ ಅವರ ಮುಖಾಂತರ ಕೆಲಸ ನಡಿಸುವುದು ದೇಶಕ್ಕೆ ಒಳ್ಳೆಯದಾಗುವದಿದ್ದರೆ 
ನನ್ನ ಅಡ್ಡಿ ಇಲ್ಲ. ಈ ಎರಡನ್ನೂ ತೂಕ ಮಾಡಿ ಅದರ ಕಷ್ಟಸುಖಗಳನ್ನೂ ಲೋಪದೋಷಗಳನ್ನೂ 
ಮನನ ಮಾಡಿ ಅದಕ್ಕಿಂತ ಇದು ಒಳ್ಳೆಯದಾಗಿದ್ದರೆ ನನ್ನ ಅಡ್ಡಿ ಇಲ್ಲ. ಒಟ್ಟಿನಲ್ಲಿ ದೇಶಕ್ಕೆ 
ಒಳ್ಳೆಯದಾಗಬೇಕು ಎನ್ನುವುದೇ ವಿನಃ ಅವರಿಂದಲೇ ಆಗಬೇಕು ಎನ್ನುವುದು ಮುಖ್ಯವಲ್ಲ. 
ಪೂರ್ವ ಕಾಲದಲ್ಲಿ ಭದ್ರಾಪ್ರಾಜೆಕ್ಟ್‌ ಕೆ.ಆರ್‌. ಸಾಗರ ಕೆಲಸ ಡಿಪಾರ್ಟ್‌ಮೆಂಟ್‌ ಮುಖಾಂತರ 
ನಡೆದವು. ಆಗಿನ ಕಾಲದ ಕೆಲಸಗಳಿಗೂ ಈಗಿನ ಪ್ರಮಾಣದ ಕೆಲಸಗಳಿಗೂ ಬಹಳ ವ್ಯತ್ಕಾಸ 
ಇದೆ. ಯಥೇಚ್ಛವಾಗಿ ಆ ಜನಗಳನ್ನು ನೇಮಕ ಮಾಡಿಕೊಂಡ ಮೇಲೆ ಅವರನ್ನು ಬೇರೆ ಕಡೆ 
ತಕ್ಷಣ ಕಳುಹಿಸಿಬಿಡುವುದಕ್ಕಾಗುವುದಿಲ್ಲ ಮತ್ತು ನಾನಾ ತರಹ ಮಿಷನರಿಗಳನ್ನು ಕೊಂಡುಕೊಂಡು 
ಇಟ್ಟುಕೊಳ್ಳಬೇಕಾಗುತ್ತದೆ. ಅದರ ಮೇಲ್ವಿಚಾರಣೆಗೆ ತಾಂತಿಕೆ ಸಿಬ್ಬಂದಿ ನೇಮಕ 
ಮಾಡಿಕೊಳ್ಳಬೇಕಾಗುತ್ತದೆ. ಇದಕ್ಕೆ ಹೇರಳವಾಗಿ ಹಣವನ್ನು ಇಡಬೇಕಾಗುತ್ತದೆ. ಈ ಕೆಲಸ 


198 ಹೆಚ್‌.ಎಂ. ಚನ್ನಬಸಪ್ಪ 
ತೀರಿದ ಕೂಡಲೇ ಮತ್ತೊಂದು ಅದೇ ಪ್ರಮಾಣದ ಕೆಲಸ ಸಿಕ್ಕುವುದಿಲ್ಲ. ನಾವು ಇನ್ನೊಂದು 
ದೇಶಕ್ಕೆ ಹೋಗಿ ಕಂಟ್ರಾಕ್ಸ್‌ ಮಾಡುವುದಕ್ಕಾಗುವುದಿಲ್ಲ. ಈ ಸಭೆಯಲ್ಲಿ ತೀರ್ಮಾನ ಮಾಡಿ, 
ಒಂದು ಕಮಿಟಿ ಮಾಡಿ, ಕೂಲಂಕಷವಾಗಿ ಪರಿಶೀಲನೆ ಮಾಡಿ, ಆದರ ಸಾಧಕ ಬಾಧಕಗಳನ್ನು 
ಯೋಚನೆ ಮಾಡಿ, ಈ ರೀತಿ ಮಾಡುವುದು ಸರಿ ಎಂದು ಮತ್ತೊಂದು ಸಾರಿ ಯೋಚನೆ ಮಾಡಿ 
ಹೇಳುವುದಾದರೆ ನನ್ನದೇನೂ ಅಡ್ಡಿ ಇಲ್ಲ. 

ಇನ್ನು ಹಲವು ಮಾನ್ಯ ಸದಸ್ಯರು ಹಲವು ವಿಷಯಗಳ ಬಗ್ಗೆ ಪ್ರಸ್ತಾಪ ಸಲಹೆಗಳನ್ನು 
ಕೊಟ್ಟಿದ್ದಾರೆ. ಅದರ ಬಗ್ಗೆ ರಸ್ತೆಗಳು, ಕೆರೆಕಟ್ಟೆಗಳ ನಿರ್ಮಾಣ ವಿಚಾರ, ವಿದ್ಯುಚ್ಛಕ್ತಿ ಬಡಾವಣೆ 
ಇದರ ಬಗ್ಗೆ ಬಹಳ ಪ್ರಸ್ತಾಪ ನಡದಿದೆ. ಈಗ ರಸ್ತೆಗಳ ವಿಷಯವಾಗಿ ಮೊಟ್ಟಮೊದಲು 
ಇಟ್ಟುಕೊಳ್ಳುತ್ತೇನೆ. 

ಮಾನ್ಯ ಸದಸ್ಯರನೇಕರು ಒಬ್ಬೊಬ್ಬರು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಹಳ್ಳಿಗಳಿಗೆ 
ರಸೆಗಳು ಆಗಬೇಕು, ಅದಕ್ಕೆ ಮೊಟ್ರಮೊದಲ ಪ್ರಾಶಸ್ತ ಕೊಡಬೇಕು ಎನ್ನತಕ್ಕಂಥಾದ್ದಕ್ಕೆ ನಾನೂ 
ವಿಮೊಡನೆ ದ್ವನಿಗೂಡಿಸುತ್ತೇನೆ. ರಸ್ತೆಗಳು ಯಾವ ಊರಿಗೆ ಇಲ್ಲವೋ ಯಾವ ಊರು ಪ್ರಗತಿ 
ಆಗಿಲ್ಲವೋ ಅದನ್ನು ನಂಬಿರುವವರಲ್ಲಿ ನಾನೂ ಒಬ್ಬ. ಏನೇ ಕಷ್ಟ ಬರಲಿ ಪ್ರತಿಯೊಂದು 
ಊರಿನಲ್ಲೂ ಕೂಡ ಸಾಮಾನ್ಯ ರಸ್ತೆ ಇರಬೇಕು. ಅದನ್ನು ಮಾಡಲೇಬೇಕು ಎಂದು ನಮ್ಮ 
ಸರ್ಕಾರ ಪಣತೊಟ್ಟಿದೆ, ಇಷ್ಟು ಮಾತ್ರ ಹೇಳುತ್ತೇನೆ. 

ಇನ್ನು ರಸ್ತೆಗಳ ವಿಷಯದಲ್ಲಿ 4 ಭಾಗಗಳಾಗಿ ವಿಂಗಡಿಸಿದ್ದೇವೆ. ಏನೆಂದರೆ ಈ ರಸ್ತೆಗಳು 
ಅನೇಕರಿಗೆ ತಮ್ಮತಮ್ಮ ಜಿಲ್ಲೆಯಲ್ಲಿ ರಸ್ತೆಗಳ ಪ್ರಮಾಣ ಹೇಗಿದೆ ಎನ್ನತಕ್ಕದ್ದು ಗೊತ್ತಿಲ್ಲ. ಸರ್ಕಾರದ 
ಉದ್ದೇಶ ರಸ್ತೆಗಳ ಪ್ರಮಾಣದಲ್ಲಿ ಇಂಬ್ಯಾಲೆನ್ಸ್‌ ಏನು ಇದೆ ಅವನ್ನೆಲ್ಲಾ ಸರಿಪಡಿಸಬೇಕು. 
ಪ್ರಷರ್‌ ಮತ್ತು ಫುಲ್‌ ಬಂದ ಕಡೆ ಹೆಚ್ಚಿಗೆ ರಸ್ತೆ ಮಾಡಿಬಿಡುವುದು, ಪ್ರೆಷರ್‌ ಇಲ್ಲದೇ ಇರುವ 
ಕಡೆ ಮಾಡದೇ ಬಿಟ್ಟುಬಿಡುವುದು ಆ ರೀತಿ ಆಗಬಾರದು. ನನ್ನ ಹತ್ತಿರ ಇರತಕ್ಕ ಏರಿಯಾ ವೈಸ್‌ 
ಸ್ಟ್ಯಾಟಿಸ್‌ಟಿಕ್ಸ್‌ ಪ್ರಕಾರ ಒಂದು ಸ್ಕ್ವೇರ್‌ ಕಿಲೋ ಮೀಟರ್‌ಗೆ ಎಲ್ಲಕ್ಕಿಂತಲೂ ಬಹಳ ಹೆಚ್ಚಿನ 
ರಸ್ತೆ ಇರತಕ್ಕಂಥಾದ್ದು ಮಂಡ್ಯ ಜಿಲ್ಲೆಯಲ್ಲಿ. ಬಹಳ ಕಡಿಮೆ ಇರತಕ್ಕೆಂಥಾದ್ದು ಗುಲ್ಬರ್ಗಾ ಮತ್ತು 
ರಾಯಚೂರು ಜಿಲ್ಲೆಯಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸ್ಕ್ವೇರ್‌ ಕಿಲೋ ಮೀಟರ್‌ನಲ್ಲಿ 1.07 
ಕಿಲೋ ಮೀಟರ್‌ ರಸ್ತೆ ಇದೆ. ಗುಲ್ಬರ್ಗಾ ಮತ್ತು ರಾಯಚೂರಿನಲ್ಲಿ 0.19 ಇದೆ. ಬಾಕಿಯದು 
ಇವೆರಡರ ಮಧ್ಯೆ ಬರುತ್ತದೆ. ಎಂದಮೇಲೆ ಅವುಗಳನ್ನು ಇಂಬ್ಭಾಲೆನ್ಸ್‌ ಏನು ಇದೆ ಇದು 
ಹೋಗುವ ರೀತಿಯಲ್ಲಿ ಎಲ್ಲಾ ಹಳ್ಳಿಗಳಲ್ಲೂ ಎಲ್ಲರಿಗೂ ಅನುಕೂಲವಾಗುವ ರೀತಿಯಲ್ಲಿ ವ್ಯವಸ್ಥೆ 
ಮಾಡತಕ್ಕದ್ದು. ಧರ್ಮ ಮತ್ತು ನ್ಯಾಯ ಇದೆ. ಆದಕ್ಕೆ ಅನೇಕ ಸ್ನೇಹಿತರು ಎಲ್ಲೋ ಸ್ವಲ್ಪ 
ಹಣವನ್ನು ರೂರಲ್‌ ಕಮ್ಮೂವಿಕೇಷನ್ನನ್ನು 4 ಭಾಗಗಳಾಗಿ ವಿಂಗಡಿಸಿದ್ದೇವೆ. ಒಂದನೇದು ಮಿಸ್ಸಿಂಗ್‌ 
ಲಿಂಕ್ಸ್‌. ಆ ಕಡೆ ರಸ್ತೆ ಆಗಿದೆ, ಈ ಕಡೆ ರಸ್ತೆ ಆಗಿದೆ ಮಧ್ಯೆ ಒಂದು ಮೈಲಿ ರಸ್ತೆ ಇಲ್ಲದೆ 
ಅಪ್ರಯೋಜಕವಾಗಿದೆ. ಅಂತಹ ಮಿಸ್‌ಲಿಂಕ್ಸ್‌ನ್ನು ಕನ್‌ಸ್ವಕ್ಟೆ ಮಾಡುವುದು. ಎರಡನೇದು 


ಪ್ರತಿಭಾವಂತ ಸಂಸದೀಯ ಪಟು 199 


ಹಿಂದೆ ಮಾಡಿದ ರಸ್ತೆ ಕೊರೆದು ಹೋಗಿ ಅಪ್ರಯೋಜಕವಾಗಿದೆ. ಮೂರನೆಯದು ರಸ್ತೆ ಮಾಡಿ 
ಅದನ್ನು ಪಬ್ದಿಕ್‌ ವರ್ಕ್ಸ್‌ ಡಿಪಾರ್ಟ್‌ಮೆಂಟ್‌ಗೆ ಸೇರಿಸಿಕೊಳ್ಳಬೇಕು. ಇಲ್ಲದೇ ಹೋದರೆ 
ಕೆಟ್ಟುಹೋಗುತ್ತದೆ. ನಾಲ್ಕನೆಯದು ಪ್ರತಿಯೊಂದು ಹಳ್ಳಿಗೂ ಕೂಡ ಮುಖ್ಯ ಮಾರ್ಗಗಳಿಂದ 
ಆಪ್ರೋಚ್‌ ರಸ್ತೆ ಆಗಬೇಕು. ಹೀಗೆ ವಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಿದ್ದೇವೆ. ಎಲ್ಲಾ 
ತಾಲ್ಲೂಕುಗಳ ಮಾಹಿತಿಯನ್ನು ತರಿಸುತ್ತೇನೆ. ಈಗ 100 ತಾಲ್ಲೂಕಿನದು ಬಂದಿದೆ. ಇನ್ನು 60-70 
ತಾಲ್ಲೂಕಿನಿಂದ ಇಷ್ಟರಲ್ಲೇ ಬರುತ್ತದೆ. ಪ್ರತಿ ತಾಲ್ಲೂಕಿನಲ್ಲಿಯೂ ಎಷ್ಟೆಷ್ಟು ಮೈಲಿ ರಸ್ತೆಯನ್ನು 
ಪಿ.ಡಬ್ಲೂ.ಡಿ ರಸ್ಟೆಗಳನ್ನಾಗಿ ತೆಗೆದುಕೊಳ್ಳುವುದಕ್ಕೆ ಯೋಗ್ಯವಾಗಿದೆ ಎಂದು ಲೆಕ್ಕ ಹಾಕಿದ್ದೇವೆ. 
ಶ್ರೀ ಕಾಗೋಡು ತಿಮ್ಮಪ್ಪ - ಯಾವ ಆಧಾರದ ಮೇಲೆ ತೆಗೆದುಕೊಳ್ಳುತ್ತೀರಿ? ಆಯಾ 
ಕ್ಷೇತ್ರದ ವಿಧಾನ ಸದಸ್ಯರನ್ನು ವಿಚಾರ ಮಾಡುತ್ತೀರಾ? 
ಶ್ರೀ ಏಚ್‌.ಎಂ.ಚನ್ನಬಸಪ್ಪೆ - ಆಯಾ ತಾಲ್ಬೂಕಿನಲ್ಲಿಆಯಾ ಅಸಿಸ್ಟೆಂಟ್‌ ಇಂಜಿನಿಯರ್‌ 
ತಾಲ್ಲೂಕು ಮ್ಯಾಪನ್ನು ಬರೆದು, ಅದರಲ್ಲಿ ಎಲ್ಲ ಗುರುತು ಹಾಕಿ ನಮಗೆ ಕಳುಹಿಸಿಕೊಡುತಾರೆ. 
ಲ್ಲ ಮಾಹಿತಿ ಬಂದ ಮೇಲೆ ಆ ಮಾಹಿತಿಯನ್ನು ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ 
ಎಂ.ಎಲ್‌ .ಎ.ಎಂ.ಎಲ್‌.ಸಿ. ಯಾರಿದ್ದಾರೆ ಅವರಿಗೆ ಒದಗಿಸುತ್ತೇವೆ, ಅದರಲ್ಲಿ ಎಷ್ಟು ವರ್ಷಗಳಲ್ಲಿ 
ಆ ರಸ್ತೆಗಳನ್ನೆಲ್ಲ ತೆಗೆದುಕೊಳ್ಳಬೇಕು ಎನ್ನುವ ನಿರ್ಧಾರ ಮಾಡಿ, ಈ ವರ್ಷ ಎಷ್ಟಾಗಬಹುದು, 
ಮುಂದಿನ ವರ್ಷ ಎಷ್ಟಾಗಬಹುದು ಎನ್ನುವುದನ್ನು ತಿಳಿಸುತ್ತೇನೆ. ಆಯಾ ತಾಲ್ಲೂಕಿನ ಸದಸ್ಯರಿಗೆ 
ಅಲ್ಲಿ ಹೆಚ್ಚು ಪರಿಚಯವಿರುವುದರಿಂದ ಅವರ ಸಲಹೆಯನ್ನು ಪಡೆದು ಸಮಗ್ರವಾದ ಕಾರ್ಯಕ್ರಮವನ್ನು 
ತೆಗೆದುಕೊಳ್ಳಬೇಕೆಂದು ಯೋಚನೆ ಮಾಡಿದೆ. 50 ಮೈಲಿಯಷ್ಟು ರಸ್ತೆಯನ್ನು ಈ ವರ್ಷದ ಮಟ್ಟಿಗೆ 
ತೆಗೆದುಕೊಳ್ಳಬೇಕೆಂಬ ಅಭಿಪ್ರಾಯ ಸರ್ಕಾರಕ್ಕೆ ಇದೆ ಎನ್ನುವುದನ್ನು ನಾನು ಅನೇಕ ವೇಳೆ 
ಹೊರಗೆಡವಿದ್ದೇನೆ. ಅದೇ ಅಭಿಪ್ರಾಯ ಈ ಹೊತ್ತು ಈ ಸಭೆಯಲ್ಲಿ ತಮ್ಮ ಮುಂದೆ ತಿಳಿಸುತಿದ್ದೇನೆ. 
ಈ 50 ಮೈಲಿಯಲ್ಲಿ ಯಾವ ಯಾವದು ಹೇಗೆ ಹೇಗೆ ಇರಬೇಕು ಎನ್ನುವ ವಿವರಗಳು ಈಗ 
ಅನಾವಶ್ಯಕವೆಂದು ಭಾವಿಸುತ್ತೇನೆ. ಇಷ್ಟು ಪ್ರಮಾಣದಲ್ಲಿ ಮಾಡಿದರೆ ನಮ್ಮ ಹಳ್ಳಿಯವರು 
ಪುನೀತರಾಗುತ್ತಾರೆ. ಇನ್ನು ಎರಡು ಮೂರು ವರ್ಷಗಳಲ್ಲಿ ಅದನ್ನಿಲ್ಲ ಪೂರೈಸಬೇಕು ಎನ್ನುವ 
ಆಸೆಯನ್ನು ಇಟ್ಟುಕೊಂಡಿದ್ದೇನೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ತೆಗೆದುಕೊಂಡು ಎಲ್ಲ ವಿಷಯಗಳನ್ನೂ 
ಪರಿಶೀಲನೆ ಮಾಡಿ ಮುಂದಿನ ಕ್ರಮ ತೆಗೆದುಕೊಳ್ಳುತ್ತೇನೆ. ಇದರಿಂದ ಎಲ್ಲ ಸದಸ್ಯರಿಗೂ 
ಸಮಾಧಾನವಾಗುತುದೆಂದು ನಂಬಿದ್ದೇನೆ. ರಸ್ತೆಗಳ ವಿಷಯದಲ್ಲಿ ಏನೇನು ಹೇಳಿದ್ದರು ಅವುಗಳಲ್ಲಕ್ಕೂ 
ಈ ಒಂದು ಉತ್ತರ ಹೋಗುತ್ತದೆ ಎಂದು ತಿಳಿದುಕೊಂಡಿದ್ದೇನೆ. 
ವಿದ್ಯುಚ್ಛಕ್ತಿಯ ವಿಷಯವಾಗಿ ಹೋದ ಸಾಲಿನಲ್ಲಿ 2750 ಹಳ್ಳಿಗಳಿಗೆ ವಿದ್ಯುತ್ತನ್ನು ಕೊಟ್ಟಿದ್ದೇವೆ. 
ಈಗ ಮಾನ್ಯ ಸದಸ್ಯರು ನನ್ನ ಗಮನವನ್ನು ಸಳದು ಎಲೆಕ್ಟಿಸಿಟಿ ಬೋರ್ಡ್‌ ಚೇಫ್‌ 
ಇಂಜಿನಿಯರ್‌ರವರು ಕೆಲಸವನ್ನು ನಿಲ್ಲಿಸಬೇಕೆಂದು ಆಜ್ಞೆ ಕೊಟ್ಟಿದ್ದಾರೆಂದು ಹೇಳಿದರು. ಆ 
ಆಜ್ಞೆಯನ್ನು ಬದಲಾಯಿಸುವಂತೆ ತಿಳಿಸಿದ್ದೇನೆ. ಹೆಚ್ಚು ಮಾಡುವುದಕ್ಕೆ ಸಾಧ್ಯವಾದರೆ ಮಾಡುತ್ತೇನೆ. 


ಕೊನೇ ಪಕ್ಷ 27000 ಹಳ್ಳಿಗಳಿಗೆ ವಿದ್ಭುಚ್ಛಿಕ್ತಿಯನ್ನು ಕೊಡುವುದಷ್ಟೇ ಅಲ್ಲ, ಪ್ರಮಾಣದಲ್ಲಿ 
95-14 


200 ಹೆಚ್‌.ಎಂ. ಚನ್ನಬಸಪ್ಪ 


ವಿದ್ಯುಚ್ಛಕ್ತಿಯನ್ನು ಕೊಡತಕ್ಕೆ ಕಾರ್ಯಕ್ರಮವೇವಿದೆ ಅದರ ವೇಗವನ್ನು ಕಡಿಮೆ ಮಾಡದೆ ಕೆಲಸ 
ಮಾಡಿಕೊಂಡು ಹೋಗುತ್ತೇವೆನ್ನುವ ಭರವಸೆಯನ್ನು ಕೊಡುತ್ತೇನೆ. ಎನರ್ಜೈಸಿಂಗ್‌ಪಂಪ್‌ ಸೆಟ್ಟು 
ಸಹ ಅದರ ಹಿಂದೆಯೇ ಹೋಗುತ್ತದೆ. 


ತೆಂಗಿನ ತೋಟಗಳಿಗೆ ನೀರು ಕೊಡತಕ್ಕ ವ್ಯವಸ್ಥೆಯನ್ನು ಸೇರಿಸಿಕೊಳ್ಳಬೇಕೆಂದು ಮಾನ್ಯ 
ತಿಪಟೂರಿನ ಸದಸ್ಯರು ಹೇಳಿದರು. ಆದು ನೀರಾವೆರಿಯಲ್ಲಿ ಬರುತದೆ. ತೆಂಗಿನ ತೋಟಕ್ಕೆ 
ಆಗಿಂದಾಗ್ಗೆ ನೀರು ಕೊಡದೆ ಹೋದರೆ ಫಸಲು ಚಿನ್ನಾಗಿ ಬರುವದಿಲ್ಲ. ಮಾನ್ಯ ಸದಸ್ಯರು 
ಹೇಳಿರುವುದನ್ನು ನಾನು ಬರೆದುಕೊಂಡಿದ್ದೇನೆ. ಪ್ರತಿಯೊಬ್ಬ ಸದಸ್ಯರೂ ಹೇಳಿರುವುದನ್ನು ನಾನು 
ಬರೆದುಕೊಂಡಿದ್ದೇನೆ. ಆದಷ್ಟು ಬೇಗ ಸೂಕ್ತ ರೀತಿಯಲ್ಲಿ ಅದಕ್ಕೆಲ್ಲ ಗಮನವನ್ನು ವಿಶ್ರಾಸ 
ಪೂರ್ವಕವಾಗಿ ಕೊಡುತ್ತೇನೆಂದು ಇಷ್ಟು ಮಾತ್ರ ಹೇಳುತ್ತೇವೆ. 


ನೀರಾವರಿ ವಿಷಯದಲ್ಲಿ ಏನು ಕಾರ್ಯಕ್ತಮ ನಮ್ಮರಾಜ್ಕದ ಹಿತದೃಷ್ಟಿಯಿಂದ ಆಗಬೇಕೋ 
ಅಷ್ಟನ್ನು ಮಾಡುತ್ತೇನೆ. ಅದರಲ್ಲಿ ಅಡ್ಡಿ ಇಲ್ಲ. ಸಲಹೆಗಳನ್ನು ಗುರುತು ಹಾಕಿಕೊಂಡಿದ್ದೇನೆ. 
ಎಲ್ಲಕ್ಕೂ ಉತ್ತರ ಕೊಡುವುದು ತಕ್ಷಣ ಸರ್ಕಾರಕ್ಕೆ ಕಷ್ಟವಾಗುತ್ತದೆ. ಇಷ್ಟು ಮಾತ್ರ ನಿವೇದನೆ 
ಮಾಡಿಕೊಳ್ಳುತ್ತೇವೆ. 

ಬಂದರುಗಳ ವಿಷಯದಲ್ಲಿ ಏನು ಕಾರ್ಯಕ್ರಮ ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ 
ಆಗಬೇಕೋ ಅಷ್ಟನ್ನು ಮಾಡುತ್ತೇನೆ. ಅದರಲ್ಲಿ ಆಡ್ಡಿ ಇಲ್ಲ. ಸಲಹೆಗಳನ್ನು ಗುರುತು ಹಾಕಿಕೊಂಡಿದ್ದೇನೆ. 
ಎಲ್ಲಕ್ಕೂ ಉತ್ತರ ಕೊಡುವುದು ತಕ್ಷಣ ಸರ್ಕಾರಕ್ಕೆ ಕಷ್ಟವಾಗುತ್ತದೆ. ಇಷ್ಟು ಮಾತ್ರ ನಿವೇದನೆ 
ಮಾಡಿಕೊಳ್ಳುತ್ತೇನೆ. 

ಕೆರೆಗಳಲ್ಲಿ ಹೂಳು ತೆಗೆಸುವ ಬಗ್ಗೆ ಹೇಳಿದ್ದಾರೆ. ಅದು ಮಾಡುವುದಕ್ಕೆ ಸಾಧ್ಯವಿಲ್ಲದ 
ಕೆಲಸ ಎನ್ನುವುದನ್ನು ನಾನು ನಿಮಗೆ ಒತ್ತಿಒತ್ತಿ ಹೇಳುತ್ತೇನೆ. ಹೂಳು ತೆಗೆಯುವ ಬಗ್ಗೆ ಕೇಳಬೇಡಿ, 
ಕೆರೆಗಳಲ್ಲಿನ ಹೂಳು ತೆಗೆದು ನಿಲ್ಲಿಸಬೇಕು ಎಂದರೆ ಎಕರೆಗೆ 10-15 ಸಾವಿರ ರೂಪಾಯಿಗಳವರೆಗೂ 
ಖರ್ಚಾಗುತ್ತದೆ. ಅದು ಎಕನಾಮಿಕಲ್‌ ಆಗಿ ಆಗುವುದಿಲ್ಲ ಎಂದೇ ಹೊರತು ಅಪ್ರಯೋಜಕಪೆಂದು 
ಹೇಳುತ್ತಿಲ್ಲ. ಹಣಕಾಸು ನಮಗೆ ಎಷ್ಟು ಸಿಕ್ಕುತ್ತದೆ ಅದರಿಂದ ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ 
ಪ್ರಯೋಜನ ಹೆಚ್ಚಿನ ಜನಗಳಿಗೆ ಆಗುವಂತೆ ವ್ಯವಸ್ಥೆ ಮಾಡತಕ್ಕ ರೀತಿಯಿಂದ ನಾವೂ ನೀವೂ 
ಉಭಯತ್ರರೂ ಕೂಡಿ ಕೆಲಸ ಮಾಡೋಣ ಎಂದು ಪ್ರಾರ್ಥನೆ ಮಾಡಿಕೊಳುತ್ತೇನೆ. ಕಟ್ಟೆಯನ್ನು 
ಎತ್ತರ ಮಾಡಿ ಸ್ಫೋರೇಜ್‌ ಹೆಚ್ಚು ಮಾಡುವುದರಲ್ಲಿ ಕೆಲವು ಕಷ್ಟಗಳಿವೆ. ಕೆಲವ ಕಡೆ ಹೆಚ್ಚಾಗಿ 
ಜಮೀಮ ಮುಳುಗಡೆಯಾಗುತ್ತದೆ. ಮುಳುಗಡೆ ಹೆಚ್ಚಾಗದೆ ಇರುವ ಕಡೆ ಸ್ಫೋರೇಜ್‌ ಹೆಚ್ಚು 
ಮಾಡುವುದರಲ್ಲಿ ಅಭ್ಯಂತರವಿಲ್ಲ. 

ಮೈನರ್‌ ಇರಿಗೇಷನ್‌ ವಿಷಯದಲ್ಲಿ ನಮದು ಸೇರಿದ್ದರೂ ಹಣ ಕೊಟ್ಟಿಲ್ಲ, ಕೆಲಸವಾಗಿಲ್ಲ 
ಎನ್ನುವ ಟೀಕೆ ಮಾಡಿದ್ದಾರೆ. ಆ ವಿಷಯದಲ್ಲಿ ನನ್ನ ಸಹಾನುಭೂತಿ ತಮೊಡನೆ ಸಂಪೂರ್ಣವಾಗಿದೆ 
ಎಂದು ಮಾತ್ರ ನಾನು ಒತ್ತಿ ಅರಿಕೆ ಮಾಡುತ್ತೇನೆ. 


ಪುತಿಭಾನಂತ ಸಂಸದೀಯ ಹಟು 201 


ಶ್ರೀ ಕೆ.ಎಚ್‌.ಹನುಮೇಗೌಡ - ಕೆರೆ ರಿಪೇರಿ ಕೆಲಸ ಬೇಗ ಆಗುವ ಬಗ್ಗೆ ಏನು ವ್ಯವಸ್ಥೆ 
ಮಾಡಲಾಗಿದೆ? 


ಶ್ರೀ ಎಚ್‌.ಎಂ.ಚನ್ನಬಸಪ್ಪ - ಒಂದು ಆಜ್ಞೆ ಮಾಡಿದ್ದೇವೆ, ಅದರಿಂದ ಮಾನ್ಯ ಸದಸ್ಯರಿಗೆ 
ಸಂತೋಷವಾಗಬಹುದು. ಇನ್ನು ಮುಂದೆ ಪ್ರತಿಯೊಂದು ಕೆರೆಯೂ ಸರ್ಕಾರದ ರಸ್ತೆ ಎನ್ನುವ 
ಅರಿವು ಸಳೀಯ ಜೂನಿಯರ್‌ ಇಂಜಿನಿಯರ್‌, ಅಸಿಸ್ಟೆಂಟ್‌ ಇಂಜಿನಿಯರ್‌, ಎಕ್ಸಿಕ್ಕೂಟಿವ್‌ 
ಇಂಜಿನಿಯರ್‌ ಅವರುಗಳಿಗೆ ಇರಬೇಕು. ಯಾವುದಾದರೂ ಕೆರೆ ರಿಪೇರಿಯಾಗಬೇಕಾಗಿದ್ದು, 
ಅದನ್ನು ತಕ್ಷಣ ಸರಿಪಡಿಸದೆ ಇದ್ದರೆ ಕ್ರಮ ತೆಗೆದುಕೊಳ್ಳುತ್ತೇನೆಂದು ಆಜ್ಞೆ ಮಾಡಿದ್ದೇನೆ. ತೊಬುಗಳು 
ತಿಥಿಲವಾಗಿರಲಿ, ದನಕರುಗಳು ಓಡಾಡಿ ದಂಡೆಗಳು ಕಡಿಮೆಯಾಗಿ ಕೆರೆಗೆ ಅಪಾಯ ಒದಗುವಂಥ 
ಪರಿಸ್ಥಿತಿ ಇರಲಿ, ಇಂಥ ಸಣ್ಣಪುಟ್ಟ ಕಾಮಗಾರಿಗಳೇನಿವೆ ಅವುಗಳನ್ನು ಎಕ್ಷಿಕ್ಕೂಟಿವ್‌ ಇಂಜಿನಿಯರ್‌ 
ಅಥವಾ ಸೂಪರಿಂಟೆಂಡಿಂಗ್‌ ಇಂಜಿನಿಯರ್‌ ಹೋದಾಗ ವಿಚಾರಿಸಿ ತಕ್ಷಣ ಆ ಆಸ್ಲಿಯನ್ನು 
ಸರಿಪಡಿಸಿಟ್ಟುಕೊಳ್ಳುವಂಥದು ಅವಶ್ಯಕ. ಆ ರೀತಿ ಮಾಡದೆ ಹೋದರೆ ಉಗ್ರ ಕ್ರಮ 
ತೆಗೆಕೊಳ್ಳುತ್ತೇವೆಂದು ಅವರಿಗೆಲ್ಲ ಆಜ್ಞೆ ಕೊಟ್ಟಿದ್ದೇನೆ. ತಾವುಗಳು ಯಾರಾದರೂ ಸ್ಥಳೀಯ 
ಇಂಜಿನಿಯರುಗಳಿಗೆ ತಿಳಿಸಿದರೆ ತಕ್ಷಣ ರಿಪೇರಿ ಕೆಲಸವನ್ನು ಅವರು ಮಾಡತಕ್ಕವರಾಗಿದ್ದಾರೆ. 

ಶ್ರೀ ಟಿ.ಎಂ. ಮಂಜುನಾಥ್‌ (ತಿಪಟೂರು) - ವಾನು ಸವಡಿಗಳ ವಿಚಾರ ಪ್ರಸ್ತಾಪ 
ಮಾಡಿದ್ದೆ. ಅದರ ಬಗ್ಗೆ ಏನು ಹೇಳುತ್ತೀರಿ? 

ಶ್ರೀ ಎಚ್‌.ಎಂ. ಚನ್ನಬಸಪ್ಪ - ಸವಡಿಗಳು ಮೇಜರ್‌ ಕೆರೆಗಳಲ್ಲಿರುತ್ತವೆ. ಮೇಜರ್‌ 
ಟ್ಯಾಂಕ್ಸ್‌ ಬಗ್ಗೆ ಯಾವ ರೀತಿ ಮಾಡಬೇಕು ಎನ್ನುವ ವಿಚಾರದ ಬಗ್ಗೆ ತೀವ್ರವಾದ ಗಮನವನ್ನು 
ಹರಿಸುತ್ತಿದ್ದೇವೆ. ತಮ್ಮಸಲಹೆಗಳನ್ನು ಕೊಡಿ. ಅದನ್ನು ಅವನ್ನು ವಿಶ್ವಾಸಪೂರ್ವಕವಾಗಿ ತೆಗೆದುಕೊಂಡು 
ಈ ವಿಷಯದಲ್ಲಿ ನಮ್ಮದೇಶದ ಕಲ್ಯಾಣಕ್ಕೋಸ್ಕರವಾಗಿ ಮತ್ತು ಈ ನಮ್ಮರಚನಾತತ್ರ ಕಾರ್ಯ 
ವಿದ್ಯುದ್ವೇಗದಲ್ಲಿ ನಡೆದು ದೇಶದಲ್ಲಿ ಎಲ್ಲರಿಗೂ ಸಮರ್ಪಕವಾದ ನ್ಯಾಯ ದೊರಕುವಂತೆ 
ಮಾಡುವುದರಲ್ಲಿ ನಾನೂ, ನೀವು ಎಲ್ಲರೂ ಸಹಕರಿಸಿ ಕೆಲಸ ಮಾಡೋಣ. 


ವಿದ್ಭುಚ್ಛಕ್ತಿ ಆಯವೈಯದ ಮೇಲಿನ ಭಾಷಣ * 


ಮಾನ್ಯ ಅಧ್ಯಕ್ಷರೇ, ನೆನ್ನೆ ಮತ್ತು ಇವೊತ್ತು ಎರಡು ದಿವಸೆಗಳಿಂದಲೂ ಕೂಡ ವಿದ್ಯುಚ್ಛಕ್ತಿ 
ಆಯವ್ಯಯ ಪಟ್ಟಿಯ ಮೇಲೆ ಮಾನ್ಯ ಸದಸ್ಯರು ಆ ಕಡೆಯಿಂದ ಮತ್ತು ಈ ಕಡೆಯಿಂದ ಎರಡು 
ಕಡೆಗಳಿಂದಲೂ ಮಾತನಾಡಿ ಬಹಳ ಉಪಯುಕ್ತವಾದ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ 
ನಾನು ಅವರಿಗೆ ಮೊದಲು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅವರು ಕೊಟ್ಟಿರತಕ್ಕ ಅನೇಕ 
ಸಲಹೆಗಳು ಏನಿವೆ, ಅವೆಲ್ಲವನ್ನೂ ಚಾಚೂ ತಪ್ಪದೆ ಗುರುತು ಹಾಕಿಕೊಂಡಿದ್ದೇನೆ. ಕೊಟ್ಟಿರತಕ್ಕಂಥ 
ಸಲಹೆಗಳು ಸಣ್ಣದಾಗಲೀ, ದೊಡ್ಡದಾಗಲೀ ಆ ಸಲಹೆಗಳ ಯೋಗ್ಯತೆಯನ್ನು ನೋಡಿಕೊಂಡು 
ಅದರಿಂದ ಎಷ್ಟರ ಮಟ್ಟಿಗೆ ನಮ್ಮಆಡಳಿತ ಯಂತ್ರವನ್ನು ಸುಭದ್ರ ತಳಹದಿಯ ಮೇಲೆ ಸ್ವಚ್ಛವಾಗಿ 
ನಡೆಸಿಕೊಂಡು ಹೋಗುವುದಕ್ಕೆ ವ್ಯವಸ್ಥೆ ಮಾಡಬಹುದು ಎಂಬುದನ್ನು ಸರ್ಕಾರ ಯೋಚನೆ 
ಮಾಡುತದೆ. ಆದ್ದರಿಂದ ಈಗ ಉತ್ತರ ಕೊಡುವಾಗ ಎಲ್ಲ ವಿಷಯಗಳಿಗೂ ಉತ್ತರ ಕೊಡಬೇಕೆಂದು 
ಇಚ್ಛೆ ಇದ್ದರೂ ಅನೇಕ ವಿಷಯಗಳ ಮೇಲೆ ಉತ್ತರ ಕೊಡುವುದನ್ನು ಸ್ವಲ್ಪ ಮಟ್ಟಿಗೆ ಮರೆಯಬಹುದು. 
ಆದರೆ ನಾನು ಮುಖ್ಯ ವಿಷಯಗಳನ್ನು ಮರೆಯುವುದಿಲ್ಲ. ಇತರೇ ವಿಷಯಗಳನ್ನು ತಾತ್ಲಾರ 
ಮಾಡಿದೆ ಎಂದು ತಾವು ಭಾವನೆ ಮಾಡಬಾರದು. ಒಂದು ಭರವಸೆಯನ್ನು ಮಾನ್ಯ ಸದಸ್ಯರಿಗೆ 
ಕೊಡುತ್ತೇನೆ. ಏನೆಂದರೆ ಮಾನ್ಯ ಸದಸ್ಯರು ಏನೇನು ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ಅದೆಲ್ಲವನ್ನೂ 
ಪರಿಶೀಲನೆ ಮಾಡುತ್ತೇನೆ. 

ಮೊಟ್ಟ ಮೊದಲನೆಯದಾಗಿ ಒಂದು ವಿಷಯ ತಿಳಿಸಬೇಕೆಂದಿದ್ದೇನೆ. ಎಂ.ಎಸ್‌.ಇ.ಬಿ. 
ಸರ್ವೀಸ್‌ ಆರ್ಗನೇಜೇಷನ್‌. ಅದು ಸೇವಾ ಕ್ಷೇತ್ರ. ಆದ್ದರಿಂದ ಪ್ರತಿಯೊಬ್ಬ ಅಧಿಕಾರಿಯೂ 
ಕೂಡ ಸೇವಾ ಮನೋಭಾವದಿಂದ ಈ ರಾಜ್ಯದ ಸೇವೆ ಮತ್ತು ಜನತೆಯ ಸೇವೆ ಮಾಡಬೇಕು 
ಎಂಬ ತಳಹದಿಯ ಮೇಲೆ ಆಡಳಿತ ನಡೆಯಬೇಕು. ಆದ್ದರಿಂದ ಆಡಳಿತದಲ್ಲಿ ಏನಾದರೂ 
ಲೋಪಗಳು ಇದ್ದರೆ, ಅವುಗಳನ್ನು ಯತ್‌ಕಿಂಚಿತ್‌ ಸರಿಪಡಿಸಲು ಆಡಳಿತ ವರ್ಗದವರು 
ಸಿದ್ಧರಿದ್ದಾರೆ ಮತ್ತು ಆ ರೀತಿ ಸರಿಪಡಿಸಬೇಕು ಎಂದು ಅವರಿಗೆ ಶಿಳಿಸುವುದಕ್ಕೆ ಸರ್ಕಾರದವರು 
ಸಿದ್ದರಿದ್ದಾರೆ. ಆ ರೀತಿಯ ಸೂಚನೆ ಕೊಡುತ್ತೇವೆ ಎಂಬ ಭರವಸೆಯನ್ನು ಈ ಸಮಯದಲ್ಲಿ 
ಕೊಡುತ್ತೇನೆ. ಈಗಿನ ಆಡಳಿತ ಸ್ವಚ್ಛವಾಗಿ ನಡೆಯಬೇಕು, ಅದರಲ್ಲಿ ಲೋಪದೋಷಗಳಿವೆ, 
"ಆದರಲ್ಲೂ ಲಂಚೆಗುಳಿತನ ಅಲ್ಲಲ್ಲೇ ಕೆಲವು ಮಟ್ಟಗಳಲ್ಲಿ ಇದೆ, ಆದರಿಂದ ಹಳ್ಳಿಯ ಜನರಿಗೆ 
ತೊಂದರೆಯಾಗುತ್ತಿದೆ ಅನ್ನತಕ್ಕಂಥದ್ದರ ಬಗ್ಗೆ ಬಹಳ ಕಳಕಳಿಯಿಂದ ಅನೇಕ ಮಾನ್ಯ ಸದಸ್ಯರು 
ತಿಳಿಸಿದ್ದಾರೆ. ಅದರಲ್ಲಿ ಸತ್ಯಾಂಶ ಇಲ್ಲ ಎಂದು ಹೇಳುವುದಕ್ಕೆ ಅಷ್ಟು ದೂರ ಹೋಗುವುದಿಲ್ಲ. 
ಅಲ್ಲಲ್ಲಿ ಅಂತಹ ದೊಡ್ಡ ಆರ್ಗನೈಜೇಷನ್‌ ಇದುತ್ತದೆ. ಅದನ್ನು ಬಂದೂಬಸ್ತು ಮಾಡಬೇಕು 
ಎಂಬುದು ಸರ್ಕಾರದ ಇಚ್ಛಿ. ಅದಕ್ಕೆ ಸಾರ್ವಜನಿಕರ ಸಹಾಯವನ್ನು ಸರ್ಕಾರ ಮತ್ತು 
ಎಂ.ಎಸ್‌.ಇ.ಬಿ. ಕೋರಿದ್ದಾರೆ. ನಿಮ್ಮಲ್ಲರ ಸಹಕಾರದಿಂದ ಈ ಆಡಳಿತ ವರ್ಗ ಸ್ವಚ್ಛವಾಗಿ 
ಸೇವಾವೃತ್ತಿ ಮಾಡುವ ವ್ಯವಸ್ಥೆ ಮಾಡಬೇಕು ಎಂಬುದೇ ಸರ್ಕಾರದ ಆಸೆಯಾಗಿದೆ. ಮಾನ್ಯ 
* ವಿಧಾನ ಸಭೆಯ ನಡವಳಿಕೆ ದಿನಾಂಕ 1ನೇ ಆಗಸ್ಟ್‌, 1973 


ಪ್ರತಿಭಾವಂತ ಸಂಸದೀಯ ಪಟು 203 


ಸದಸ್ಯರ ಆಸೆಯೂ ಅದೇ ಆಗಿರುವುದರಿಂದ ನಮಗೆ ನಿಮಗೆ ಬೇದ ಇಲ್ಲ. ಮೊದಲನೆಯದಾಗಿ 
ಎಂ.ಎಸ್‌.ಇ.ಬಿ. ತಾನು ಮಾಡತಕ್ಕ ಕೆಲಸವನ್ನು ಮೈಸೂರು ಪವರ್‌ ಕಾರ್ಪೊೋರೇಷನ್‌ಗೆ 
ಏತಕ್ಕೆ ವಹಿಸಿತು. ಅದು ಕಾನೂನಿಗೆ ಸರಿಯಾಗಿ ಹೊಂದುವುದಿಲ್ಲವಾದ್ದರಿಂದ ಅದನ್ನು ರದ್ದು 
ಮಾಡಬೇಕು, ವಿದ್ಯುಚ್ಛಕ್ತಿ ಮಂಡಲಿಯವರೇ ಹೊಸ ಹೊಸ ಯೋಜನೆಗಳನ್ನು ಮಾಡುವುದು 
ಯೋಗ್ಯ ಎಂದು ಅನೇಕ ಮಾಸ್ಯ ಸದಸ್ಯರು ಹೇಳಿ ಆ ಬಗ್ಗೆ ಆಪಾದನೆಯನ್ನು ಸಹ ಮಾಡಿದರು. 
ಮಾನ್ಯ ಕೃಷ್ಣನ್‌ ಅವರು ಈಗ ಇಲ್ಲ. ಅವರು ಸಹ ಇದನ್ನು ಪ್ರಸ್ತಾಪ ಮಾಡಿ ಆ ರೀತಿ ವಹಿಸಿದ್ದು 
ವಿದ್ಭುಚ್ಛಿಕ್ತಿ ಮಂಡಳಿಯ ಆಕ್ಟ್‌ಗೆ ವಿರುದ್ಧವಾಗಿದೆ ಎಂದು ಹೇಳಿದರು. ಅದು ಸರಿಯಲ್ಲ. ಎಲೆಕ್ಟಿಪಿಟಿ 
ಬೋರ್ಡ್‌ ಆಕ್ಸ್‌ನ 38ನೇ ಕಲಂ ಪ್ರಕಾರವಾಗಿ ಬೋರ್ಡಿನ ಅನುಮತಿಯಿಂದ ವಿಶೇಷ 
ಕಾರಣಗಳಿಗೋಸ್ಕರ ಯಾರು ಬೇಕಾದರೂ ಈ ಒಂದು ಜನರೇಟಿಂಗ್‌ ಕೆಲಸವನ್ನು ಅಂದರೆ 
ವಿದ್ಯುಚ್ಛಕ್ತಿ ಉತ್ಪಾದನೆ ಮಾಡುವ ಕೆಲಸವನ್ನು ಮಾಡಬಹುದು ಎಂದು ವಿಧೇಯಕವಾಗಿದೆ. 
ಆದ್ದರಿಂದ ಅದಕ್ಕೆ ಅಡ್ಡಿಯೇನೂ ಇಲ್ಲ. ಏತಕ್ಕಾಗಿ ಮೈನೂರು ಪವರ್‌ ಕಾರ್ಪೋರೇಷನನ್ನು 
ಮಾಡಬೇಕಾಗಿತ್ತು. ಯಾರಿಗಾದರೂ ಹುದ್ದೆಗಳನ್ನು ಮಾಡಿಕೊಡುವುದಕ್ಕಿ ಅದನ್ನು ಮಾಡಿರಬಹುದು 
ಎಂಬ ಬಾವನೆಗಳು ಬರುವ ರೀತಿಯಲ್ಲಿ ನಮ್ಮ ಸ್ನೇಹಿತರು ಶಿಳಿಸಿದರು. ಅದು ಸರಿಯಲ್ಲ. 
ವಾಸ್ತವಿಕ ಅಂಶವನ್ನು ನಾವು ಯಾವ ದೃಷ್ಟಿಯಿಂದ ನೋಡುತ್ತಿದ್ದೇವೆ ಅದೇ ದೃಷ್ಟಿಯಿಂದ 
ನೋಡಿ ಪರಿಶೀಲನೆ ಮಾಡಿದ್ದೇವೆ. ಈ ಹಿಂದೆ ಈ ಯೋಜನೆಗಳನ್ನು ಎ.ಎಸ್‌.ಇ.ಬಿ. ಯವರು 
ಮಾಡುತ್ತಾ ಇರಲಿಲ್ಲ. ಶರಾವತಿ ಯೋಜನೆಗೆ ಹೈಡ್ರೋ ಎಲೆಕ್ಟಿಕ್‌ ಕನ್‌ಸ್ಪಕ್ಷನ್‌ ಬೋರ್ಜ್‌ 
ಮಾಡಿತ್ತು. ಈಗ ಒಂದು ವೇಳೆ ಬೃಹತ್‌ ಯೋಜನೆಗಳು ಏನಿವೆ ಕಾಳಿನದಿ ಜಲವಿದ್ಯುತ್‌ 
ಯೋಜನೆ, ವರಾಹಿ, ಬಾರಾಪೊಳೆ ಮುಂತಾದ ಬೃಹತ್‌ ಯೋಜನೆಗಳನ್ನು ಒಂದಾದಮೇಲೆ 
ಒಂದು ಯೋಜನೆಯನ್ನು ನಡೆಸಬೇಕಾಗುತ್ತದೆ. ಈ ಯೋಜನೆಗಳನ್ನು ಮಾಡುವುದಕ್ಕೆ ಈಗ 
ಎಚ್‌ .ಇ.ಸಿ.ಪಿ. ಇಲ್ಲ, ಆದ್ದರಿಂದ ಅದೇ ಮಾದರಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡತಕ್ಕದ್ದು 
ಯೋಗ್ಯ ಎಂದು ಸರ್ಕಾರ ಯೋಚನೆ ಮಾಡಿತು. ಇದಕ್ಕೆ ಇನ್ನೂ ಹಲವಾರು ಕಾರಣಗಳಿವೆ. 
ಇದರಲ್ಲಿ ಇವೊತ್ತಿನ ದಿವಸ ಈ ಒಂದು ಪರಿಸ್ಥಿಶಿಯಲ್ಲಿ ದೊಡ್ಡ ದೊಡ್ಡ ಯೋಜನೆಗಳಿಗೆ ಹಣವನ್ನು 
ಒದಗಿಸತಕ್ಕೆದ್ದು ದೊಡ್ಡ ಕಷ್ಟ. ಆದ್ದರಿಂದ ಈ ಯೋಜನೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು 
ಒದಗಿಸಬೇಕಾದರೆ ದೊಡ್ಡ ದೊಡ್ಡ ಬ್ಯಾಂಕ್‌ ಮುಂತಾದ ಸಾರ್ವಜನಿಕ ಆರ್ಥಿಕ ಸಂಸ್ಥೆಗಳ 
ಮುಖಾಂತರ ಹಣವನ್ನು ಪಡೆಯುವುದಕ್ಕೆ ಅನುಕೂಲವಾಗುತ್ತದೆ ಎಂದು ಎಲ್ಲಾ ತಜ್ಞರೂ ಕೂಡ 
ಯೋಚನೆ ಮಾಡಿ ಈ ಮೈಸೂರು ಪವರ್‌ ಕಾರ್ಪೋರೇಷನ್‌ ಅನ್ನು ರಚನೆ ಮಾಡಲಾಯಿತು. 
ಇದನ್ನು ರಚನೆ ಮಾಡುವುದಕ್ಕೆ ಕಾರಣ ನಮ್ಮ ದೇಶದಲ್ಲಿರತಕ್ಕ ಫೈನಾನ್ಸ್‌ ಇನ್‌ ಸ್ಪಿಟ್ಯೂಷನ್‌ಗಳಿಂದ 
ಹಣವನ್ನು ಪಡೆದುಕೊಂಡು ಈ ಅಭಿವೃದ್ದಿ ಯೋಜನೆಗಳನ್ನು ಮತ್ತು ಇತರ ಕೆಲಸ ಕಾರ್ಯಗಳನ್ನು 
ಮಾಡಬೇಕು ಎನ್ನುವುದು ಒಂದು ಕಾರಣ. ಇದರ ಜೊತೆಗೆ ಮೈನೂರು ಸ್ಪೇಟ್‌ ಎಲೆಕ್ಟಿಸಿಟಿ 
ಬೋರ್ಡ್‌ ಏನಿದೆ ಅದರ ಕೆಲಸ ಕಾರ್ಯಗಳು ಬಹಳ ವೇಗದಲ್ಲಿ ನೆಡೆಯಬೇಕಾಗಿಬೆ. ಆ 
ಕೆಲಸಗಳ ಹೊರೆ ಜಾಸಿಯಾಗಿದೆ. ದೊಡ್ಡ ದೊಡ್ಡ ಲೈಮುಗಳನ್ನು ಹಾಕಬೇಕು. ಗ್ರಾಮಾಂತರ 


204 ಹೆಚ್‌.ಎಂ. ಚನ್ನಬಸಪ್ಪ 


ಪ್ರದೇಶದ ಅನೇಕ ಹಳ್ಳಿಗಳಿಗೆ ವಿದ್ಧುಚ್ಛಕ್ತಿಯನ್ನು ಒದಗಿಸಬೇಕಾಗಿದೆ. ಹೈಟೆನ್‌ಷನ್‌ ಲೈನುಗಳನ್ನು 
ಎಳೆಯಬೇಕು, ಇಂಟರ್‌ಸ್ಟೇಟ್‌ ಲೈನ್‌'ಗಳನ್ನು ಹಾಕಬೇಕು, ಈ ರೀತಿ ದೊಡ್ಡ ದೊಡ್ಡ ಕಾರ್ಯಗಳು 
ಬೃಹದಾಕಾರವಾಗಿ ಬೆಳೆದಿವೆ. ಇದರ ಜೊತೆಗೆ ಬ್ರಹದಾಕಾರವಾದ ಯೋಜನೆಗಳ ಕಾರ್ಯಭಾರದ 
ಹೊರೆ ತನ್ನ ಶಕ್ತಿಗಿಂತ ಮೀರಿದೆ. ಆದ್ದರಿಂದ ಈ ಕಾರ್ಯಭಾರಗಳನ್ನು ನಿರ್ವಹಿಸಬೇಕಾದರೆ 
ಬೇರೆ ಸಾರ್ವಜನಿಕ ಆರ್ಥಿಕ ಸಂಸ್ಥೆಗಳಿಂದ ಹಣವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಇದರ 
ಜೊತೆಗೆ ಉತ್ಪಾದನಾ ಕಾರ್ಯವನ್ನೂ ನಿರ್ವಹಿಸಬೇಕಾಗುತ್ತದೆ. ಈ ಎಲ್ಲಾ ಹಣಕಾಸಿನ 
ವ್ಯವಹಾರಗಳ ಲೆಕ್ಕಪತ್ರಗಳ ಕಾರ್ಯನಿರ್ವಹಣೆ ಮಾಡುವದರಲ್ಲಿ ಎಡರುತೊಡರುಗಳು ಬರುತ್ತವೆ. 
ಆದ್ದರಿಂದ ಅಧಿಕಾರ ವಿಕೇಂದ್ರೀಕರಣದ ಆಧಾರದ ಮೇಲೆ ಕೆಲಸ ಮಾಡಬೇಕಾದರೆ ಒಂದು 
ಸಂಸ್ಥೆ ಇರಬೇಕಾಗುತ್ತದೆ ಮತ್ತು ದೊಡ್ಡ ದೊಡ್ಡ ಯೋಜನೆಗಳ ಕಾರ್ಯವನ್ನು ಆರಂಭ ಮಾಡಿದ 
ಮೇಲೆ ಬೃಹದಾಕಾರದ ಸಿವಿಲ್‌ ವರ್ಕ್ಸ್‌ ಮಾಡಬೇಕಾಗುತ್ತದೆ. ಆದ್ದರಿಂದ ಅದಕ್ಕೆ ಬೇಕಾದಂತಹ 
ಆಡಳಿತ ವರ್ಗ ಮತ್ತು ಸಿಬ್ಬಂದಿ ವರ್ಗ ಎಂ.ಎಸ್‌.ಇ.ಬಿ. ಯಲ್ಲಿ ಇರಲಿಲ್ಲ. ಈ ಎಲ್ಲಾ 
ವಿಚಾರಗಳನ್ನು ಯೋಚನೆ ಮಾಡಿ ಬಂದು ಒಳ್ಳೆಯ ಸದುದ್ದೇಶದಿಂದ ಈ ಮೈಸೂರು ಪವ 
ಕಾರ್ಪೋರೇಷನ್‌ ರಚನೆ ಮಾಡಿದ್ದೇವೆ. 

ಶ್ರೀ ಕಾಗೋಡು ತಿಮ್ಮಪ್ಪ - ಎಚ್‌.ಇ.ಸಿ.ಪಿ. ಯನ್ನು ಏತಕ್ಕೆ ರದ್ದು ಮಾಡಿದಿರಿ? 

ಶ್ರೀ ಎಚ್‌.ಎಂ. ಚನ್ನೆಬಸೆಪ್ಪ - ಎಚ್‌.ಇ.ಸಿ.ಪಿ. ಇದ್ದರೆ ಅದು ಕೆಲಸಕಾರ್ಯಗಳನ್ನು 
ನಿರ್ವಹಿಸಬೇಕಾದರೆ ಅದಕ್ಕೆ ಸರ್ಕಾರದವರೇ ಹಣವನ್ನು ಒದಗಿಸಬೇಕಾಗುತ್ತದೆ. ಇವೊತ್ತಿನ 
ಪರಿಸ್ಥಿತಿಯಲ್ಲಿ ಕಾಳಿನದಿ ಜಲವಿದ್ಧುತ್‌ ಯೋಜನೆ, ವರಾಹಿ ಈ ಯೋಜನೆಗಳನ್ನು ಕಾರ್ಯಗತ 
ಮಾಡಬೇಕಾದರೆ ಈ ಯೋಜನೆಗೆ ಬೇಕಾದ ಹಣವನ್ನು ಎಚ್‌.ಇ.ಸಿ.ಪಿ. ಬೇರೆ ಬ್ಯಾಂಕು 
ಅಧವಾ ಇತರ ಸಾರ್ವಜನಿಕ ಆರ್ಥಿಕ ಸಂಸ್ಥೆಗಳಿಂದ ಒದಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಾ 
ಇರಲಿಲ್ಲ. ಆದ್ದರಿಂದ ಎಚ್‌.ಇ.ಸಿ.ಪಿ. ಅನಾವಶ್ಯಕ ಎಂದು ಹೇಳಿ ಅದನ್ನು ರದ್ದು ಮಾಡಿ 
ಮೈಸೂರು ಪವರ್‌ ಕಾರ್ಪೋರೇಷನ್‌ ರಚನೆ ಮಾಡಲಾಯಿತು. ಈಗ ಈ ಸಂಸ್ಥೆಯ ಕೆಲಸ 
ಕಾರ್ಯಗಳು ನಿರಾತಂಕವಾಗಿ ನಡೆಯಬೇಕು, ಸರ್ಕಾರದ ಎಂದರೆ ಸಾರ್ವಜನಿಕ ಹಣ ಪ್ರತಿಯೊಂದು 
ಕಾಸೂ ಸದ್ದಿನಿಯೋಗವಾಗಬೇಕು, ಅಧಿಕಾರ ದುರಪಯೋಗವಾಗಬಾರದು ಎನ್ನುವುದು ಈ 
ಕಡೆಯ ಮತ್ತು ಆ ಕಡೆಯ ಎಲ್ಲ ಸದಸ್ಯರ ಅಭಿಪ್ರಾಯವಾಗಿದೆ. ಆದ್ದರಿಂದ ಈ ದೃಷ್ಟಿಯನ್ನು 
ಇಟ್ಟುಕೊಂಡು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ. ಇದರಲ್ಲಿ ಸಿಬ್ಬಂದಿ ವರ್ಗದ ವೆಚ್ಚ 
ಕೂಡ ಹೆಚ್ಚು ಹೊರೆಯಾಗುವುದಿಲ್ಲ. ಎಂ.ಎಸ್‌.ಇ.ಬಿ. ಅಥವಾ ಎಂ.ಪಿ.ಸಿ. ಯಲ್ಲಾಗಲೀ 
ದುರಾಡಳಿತಕ್ಕೆ ಅವಕಾಶಕೊಡುವುದಿಲ್ಲ. ಇನ್ನು ಕಾಳಿನದಿ ವಿಷಯದಲ್ಲಿ ಅನೇಕ ಮಾನ್ಯ ಸದಸ್ಯರು 
ಬಹಳ ಕ್ಲಿಯರ್‌ ಕಟ್‌ ಆಗಿ ಇರತಕ್ಕಂಥಾ ಅಂಶಗಳನ್ನು ತಿಳಿಸಬೇಕು ಎಂದು ಹೇಳಿದಾಗ ನನ್ನ 
ಮನಸ್ಸಿಗೆ ನೋವಾಯಿತು. ಇದು ನಿರ್ದಾಕ್ಷಿಣ್ಯವಾಗಿ ಅವರು ಎತ್ತಿರುವ ವಿಷಯ. ಅಷ್ಟೇ ಅಲ್ಲ 
ಮೇಲನೆಯಲ್ಲಿ ಕೂಡ ಈ ಕಾಳಿ ನದಿಗೆ ಕೇಂದ್ರ ಸರ್ಕಾರದವರು ಯಾವ ಷರತ್ತಿನ ಮೇಲೆ 
ಹಣವನ್ನು ಕೊಟ್ಟಿದ್ದಾರೆ ಎಂದು ಬಹಳ ವೈಖರಿಯಿಂದ ಮಾತಾಡಿದರು. ಎರಡು ಮನೆಗಳಲ್ಲಿಯೂ 


ಪ್ರತಿಭಾಷಂತ ಸಂಸದೀಯ ಪಟು 205 


ಈ ಬಗ್ಗೆ ಈಗಾಗಲೇ ನಾನು ತಿಳಿಸಿದ್ದೇನೆ. ನನಗೆ ತಿಳಿದಮಟ್ಟಿಗೆ ಈ ಬಗ್ಗೆ ನಮಗೂ ಕೇಂದ್ರ 
ಸರ್ಕಾರದವರಿಗೂ ಯಾವ ಷರತ್ತೂ ಇಲ್ಲ. ಕಾಳಿನದಿ ಯೋಜನೆಗೆ ಏತಕ್ಕೆ ಕೇಂದ್ರ ಸರ್ಕಾರ ಹಣ 
ಕೊಟ್ಟಿದ್ದಾರೆ ಎಂದರೆ ಇದು ಬಹಳ ಬೃಹತ್‌ ಯೋಜನೆ, ಕಡಿಮೆ ಖರ್ಚ್‌ನಲ್ಲಿ ವಿದ್ಯುತ್‌ 
ಬಜೊರೆಯುವ ದಕ್ಷಿಣದ ಅತ್ಯಂತ ದೊಡ್ಡದಾದ ಯೋಜನೆ ಕಾಳಿನದಿ ಯೋಜನೆ. ಇದರ ಜೊತೆಗೆ 
ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಿ ವಿದ್ಯುಚ್ಛಕ್ತಿ ಉತ್ಪಾದನೆ ಮಾಡಿದ ಮೇಲೆ ಅದನ್ನು 
ಉಪಯೋಗ ಮಾಡದೇ ಇಟ್ಟುಕೊಳ್ಳುವುದಕ್ಕಾಗುವುದಿಲ್ಲ. ಆದ್ದರಿಂದ ನಮಗೆ ಬೇಕಾದಷ್ಟು 
ಉಪಯೋಗ ಮಾಡಿಕೊಂಡು ಮಿಕ್ಕದ್ದನ್ನು ಬೇರೆಯವರಿಗೆ ಕೊಡಬಹುದು. ಕೇಂದ್ರ ಸರ್ಕಾರದವರು 
ಎಲ್ಲಾ ರಾಜ್ಯಗಳ ಹಿತವನ್ನು ಹೊಣೆಯನ್ನು ಹೊತ್ತುಕೊಂಡಿರುವಾಗ ಯಾವ ರಾಜ್ಯದಲ್ಲಿ ಹೈಡ್ರೋ 
ಎಲೆಕ್ಟಿಕ್‌ ಪ್ರಾಜೆಕ್ಟುಗಳು ಇವೆ. ಅವುಗಳನ್ನು ಕಾರ್ಯಗತ ಮಾಡಿ ವಿದ್ಯುಚ್ಛಕ್ತಿಯನ್ನು ಉತ್ಪಾದನೆ 
ಮಾಡುವುದಕ್ಕೆ ಸಹಕಾರಿಯಾಗಬೇಕು ಎನ್ನುವ ಒಂದು ರೀತಿಯನ್ನು ಕೇಂದ್ರ ಸರ್ಕಾರದವರು 
ಇಟ್ಟುಕೊಂಡಿದ್ದಾರೆ. ಥರ್ಮಲ್‌ ಯೂವನಿಟ್‌ನಿಂದ ವಿದ್ಯುಚ್ಛಕ್ತಿ ಒದಗಿಸಿಕೊಳ್ಳುವುದು ನಿಧಾನವಾಗಿದೆ. 
ಆ ಯೋಜನೆಗೆ ಸಹಾಯ ಮಾಡಿದರೆ ಆದರಿಂದ ಮೈಸೂರಿಗೆ ಒಂದಕ್ಕೆ ಮಾತ್ರ 
ಅನುಕೂಲವಾಗುವುದಿಲ್ಲ. ಅಕ್ಕಪಕ್ಕದ ರಾಜ್ಯಗಳೂ ಅನುಕೂಲವನ್ನು ಹೊಂದಬಹುದು ಎನ್ನುವ 
ದೃಷ್ಟಿಯಿಂದ ಕೇಂದ್ರ ಸರ್ಕಾರದವರು ಈ ಯೋಜನೆಗೆ ಹಣ ಸಹಾಯ ನೀಡುತ್ತಾರೆ. ಅಂದರೆ 
ನಾವು ವಿದ್ಯುಚ್ಛಕ್ತಿಯನ್ನು ನಮಗೆ ತೊಂದರೆ ಮಾಡಿಕೊಂಡು ಇನ್ನೊಬ್ಬರಿಗೆ ಕೊಡಬೇಕೆಂದೇನೂ 
ಅಲ್ಲ. ನಾವು ಉಪಯೋಗ ಮಾಡಿಕೊಂಡು ಮಿಕ್ಕಿದ್ದನ್ನು ಇತರ ರಾಜ್ಯಗಳಿಗೆ ಕೊಡುವಾಗ 
ಅದರಿಂದ ನಮಗೂ ಪ್ರಯೋಜನವಾಗುತ್ತದೆ ಮತ್ತು ಇತರ ರಾಜ್ಕಗಳಿಗೂ ಅನುಕೂಲವಾಗುತ್ತೆ. 
ಇದರಿಂದ ನಾವು ನಮ್ಮಕ್ಕೆಗಾರಿಕೆಯ ಅಭಿವೃದ್ಧಿಗೆ ಮತ್ತು ಅಭ್ಯುದಯಕ್ಕೆ ಒಂದು ತಳಹದಿಯನ್ನು 
ಹಾಕಿದ ಹಾಗೆ ಆಗುತ್ತದೆ. ಆದ್ದರಿಂದ ಆ ಒಂದು ಉದಾರ ಧ್ಯೇಯವನ್ನು ಇಟ್ಟುಕೊಂಡು ಕೇಂದ್ರ 
ಸರ್ಕಾರದವರು ಸಹಾನುಭೂತಿಯಿಂದ ಆ ಯೋಜನೆಗೆ ಒಪ್ಪಿದ್ದಾರೆ ಎಂಬುದನ್ನು ವಾನು ಸ್ಪಷ್ಟವಾಗಿ 
ತಿಳಿಸುತ್ತೇನೆ. 

ಇನ್ನು ಕನ್‌ಸ್ಕೂಮರ್ಸ್‌ ಸರ್ವಿಸ್‌ ಬಗ್ಗೆ ಹೇಳುವುದಾದರೆ, ಅನೇಕ ಸದಸ್ಯರು ಇದರ ಬಗ್ಗೆ 
ಆಗುವಂತಹ ತೊಂದರೆಗಳನ್ನು ಇಲ್ಲಿ ಹೇಳಿದ್ದಾರೆ. ಅವರು ಹೇಳಿದವುಗಳಲ್ಲಿ ಬಹುಭಾಗ 
ನಿಜವಾದವುಗಳು. ಇವತ್ತು ಬ್ರೇಕ್‌ಡೌನ್‌ ಆಗತಕ್ಕವುಗಳು, ವಿದ್ಭುಚ್ಛಕಿಗಳು, ವಿದ್ಧುಚ್ಛಕ್ತಿ ಪೈಲ್ಕೂರ್‌ 
ಆಗತಕ್ಕವುಗಳು ಮತ್ತು ಬಿಲ್‌ಗಳನ್ನು ಕೊಡತಕ್ಕದ್ದು. ಇವುಗಳಲ್ಲಿ ಅನೇಕ ತೊಂದರೆಗಳೂ ಇವೆ 
ಮತ್ತು ಅವುಗಳಿಗೆ ಅನೇಕ ಕಾರಣಗಳು ಸಹ ಇವೆ. ಅದಕ್ಕೋಸ್ಕರವಾಗಿ ಬಿಲ್‌ ಕೌಂಟರ್‌ಗಳನ್ನು 
ಹೆಚ್ಚಿಗೆ ಮಾಡವುದಲ್ಲದೆ, ನಾನು ಮೇಲನ್ರೆಯಲ್ಲಿ ಹೇಳಿದ ಹಾಗೆ ಎರಡು ವ್ಯಾನುಗಳನ್ನು ಹಾಕಿ 
ಅಲ್ಲಲ್ಲಿ ಇಂತಿಷ್ಟು ಹೊತ್ತು ನಿಂತುಕೊಂಡು ದುಡ್ಡು ಕಲೆಕ್ಟ್‌ ಮಾಡುವಂತಹ ಯೋಜನೆ ಕೂಡ 
ನಮ್ಮಸರ್ಕಾರದಲ್ಲಿ ಇದೆ. ಈ ದೆಸೆಯಲ್ಲಿ ಎಷ್ಟು ಶ್ರಮಪಟ್ಟರೂ ಅದು ಅವಶ್ಯವಾದುದು ಎಂದು 
ಹೇಳುತ್ತೇನೆ. ಅದೇ ರೀತಿ ಮಾನ್ಯ ಕೃಷ್ಣನ್‌ರವರು ಬ್ಯಾಂಕಿನಲ್ಲಿ ಡಿಪೋಸಿಟ್‌ ಇಟ್ಟುಕೊಳ್ಳುವ 
ನೀತಿಯ ಬಗ್ಗೆಯೂ ಹೇಳಿದರು. ನನಗೆ ತಿಳಿದ ಮಟ್ಟಿಗೆ ಜನರಿಗೆ ಆದಷ್ಟು ಸಹಾಯವಾಗುವ 


206 ಹೆಚ್‌.ಎಂ. ಚನ್ನಬಸಪ್ಪ 


ರೀತಿಯಲ್ಲಿ ಈ ಬಿಲ್‌ಗಳನ್ನು ಸಂದಾಯ ಮಾಡುವಂತಹ ಕಾರ್ಯಕ್ರಮಗಳನ್ನು 
ಹಾಕಿಕೊಳ್ಳಬೇಕೆಂಬುದೇ ಸರ್ಕಾರದ ಉದ್ದೇಶ. ಅವರು ಹೇಳಿದಂತಹ ಸಲಹೆಯನ್ನು ನಾವ 
ಗಮನದಲ್ಲಿಟ್ಟುಕೊಳ್ಳುತ್ತೇವೆ. 


ಇನ್ನು ಲೋ ವೋಲ್ಟೇಜ್‌ ಮತ್ತು ಫೈಲ್ಕೂರ್‌ ಬಗ್ಗೆ ಅನೇಕ ತೊಂದರೆಗಳು ಆಗಿವೆ 
ಎಂದು ಹೇಳಿದರು. ಅದರಲ್ಲಿಯೂ ಬೆಂಗಳೂರಲ್ಲಿರತಕ್ಕಂತಹ ಅಡಿಗೆ ಮಾಡತಕ್ಕಂತಹ ಜನರಿಗೆ 
ಬಹಳ ತೊಂದರೆಯಾಗಿದೆ. ಒಟ್ಟಿನಲ್ಲಿ ಅದು ಕಡಿಮೆಯಾಗಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ 
ಇವುಗಳು ಸರಿಯಾಗಬೇಕು. ಅದರ ಬಗ್ಗೆ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕೋ ಅದನ್ನು 
ಸರ್ಕಾರ ತೆಗೆದುಕೊಂಡು ಅದಕ್ಕೆ ಎಷ್ಟು ಖರ್ಚು ಮಾಡಿದರೂ ಅದು ಅವಶ್ಯವೆಂದು ಒಪ್ಪಿ, 
ಅದರ ಬಗ್ಗೆ ಸೂಕ್ತ ಸೂಚನೆಗಳನ್ನು ಅಧಿಕಾರಿಗಳಿಗೆ ಕೊಡುತ್ತೇನೆ. 


ಇನ್ನು ರೇಟ್ಸ್‌ ವಿಷಯ. ಹೊರ ರಾಜ್ಯಗಳವರಿಗೆ ಬಹಳ ಕಡಿಮೆ ದರದಲ್ಲಿ ಕೊಟ್ಟಿದ್ದಾರೆ. 
ನಮಗೆ ಮೂರು ಪೈಸೆ ಉತ್ಪನ್ನ ಖರ್ಚು ಇದ್ದರೂ, 30 ಪೈಸೆ ಚಾರ್ಜ್‌ ಮಾಡುವುದು ಅನ್ಯಾಯ 
ಎಂದು ಕೆಲವರು ಹೇಳಿದರು. ಇದು ವಿಜ. ಇದರಲ್ಲಿ ಲೋ ಟೆನ್‌ಷನ್‌ ಡೆಲಿವರಿ ಕೊಡತಕ್ಕದ್ದು, 
ಹೈ ಟೆನ್‌ಷನ್‌ ಡೆಲಿವರಿ ಕೊಡತಕ್ಕದ್ದು, ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ವಿದ್ಯುಚ್ಛಕ್ತಿ ವಿತರಣೆ 
ಮಾಡತಕ್ಕದ್ದು. ಇವುಗಳೆಲ್ಲವನ್ನು ನೋಡಿದರೆ, ಬೇರೆ ರಾಜ್ಯಗಳ್ನಲಿ ಏನು ರೇಟ್‌ ಇದೆ. ಅದಕ್ಕಿಂತ 
ನಮ್ಮರಾಜ್ಯದಲ್ಲಿ ಹೆಚ್ಚೀನೂ ಇಲ್ಲವೆಂದು ಹೇಳುತ್ತೇನೆ. ಮೂರು ಪೈಸೆ ಉತ್ಪನ್ನ ರೇಟ್‌ ಇದ್ದರೂ 
30 ಪೈಸೆಗೆ ಕೊಡುವುದನ್ನು ನೋಡಿದಾಗ ಮೈಸೂರು ರಾಜ್ಯದಲ್ಲಿ ಬಹಳ ಕಡಿಮೆ ಇದೆಯೆಂದು 
ಕಾಣುತ್ತದೆ. ಇವತ್ತು ಹೃ ಟೆನ್‌ಷನ್‌ ಲೈನಿನಲ್ಲಿ ಡೆಲಿವರಿ ಮಾಡಿದರೆ ಅದನ್ನು ಡಿಸ್ಟಿಬ್ಕೂಟ್‌ 
ಮಾಡುವ ಜವಾಬ್ದಾರಿ ನಮಗೆ ಇರುವುದಿಲ್ಲ. ಇವತ್ತು ಓಲ್ಬೇಜ್‌ ಸ್ಟೆಪ್‌ ಡೌನ್‌ ಮಾಡಬೇಕಾದರೆ 
ಅದಕ್ಕೆ ಬೇಕಾದಷ್ಟು ಖರ್ಚಾಗುತ್ತದೆ. ಅದಕ್ಕೆ ಎಷ್ಟೆಷ್ಟು ಖರ್ಚಾಗುತ್ತದೆ, ಅದರ ಡಿಪ್ರಿಸಿಯೇಷನ್‌, 
ಇನ್‌ವೆಸ್ಟ್‌ಮೆಂಟ್‌ ಎಲ್ಲ ಹೋಗಿ ಲೆಕ್ಕ ಹಾಕಿದರೆ ನಾವು ಹಾಕಿರತಕ್ಕದ್ದು ಏನೂ ಹೆಚ್ಚಲ್ಲವೆಂದು 
ಕಾಣುತ್ತದೆ. ಅದೇ ರೀತಿ ಶರಾವತಿಯಲ್ಲಿ ತಯಾರಾಗತಕ್ಕ ವಿದ್ಧುತ್ತನ್ನು ಬೆಂಗಳೊರಿನಲ್ಲಿ ಡೆಲಿವರಿ 
ಮಾಡುವದಕ್ಕೆ ಖರ್ಚುಗಳೆನ್ನೆಲ್ಲಾ ಸೇರಿಸಿದರೆ ಹೆಚ್ಚಾಗುತ್ತದೆ. ಆದ್ದರಿಂದ ಇಲ್ಲಿಯ ರೇಟ್‌ ಜಾಸ್ತಿಯೆಂದು 
ಕಾಣುತ್ತದೆ. ಹಾಗೆಯೇ ಒಬ್ಬರು ಮಾನ್ಯ ಸದಸ್ಯರು ಮದ್ರಾಸಿನಲ್ಲಿ ವಿದ್ಯುಚ್ಛಿಕ್ತಿ ಕೆಲಸ ಬಹಳ 
ವೇಗದಿಂದ ನಡೆಯುತಿದೆ. ಹರಿಯಾಣದಲ್ಲಿ 100ಕ್ಕೆ 100 ಬಾಗ ಕೆಲಸ ಮಾಡಿ ಪೂರೈಸಿದ್ದಾರೆ, 
ಅದರೆ ಮೈಸೂರಿನಲ್ಲಿ ಮಾತ್ರ 38 ಪರ್‌ಸೆಂಟ್‌ ಮಾತ್ರ ಆಗಿದೆ ಎಂದು ಹೇಳಿದ್ದಾರೆ. 


ಶ್ರೀ ಎಂ.ಎಸ್‌. ಕೃಷ್ಣನ್‌ - ವಿದ್ಯುತ್‌ ದರದ ವಿಷಯದಲ್ಲಿ ನಮ್ಮ ರಾಜ್ಯದವರು ನೆರೆ 
ರಾಜ್ಯಗಳಿಗೆ ಯಾವ ದರದಲ್ಲಿ ಕೊಡುತ್ತಾರೆ, ಮತ್ತು ಅದೇ ರೀತಿ ಬೇರೆ ರಾಜ್ಯಗಳವರು ಯಾವ 
ದರದಲ್ಲಿ ಇತರ ರಾಜ್ಯಗಳಿಗೆ ಕೊಡುತ್ತಿದ್ದಾರೆ. ಅದರಲ್ಲಿ ಏನಾದರೂ ವ್ಯತ್ಕಾಸ ಇದೆಯೇ? 


ಶ್ರೀ ಎಚ್‌.ಎಂ. ಚನ್ನಬಸೆಷ್ಟ - ನಾವು ಹೊರಗಿನವರಿಂದಲೂ ತೆಗೆದುಕೊಳ್ಳುತ್ತೇವೆ; 
ಮತ್ತು ಹೊರಗಿನವರಿಗೂ ಕೊಡುತಿದ್ದೇವೆ. ನಾವ ಏನು ರೇಟ್‌ ಇಟ್ಟುಕೊಂಡಿದ್ದೇವೆ. ಆದರಲ್ಲಿ 


A 


ಪ್ರತಿಭಾವಂತ ಸಂಸದೀಯ ಪಟು 207 


ಏನೂ ವ್ಯತ್ಯಾಸವಿಲ್ಲ. ನಾವು 5 ಪೈಸೆಗೆ ಅವರಿಗೆ ಕೊಟ್ಟು ಅವರಿಂದ 9 ಪೈಸೆಗೆ ತೆಗೆದುಕೊಳ್ಳುವುದಕ್ಕೆ 
ಅಷ್ಟೇನೂ ದಡ್ಡರು ವಾಮಲ್ಲ. 


ಶ್ರೀ ಎಸ್‌. ಬಂಗಾರಪ್ಪ - ಈಗ ತಾವು ರೇಟ್‌ ವಿಚಾರದಲ್ಲಿ ಹೇಳಿದಿರಿ. 5 ಪೈಸೆ 
ಅಥವಾ 8 ಪೈಸೆ ಏನೋ ಹೇಳಿದಿರಿ. ಆದರೆ ನಮಗೆ ಇಲ್ಲಿ 30 ಹಾಗೆ 5 ಪೈಸೆ ಪರ್‌ ಯುನಿಟ್‌ 
ವರ್ಕ್‌ ಔಟ್‌ ಆಗುವುದಾದರೆ ನಾವು ಸಹ ನೆರೆ ರಾಜ್ಯಗಳಿಂದ 5 ಪೈನೆಗೆ ತೆಗೆದುಕೊಳ್ಳಬಹುದಲ್ಲ ್ಸ 
ನಮಗೆ ಕಾಳಿ ನದಿ ಯೋಜನೆ ಏಕಿ? ಮತ್ತು ಇಲ್ಲಿ ಏತಕ್ಕೋಸ್ಕರ 30 ಪೈಸೆ ಹಾಕುತ್ತೀರಿ? 


ಶ್ರೀ ಎಚ್‌.ಎಂ. ಚನ್ನಬಸೆಷ್ನೆ - ನಾವು6 ಪೈಸೆಯಲ್ಲಿ ಕೊಟ್ಟರೂ ಅವರಿಗೆ ವಿದ್ಯುತ್‌ 
ವಿತರಣೆ ಮಾಡುವಾಗ ಖರ್ಚು ಬೀಳುವುದರಿಂದ ಅಲ್ಲಿಯೂ 30 ಪೈಸೆ ಬೀಳುತ್ತದೆ. ನಾವು 
ಇವತ್ತು ಯಾವ ರಾಜ್ಯಕ್ಕಾದರೂ ಕೊಟ್ಟಾಗ ಅವರು ಅದನ್ನು ವಿತರಣೆ ಮಾಡಬೇಕಾಗುತ್ತದೆ. 
ಆಗ ಅವರಿಗೂ ಖರ್ಚು ಬೀಳುತ್ತದೆ. ಆದ್ದರಿಂದ ಆ ದರಗಳನ್ನು ಮಾಡಿದ್ದೇವೆ. 
ಇನ್ನು ರೂರಲ್‌ ಎಲೆಕ್ಟಿಫಿಕೇಶನ್‌ ವಿಷಯದಲ್ಲಿ ನಮ್ಮ ಮೈಸೂರು ರಾಜ್ಯ ಇತರ 
ರಾಜ್ಯಗಳಿಗಿಂತಲೂ ಹೆಚ್ಚನ ಪ್ರಮಾಣದಲ್ಲಿ ಕೆಲಸ ಮಾಡಿದೆ ಎಂದು ಧೈರ್ಯವಾಗಿ ಹೇಳುತ್ತೇನೆ. 
ಮದ್ರಾಸಿನಲ್ಲಿ 98 ಪರ್‌ಸೆಂಟ್‌ ಕೆಲಸವಾಗಿದ್ದರೆ ನಮದು 38 ಷರ್‌ಸೆಂಟ್‌ ಆಗಿದೆ ಎಂದು 
ಕೆಲವರು ಹೇಳಿದರು. ಇವತ್ತು ಮದ್ರಾಸ್‌ ರಾಜ್ಯದಲ್ಲಿ 9 ಸಾವಿರ ಹಳ್ಳಿಗಳು ಇವೆ; ಹರಿಯಾಣದಲ್ಲಿ 
6,600 ಹಳ್ಳಿಗಳಿವೆ; ಮತ್ತು ಕೇರಳದಲ್ಲಿ 1,500 ಹಳ್ಳಿಗಳಿವೆ. ಮದ್ರಾಸಿನಲ್ಲಿ ಸ್ಟೇಟ್‌ ಎಲೆಕ್ಟಿಸಿಟಿ 
ಬೋರ್ಡಿನವರು 13 ಸಾವಿರ ಹಳ್ಳಿಗಳಿಗೆ ಎಲೆಕ್ಟಿಫಿಕೇಶನ್‌ ಮಾಡಿದ್ದಾರೆ; ಕೇರಳದಲ್ಲಿ 1,284 
ಹಳ್ಳಿಗಳಿಗೆ ಮಾಡಿದ್ದಾರೆ. ಆದರೆ ನಮಲ್ಲಿ 10,075 ಹಳ್ಳಿಗಳಿಗೆ ಮಾಡಿದ್ದೇವೆ. ಏತಕ್ಕೋಸ್ಕರ ಈ 
ರೀತಿ ಕಾಣುತ್ತದೆ ಅಂದರೆ ಅದಕ್ಕೆ ಕಾರಣ ಇದೆ. ಸ್ಟೇಟ್‌ ರೀ ಆರ್ಗನೈಸೇಶನ್‌ ಆದ ದಿವಸ 
ನಮದು ವಿದ್ಯುಚ್ಛಕ್ತಿಯ ಕೆಲಸ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಆಗ ಇತ್ತು. ಆದರೆ ಏಕಾ ಏಕಿ 
ಹೈದಾರಾಬಾದ್‌ ಕರ್ನಾಟಕ, ಮದ್ರಾಸ್‌ ಕರ್ನಾಟಕ ಮತ್ತು ಬಾಂಬೆ ಕರ್ನಾಟಕದಿಂದ ವಿದ್ಯುಚ್ಛಕ್ತಿಯ 
ಉಪಯೋಗ ಆಗದೆ ಇದ್ದಂತಹ ಅನೇಕ ಭಾಗಗಳು ನಮ್ಮರಾಜ್ಯಕ್ಕೆ ಸೇರಿಕೊಂಡವು. ಆದ್ದರಿಂದ 
ನಾವು ಅವುಗಳನ್ನು ಪೂರೈಸಬೇಕಾಗಿದ್ದುದರಿಂದ ಆ ಮಟ್ಟದಲ್ಲೇ ಉಳಿದಿದ್ದೇವೆ. ಉದಾಹರಣೆ 
ಹೇಳುವುದಾದರೆ ಹಳೆಯ ಮೈಸೂರಿನಲ್ಲಿ ಪರ್‌ ಕ್ಯಾಪಿಟ ಕನ್‌ಸಂಷನ್‌ 6 ಇತ್ತು. ಕರ್ನಾಟಕವಾದ 
ಮೇಲೆ 22ಕ್ಕೆ ಬಂತು, ಈಗ 22 ರಿಂದ 103 ಕೈ ಏರಿದೆ. ಆದುದರಿಂದ ಮೈಸೂರು ಸರ್ಕಾರ ತಕ್ಕ 
ಕಾರ್ಯಕ್ರಮ ಕೈಕೊಂಡಿದೆ ಎಂಬುದನ್ನು ಮಾನ್ಯ ಸದಸ್ಯರು ಒಪ್ಪಿಕೊಳ್ಳಬೇಕು. ನಾವು ವಿದ್ಯುಚ್ಛಕ್ತಿ 
ಉತ್ಪತ್ತಿ ಮಾಡವುದರಲ್ಲಿ ಹಿಂಮಳಿದಿಲ್ಲ. 
ಅಲ್ಯೂಮಿನಿಯಂ ಕಾರಾನೆಯ ವಿಷಯ ಪ್ರಸ್ತಾಪಿಸಿದ್ದಾರೆ. ಇದರ ಬಗ್ಗೆ ವಿವರವಾಗಿ 
€ಲ್ಕನೆಯಲ್ಲಿ ಹೇಳಿದ್ದೇನೆ. ಕಡಿಮೆ ದರದಲ್ಲಿ ಅದಕ್ಕೆ ವಿದ್ಯುತ್‌ ಒದಗಿಸಿರುವುದರಿಂದ 1 ಕೋಟಿ 
27 ಲಕ್ಷ ರೂಪಾಯಿ ನಷ್ಟವಾಗುತಿದೆಯೆಂಬುದು ಅಂಕಿಅಂಶಗಳಿಂದ ಶೃತವಾಗಿದೆ. ಅದಕ್ಕೆ 
ಸಂಬಂಧಪಟ್ಟಂತೆ 25 ವರ್ಷದವರೆಗೆ ಕಂಟ್ರಾಕ್‌ ಇದೆ. ಅವರಿಗೆ ಈಗ ಗೊತ್ತುಮಾಡಿರುವ 


208 ಹೆಚ್‌.ಎಂ. ಚೆನ್ನಬಸಪ್ಪ 
ದರವನ್ನು ಇನ್ನೂ 25 ವರ್ಷ ಮುಂದುವರೆಸಬೇಕಾಗಿದೆ. ಆ ಬಗ್ಗೆ ಒಪ್ಪಂದವಾಗಿದೆ. ಏಕಿ 
ಹೀಗಾಯ್ತು ಎಂಬ ವಿಷಯಕ್ಕೆ ನಾನು ಹೋಗುವುದಿಲ್ಲ ಈ ಬಗ್ಗೆ ಸದಸ್ಕರಿಗೆಷ್ಟು ಆಸಕ್ತಿಯಿಬೆಯೋ 
ಸರ್ಕಾರಕ್ಕೂ ಕೂಡ ಅಷ್ಟೇ ಆಸಕ್ತಿಯಿದೆ. ಒಂದು ವಿಚಾರ ಆಿಗ ಪತ್ರಿಕೆಯಲ್ಲಿ ವರದಿಯಾಗಿದೆ. 
ಉತ್ತರ ಪ್ರದೇಶದಲ್ಲಿ ಇಂಥ ಒಂದು ಅಲ್ಯೂಮಿನಿಯಂ ಕಂಪೆನಿಯಿದೆ. ಅದರ ವಿಚಾರದಲ್ಲಿ ನಿನ್ನೆ 
ಒಂದು ವರದಿ ಬಂದಿದೆ, ಹಿಂಡಲ್‌ ಅಂಡ್‌ ಕೋ ಎಂಬುದನ್ನು ರಾಷ್ಟ್ರೀಕರಣ ಮಾಡಬೇಕಿಂದು 
ಉತ್ತರ ಪ್ರದೇಶ ಯೋಚನೆ ಮಾಡುತಿದೆ ಅಥವ ತೀರ್ಮಾನವಾಗಿದೆ ಎಂಬ ಸುದ್ದಿ ಬಂದಿದೆ. 
ಬಹುಶಃ ಹಾಗೆ ಮಾಡಿರುವುದು ನಿಜವೆಂದು ಪತ್ರಿಕಾ ವರದಿಯಿಂದ ಅನಿಸುತ್ತದೆ. ಈಗ ನಮ್ಮ 
ದೇಶದ ಅಲ್ಯೂಮಿನಿಯಂ ಕಾರ್ಲಾನೆಯಿಂದ ನಷ್ಟವಾಗುತ್ತಿರುವದರಿಂದ ಈ ವಿಚಾರದಲ್ಲಿ ಎಷ್ಟು 
ಬೇಗ ಲಾಭದಾಯಕವಾಗುವಂತೆ ಮಾಡಿದರೆ ಅಷ್ಟೂ ಒಳ್ಳೆಯದು. ಹಾಗೆ ಮಾಡುವುದು 
ಬುದ್ಧಿವಂತಿಕೆಯ ಕೆಲಸ. ಇದರ ಬಗ್ಗೆ ಏನಾದರೂ ಸಲಹೆ ನೀಡಿದರೆ ಸ್ವಾಗತಿಸುತ್ತೇನೆ. ಸದಸ್ಯರು 
ಯಾರು ಬೇಕಾದರೂ ಸಲಹೆ ಕೊಡಬಹುದು. ಸರ್ಕಾರ ಆಲೋಚನೆ ಮಾಡಿ ಈಗಾಗಲೇ 
ಯಾವ ರೀತಿ ಇದನ್ನು ಸರಿಪಡಿಸಲು ಸಾದಧ್ವ ಎಂದು ಪರಿಶೀಲಿಸಬೇಕೆಂದು ಲಾ ಇಲಾಖೆಗೆ 
ಸೂಚಿಸಿದ್ದೇನೆ. ಆದುದರಿಂದ ಸರ್ಕಾರ ಈ ಬಗ್ಗೆ ಕಳಕಳಿಯಿಂದಿದೆ ಎಂಬುದನ್ನು ಸ್ಪಷ್ಟಪಡಿಸುತಿದ್ದೇನೆ. 

ಇನ್ನು ಭ್ರಷ್ಟಾಚಾರದ ವಿಷಯ ಮತ್ತು ಕಾಂಟ್ರಾಕ್ಟ್‌ ವಿಷಯ ಬಹಳ ತೀವ್ರತೆಯಿಂಪ 
ಪ್ರಸ್ತಾಪಿಸಿದ್ದಾರೆ. ಇದರ ಜೊತೆಗೆ ರೆಮ್ಬೊ ಮೀಟರುಗಳ ವಿಷಯ ಬಹಳ ಕಳಕಳಿಯಿಂದ 
ಸೂಚಿಸಿದ್ದಾರೆ. ಭ್ರಷ್ಟಾಚಾರದ ವಿಷಯವನ್ನು ಬಂಗಾರಪ್ಪನವರು ಹೇಳಿದರು. ಅವರ ಮನಸ್ಸಿಗೆ 
ನೋಮಗಿ ಇದನ್ನು ತಿಳಿಸಿದ್ದಾರೆ. ಇದು ಬಹಳ ತೀವ್ರವಾಗಿ ಗಮನಿಸಬೇಕಾದ ವಿಚಾರ. ಇದುವರೆಗೆ 
ಎಲ್‌.ಐ.ಸಿ. ಯಿಂದ ಸಾಲ ಪಡೆದಿದ್ದಾರೆ. ರೂರಲ್‌ ಎಲೆಕ್ಟಿಫಿಕೇಷಸನ್ನಿಗೆ ಖರ್ಚು ಮಾಡಿದ್ದಾರೆ. 
12 ಕೋಟಿ 10 ಲಕ್ಷ ಖರ್ಚು ಮಾಡಿದ್ದಾರೆ. 1966 ರಿಂದ ಇವತ್ತಿನವರೆಗೆ ಎಲ್‌.ಐ.ಸಿ.ನಿಂದ 
ಎಷ್ಟು ಹಣ ಪಡೆದು ಎಷ್ಟು ಖರ್ಚು ಮಾಡಿರುವರು ಎಂಬುದನ್ನು ಹೇಳುತ್ತೇನೆ. 1966ರಲ್ಲಿ 300 
ಲಕ್ಷೆ ರೂಪಾಯಿ ತೆಗೆದುಕೊಂಡು, ಡೆವಲಪ್‌ಮೆಂಟ್‌ ಕೆಲಸಕ್ಕಲ್ಲದೆ ಬೇರೆ ಕೆಲಸಗಳಿಗೂ 
ತೆಗೆದುಕೊಂಡು 496 ಲಕ್ಷ ಖರ್ಚು ಮಾಡಿದ್ದಾರೆ. 68ರಲ್ಲಿ 120 ಲಕ್ಷ ಪಡೆದು 676 ಲಕ್ಷ ಖರ್ಚು 
ಮಾಡಿದ್ದಾರೆ, 69ರಲ್ಲಿ 170 ಲಕ್ಷ ಪಡೆದು 588 ಲಕ್ಷ ಖರ್ಚು ಮಾಡಿದ್ದಾರೆ. 70ರಲ್ಲಿ 135 ಲಕ್ಷ 
ರೂಪಾಯಿ ತೆಗೆದುಕೊಂಡು 571 ಲಕ್ಷ ರೂಪಾಯಿ ಖರ್ಚು ಮಾಡಿರುವರು. 1971ರಲ್ಲಿ 285 
ಲಕ್ಷ ಪಡೆದು 639 ಲಕ್ಷ ಖರ್ಚು ಮಾಡಿರುವವರು, 73ರಲ್ಲಿ 200 ಲಕ್ಷ ತೆಗೆದುಕೊಂಡು 865 ಲಕ್ಷ್ಮ 
ರೂಪಾಯಿ ಖರ್ಚು ಮಾಡಿದ್ದಾರೆ. ಆದುದರಿಂದ ಡೆವೆಲಪ್‌ಮೆಂಟ್‌ ವರ್ಕ್ಸ್‌ಗೆ ತೆಗೆದುಕೊಂಡಿರುವ 
ಹಣಕ್ಕೆ ದ್ವಿಗುಣವಾಗಿ, ತ್ರಿಗುಣವಾಗಿ ಏರ್ಚು ಮಾಡಿದ್ದಾರೆ, ರೂರಲ್‌ ಎಲೆಕ್ಟಿಫಿಕೇಷನ್ನಿಗೆ ಇಷ್ಟು 
ಖರ್ಚಾಗಿದೆ. ಸದಭಿಪ್ರಾಯದಿಂದ ಈ ಅಂಕಿ ಅಂಶಗಳನ್ನು ನಾನು ಕೊಟ್ಟಿದ್ದೇನೆ. ಮಾನ್ಯ ಸದಸ್ಯರು 
ಇದರಿಂದ ಅರ್ಥಮಾಡಿಕೊಳ್ಳಬಹುದು. ಈ ಕೆಲಸವನ್ನು ನೀವೂ ನಾವೂ ಇಬ್ಬರೂ ಸೇರಿ 
ಮಾಡಬೇಕಾದ್ದು. 


ಪ್ರತಿಭಾವಂತ ಸಂಸದೀಯ ಪಟು 209 


ಇನ್ನು ಲ್ಯಾಂಡ್‌ ಆಕ್ಷಿಜಿಷನ್‌ ಬಗ್ಗೆ ಅಂದರೆ ಕೆಂಗೇರಿಯ ಬಳಿ ತೆಗೆದುಕೊಂಡಿರತಕ್ಕ ಆ 
ಜಮೀನಿನ ವಿಚಾರದಲ್ಲಿ ಅನೇಕರು ಬಹಳ ಕಳಕಳಿಯಿಂದ ಮಾತನಾಡಿದ್ದಾರೆ. ಅದಕ್ಕಾಗಿ ನಾನೂ 
ಕೂಡ ಬಹಳ ಕಳಕಳಿಯಿಂದ ವಿಚಾರವನ್ನು ಶೇಖರಣೆ ಮಾಡಿದ್ದೇನೆ. ಆ ಜಮೀನನ್ನು ಕೆಂಗೇರಿಯಲ್ಲಿ 
ತೆಗೆದುಕೊಂಡಿಲ್ಲ. ಕೆಂಗೇರಿಗೆ ಸಮೀಪದ ಹಳ್ಳಿಯ ಬಳಿ ತೆಗೆದುಕೊಂಡಿದ್ದಾರೆ. ಅದನ್ನು 
ತೆಗೆದುಕೊಂಡಿದ್ದು 1971ನೇ ಮಾರ್ಚಿನಲ್ಲಿ, ಅದರ ವಿಸ್ತೀರ್ಣ ಒಂದೂಕಾಲೆಕರೆ ಮಾತ್ರ. ಅದು 
ಆ ರೆಂಕೋ ಫ್ಯಾಕ್ಟರಿಗೆ ಬಹಳ ಸಮೀಪದಲ್ಲಿದೆ. ಅಲ್ಲಿ 66 ಕೆ.ವಿ. ಲೈನಿನ ಒಂದು ಸಬ್‌ಸ್ಟೇಷನ್‌ 
ಕಟ್ಟುವುದಕ್ಕಾಗಿ ಕೊಳ್ಳಲಾಗಿದೆ. ಅದರ ಬೆಲೆಯನ್ನು ಚಿದುರಗಜದ ಮೇಲೆ ಲೆಕ್ಕ ಹಾಕಲಾಗಿದೆ. 
ಕಾರಣ ಬೆಂಗಳೂರಿಗೆ ಸುತ್ತಮುತ್ತಲಿನ ಪ್ರದೇಶಗಳೆಲ್ಲಾ ಬಹಳ ಬೆಲೆಯುಳ್ಳ ಪ್ರದೇಶಗಳಾದ್ದರಿಂದ 
ಹಾಗೆ ಮಾಡಿದೆ. ಈ ಜಮೀನು ತೆಗೆದುಕೊಂಡಿದ್ದ ವಿಚಾರದಲ್ಲಿ ಎರಡು ಯೋಚನೆಗಳಿವೆ. 
ಒಂದು ಅಗ್ಗದ ದರದಲ್ಲಿ ಜಮೀನನ್ನು ಕೊಳ್ಳಬೇಕಾಗಿದ್ದರೆ ದೂರ ಹೋಗಬೇಕು ಹಾಗೆ ದೂರ 
ಹೋದ ನಂತರ ಅಲ್ಲಿಂದ ಈ ಸಬ್‌ಸ್ಟೇಷನ್‌ ಕಟ್ಟತಕ್ಕ ಸಳದವರೆಗೂ ಟ್ರಾನ್‌ಸ್‌ಮಿಷನ್‌ 
ಲೈನನ್ನು ಎಳೆಯಬೇಕಾದರೆ ಮತ್ತೆ ಆ ಜಮೀನ್‌ ಬೆಲೆಯಲ್ಲದೆ 10-20 ಸಾವಿರ ರೂಪಾಯಿಗಳು 
ಖರ್ಚಾಗುತ್ತದೆ. ಅದು ಸರಿಯಲ್ಲ ಎಂದು ಹಾಲಿ ಈ ಸ್ಥಳವನ್ನು ಕೊಂಡಿದ್ದಾರೆ. ಇಲ್ಲಿ ಟ್ರಾನ್ಸ್‌ ಫಾರಥ್‌ 
ಲೈನ್‌ ಎಳೆಯತಕ್ಕ ಅಗತ್ಯವಿಲ್ಲ. ಆ ಸಬ್‌ಸ್ಟೇಷನ್‌ ಈ ಲೈನಿನ ಕೆಳಗೇ ಇರುತದೆ. ಇದರಿಂದ 
ಹಣ ಉಳಿತಾಯವಾದಂತೆಯೇ ಎಂದು ಭಾವಿಸಿ ಇಲ್ಲಿ ಜಮೀನನ್ನು ಕೊಂಡಿದ್ದಾರೆ. ಒಟ್ಟು 
ಜಮೀನ್‌ ಬೆಲೆ 32,500 ರೂಪಾಯಿಗಳು. ಇದನ್ನು ಚ.ಗ. ಕ್ಕ ಲೆಕ್ಕ ಹಾಕಿದರೆ ಹದಿನೆಂಟೂ 
ಕಾಲು ರೂಪಾಯಿ ಬೀಳುತ್ತದೆ. ಅವರಿಗೆ ಈಗಾಗಲೇ ಹಣ ಪೂರ್ತಿಯಾಗಿ ಸಂದಾಯವಾಗಿದೆ. 
ನನಗೆ ಇದ್ದ ನಾಲ್ಕಾರು ಗಂಟೆಗಳಲ್ಲಿ ಇಷ್ಟು ವಿಷಯಗಳನ್ನು ಸಂಗ್ರಪಣೆ ಮಾಡಿಕೊಂಡು ಬಂದಿದ್ದೇನೆ. 
ಮಾನ್ಯ ಸದಸ್ಯರಿಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ವಿವರಗಳು ಬೇಕೆಂದು ಕೇಳಿದರೆ ಅವುಗಳನ್ನೂ 
ಕೂಡ ನಾನು ತರಿಸಿಕೊಡುತ್ತೇನ. ಆಥವಾ ಈ ವ್ಯವಹಾರದಲ್ಲಿ ಎಲ್ಲಿಯಾದರೂ ಏನಾದರೂ 
ಅವ್ಯವಹಾರ ನಡೆದಿದೆ ಎಂಬುದು ಮಾನ್ಯ ಸದಸ್ಯರ ಗಮನಕ್ಕೆ ಬಂದಿದ್ದರೆ ತಿಳಿಸಿ, ಅದನ್ನೂ 
ನಾನು ವೆರಿಪೈ ಮಾಡಿಸುತ್ತೇನೆ, ಇದರಲ್ಲಿ ನಾನು ಯಾವುದನ್ನೂ ಮುಚ್ಚು ಮರೆ ಮಾಡುವುದಕ್ಕೆ 
ಹೋಗತಕ್ಕವನಲ್ಲ; ಅದು ನನ್ನ ಸ್ವಭಾವೂ ಅಲ್ಲ. 

ಶ್ರೀ ಎಂ.ಐಸ್‌. ಕೃಷ್ಣನ್‌ - ಅಲ್ಲಿ ಎಲ್ಲರೂ ಜಮೀನನ್ನು ಎಕರೆಗಳ ಮೇಲೆ ಕೊಂಡಿದ್ದಾರೆ, 
ಮಾನ್ಯ ಸಚವರೀಗ ಅದನ್ನು ಚದರ ಗಜಕ್ಕೆ ಪರಿವರ್ತನೆ ಮಾಡಿ ಬೆಲೆಯನ್ನು ತಿಳಿಸುತಿದ್ದಾರೆ. 

ಶ್ರೀ ವಿಚ್‌.ಎಂ. ಚನ್ನಬಸಪ್ಪ - ವಿಚಾರ ಮಾಡಿಸೋಣ. ಅದಕ್ಕೆ ನನ್ನ ಆಡಿಯಿಲ್ಲ. 
ಇನ್ನು ಯಾರು ಏನು ಕ್ಷಾರಿಫಿಕೇಷನ್‌ ಬೇಕಾದರೂ ಕೇಳಬಹುದು. ತಾವುಗಳೆಲ್ಲರೂ ಇಲ್ಲಿ 
ಸದಸ್ಯರಾಗಿ ವರ್ತನೆ ಮಾಡಬೇಕು - ನಾನು ಸರ್ಕಾರದ ಪ್ರತಿನಿಧಿಯಾಗಿ ವರ್ತಿಸಬೇಕು. 


Mr Deputy speaker - The hon. Minister will please address the 
Chair. 


210 ಹೆಚ್‌.ಎಂ. ಚೆನ್ನಬಸಪ್ಪ 


Sri H.M. Channabasappa - | am sorry, | plead guilty. ಅಧ್ಯಕ್ಷರೇ 
ನಾನು ಈಗ ಮಾನ್ಯ ಸದಸ್ಯರಿಗೆ ಇಷ್ಟು ವಿಷಯವನ್ನು ಒದಗಿಸಿ ಕೊಟ್ಟಿದ್ದೇನೆ. ಮಾನ್ಯ ಸದಸ್ಯರುಗಳು 
ಇದರ ಬಗ್ಗೆ ಅವರಿಗೆ ಇನ್ನೇನಾದರೂ ವಿಷಯಗಳು ಬೇಕಾಗಿದ್ದರೆ ಅವರು ನನ್ನ ಛೇಂಬರಿಗೆ 
ಬಂದು ಕೇಳತಕ್ಕ ಹಕ್ಕು ಎಲ್ಲಾ ಮಾನ್ಯ ಸದಸ್ಯರುಗಳಿಗೆ ಇದ್ದೇ ಇದೆ. 

ಇನ್ನು ಲೀಗಲ್‌ ಅಡ್ಜೈಜರ್‌ ವಿಷಯದಲ್ಲಿ ಒಂದು ಮಾತನ್ನು ಹೇಳಬೇಕಾಗಿದೆ. ಕೆಲವರು 
ಬಹಳ ಕಳಕಳಿಯಿಂದ ಮಾತನಾಡಿದ್ದಾರೆ. ನಾವು ಒಂದೊಂದು ರಿಟ್‌ ಪೆಟಿಷನ್ನಿಗೂ ಒಂದು 
ಸಾವಿರ ರೂಪಾಯಿಗಳನ್ನು ಕೊಟ್ಟಿರತಕ್ಕದ್ದು. ನಿಜ. ಇದು ಸರ್ಕಾರದ ಷೆಡ್ಮೂಲ್‌ ಪ್ರಕಾರ 
ಇರುತ್ತೆ 3-4 ಜನ ಸುಪ್ರಸಿದ್ದ ವಕೀಲರೂ ಸೇರಿಕೊಂಡು ಅಲ್ಲಿ ಒಂದು ಕಂಪನಿಯನ್ನು 
ಮಾಡಿಕೊಂಡಿದ್ದಾರೆ. ಆದ್ದರಿಂದ ಅವರಿಗೆ ಆ ಹಣವನ್ನು ಕೊಟ್ಟಿರುವುದರಲ್ಲಿ ತಪ್ಪೇನಿಲ್ಲ. ಆದರೆ 
ಈ ಸೋಷಿಯಲಿಸ್ಸಿಕ್‌ ಪ್ಯಾಟ್ರನ್‌ ಆಫ್‌ ಸೊಸೈಟಿ ಇರತಕ್ಕ ಸಂದರ್ಬದಲ್ಲಿ ಇಷ್ಟು ಫೀಜನ್ನು 
ಕೊಡತಕ್ಕ ್ರು ಸರಿಯೇ ಎಂಬುದು ನನ್ನ ಮನಸಿಗೂ ಬಂತು. ಆದ್ದರಿಂದ ಇದನ್ನು ಪುನರ್‌ 
ವಿಮರ್ಶೆ ಮಾಡತಕ್ಕದ್ದು ಸರಿ ಅಂತ ನನ್ನ ಮನಸ್ತಿಗೂ ಅನ್ನಿಸಿತು. ಇದರ ಬಗ್ಗೆ ನನಗೂ ಕಳಕಳಿ 
ಇದೆ. ಆದರೆ ಒಂದೆರಡು ಸಂದರ್ಭಗಳಲ್ಲಿ ಒಂದೆರೆಡು ಕೇಸುಗಳಿಗೆ ಅವುಗಳ ಧಡೂತಿ ಮೇರೆಗೆ 
2-3 ಸಾವಿರ ರೂಪಾಯಿ ಕೊಟ್ರಿರತಕ್ಕ ಪ್ರಸಂಗಗಳೂ ಇವೆ. ಆದಾಗ್ಗೂ ನಾನು ಇದನ್ನು ಮತ್ತೆ 
ವಿಚಾರ ಮಾಡಿ ನೋಡುತ್ತೇನೆ. 


ಶ್ರೀ ಎಸ್‌. ಬಂಗಾರಪ್ಪ - ಹೀಗೆ ಒಂದೊಂದು ಕೇಸಿಗೆ ಎರಡು ಮೂರು ಸಾವಿರ 
ರೂಪಾಯಿ ಕೊಟ್ಟರೆ ಆ ಎಂ.ಎಸ್‌.ಇ.ಬಿ. ಒಂದೆರಡು ತಿಂಗಳಲ್ಲಿಯೇ ಲೂಟಿ ಆಗುತ್ತದೆ. 
ಪ್ರತಿಯೊಂದು ಕೇಸಿಗೂ ಅಷ್ಟು ಹಣ ಕೊಡತಕ್ಕ ಆಗತ್ರವಿಲ್ಲ. 

ಶ್ರೀ ಎಚ್‌.ಎಂ. ಚೆನ್ನಬಸಪ್ಪೆ - ಒಟ್ಟು 46 ರಿಟ್‌ ಅರ್ಜಿಗಳು ಇದ್ದರೂ. ಅವುಗಳ ಪೈಕಿ 
39 ಬೋರ್ಡಿನ ಪರವಾಗಿ ತೀರ್ಮಾನವಾಗಿವೆ. ಇನ್ನು 7 ಅರ್ಜಿಗಳನ್ನು ಅವರೇ ವಿತ್‌ ಡ್ರಾ 
ಮಾಡಿಕೊಂಡಿದ್ದಾರೆ. ವಾಸ್ತವಾಂಶಗಳು. ಇವುಗಳನ್ನು ನಾನು ತಮಗೆ ತಿಳಿಸಿದ್ದೇನೆ. ಇನ್ನು ಎಲೆಕ್ತಿಕ್‌ 
ಮೀಟರುಗಳನ್ನು ಫಿಟಿಪ್‌ ಮಾಡತಕ್ಕ ಬಗ್ಗೆ 5-6 ಲಕ್ಷೆ ರೂಪಾಯಿಗಳ ಕಾಂಟ್ರಾಕ್ಟ್‌ ಕೊಟ್ಟಿದ್ದಾರೆಂದು 
ಹೇಳಿದರು. ಆದರೆ ಶ್ರೀ ಬಂಗಾಪ್ಪನವರಿಗೆ ನಾನು ಈಗ ವಾಸ್ತವಾಂಶಗಳನ್ನು ತಿಳಿಸುತ್ತಿದ್ದೇನೆ - 
ಲಾರ್ಡ್‌ ಸ್ಕೇಲಿನಲ್ಲಿ 25 ಸೈಕಲ್‌ ಮೀಟರುಗಳನ್ನು 50 ಸೈಕಲ್‌ ಮೀಟರಿಗೆ ಪರಿವರ್ತನೆ ಮಾಡುವುದಕ್ಕೆ 
ವಾಸ್ತವಾಂಶಗಳನ್ನು ತಿಳಿಸುತ್ತಿದ್ದೇನೆ - ಲಾರ್ಹ್‌ ಸ್ಕೇಲಿನಲ್ಲಿ 25 ಸೈಕಲ್‌ ಮೀಟರುಗಳನ್ನು 50 
ಸೈಕಲ್‌ ಮೀಟರಿಗೆ ಪರಿವರ್ತನೆ ಮಾಡುವುದಕ್ಕೆ ಕೊಟೇಷನ್‌ ಕರೆದಿತ್ತು. ಹಾಗೆ 6 ಸಾವಿರ 
ಮೀಟರ್‌ನ್ನು ಕನ್‌ವರ್ಷವ್‌ ಮಾಡಬೇಕಾಗಿತ್ತು. ಆದನ್ನು 44,400 ರೂಪಾಯಿಗಳಿಗೆ ಒಪ್ಪಂದ 
ಕೊಡಲಾಗಿದೆ. ಅಲ್ಲಿಲೋಯೆಸ್ಟ್‌ ಟಚೆಂಡರನ್ಣೇ ಅಂಗೀಕದಿಸಿದ್ದಾರೆ. ಮೂರು ಪರಿನವರು ಟಿಂಡರನ್ನು 
ಹಾಕಿದ್ದರು. ಅದರಲ್ಲಿ ಅತ್ಯಂತ ಕಡಿಮೆ ಇದ್ದುದು ಮೆಸರ್ಸ್‌ ಪಿ.ವಿ. ಇಂಜಿನಿಯರಿಂಗ್‌ 
ಎಂಟರ್‌ಪ್ರೆಜರ್‌ ಅನ್ನತಕ್ಕವರ ಟೆಂಡರು. ಅದನ್ನು ಅಂಗೀಕರಿಸಿದ್ದಾರೆ. ಈ ವಿಚಾರದಲ್ಲಿ ಅಷ್ಟು 
ಕಳವಳ ಇರಬೇಕಾದ ಪ್ರಮೇಯವಿಲ್ಲ ಎಂದು ನನಗೆ ಕಾಣುವುದು. 3 ಕೋಟಿ ರೂಪಾಯಿ 


ಪ್ರತಿಭಾವಂತ ಸಂಸದೀಯ ಪಟು 211 


ಸಾಮಾನುಗಳಿಗೆ ಆರ್ಡರು ಮಾಡಲಾಯಿತು ಎಂಬ ಅಂಶ ತಿಳಿಸಿದೆ. ಎಂ.ಎಸ್‌.ಇ.ಬಿ. ಏನಿದೆ 
ಅದು ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ 12 ಕೋಟಿಯಿಂದ 15 ಕೋಟಿ ರೂಪಾಯಿಗಳವರೆಗೆ 
ಸಾಮಾನುಗಳನ್ನು ಕೊಂಡುಕೊಳ್ಳುವುದು. ಮೂರು ನಾಲ್ಕು ತಿಂಗಳಿಗೊಮ್ಮೆ ಕೊಳ್ಳುವುದು ಸ್ವಾಭಾವಿಕ. 
ಈಗ 5 ಕೋಟಿ 251312 ರೂಪಾಯಿ ಸಾಮಾನುಗಳನ್ನು ಕೊಂಡುಕೊಂಡಿದೆ. ಇದಕ್ಕೆ ಪಟ್ಟಿಯಿದೆ. 
ಮಾನ್ಯ ಸದಸ್ಯರು ಬೇಕಾದರೆ ಬಂದು ಅದನ್ನು ನೋಡಬಹುದು, ಏಕೆ ಕೊಂಡರೆಂಬುದನ್ನು 
ತಿಳಿದುಕೊಳ್ಳಬಹುದು. 


ಫ್ಯಾಬ್ರಿಕೇಷನ್‌ ಆಫ್‌ ಪೋಲ್ಟ್‌ ವಿಚಾರ. ಕಾಂಟ್ಮಾಕ್ಟ್‌ ಏಕೆ ಕೊಟ್ಟಿರಿ, ನೀವೇ ಏಕೆ 
ಮಾಡಲಿಲ್ಲ ಎಂದು ಕೇಳಿದ್ದಾರೆ. ಒಂದು ಪೋಲಿಗೆ 125 ರೂಪಾಯಿ ಬೆಲೆ ಇದೆ. ಹಿಂದೆ 70 
ರಿಂದ 80 ರೂಪಾಯಿವರೆಗೆ ಬೆಲೆಯಿತ್ತು ಎಂದು ಸದಸ್ಯರು ಹೇಳಿದರು. ಆದರ ವೆಚ್ಚ 70-75 
ಇದ್ದುದು ನಿಜ. ಇದರಲ್ಲಿ ಮೇನ್‌ ಕಾಂಪೊನೆಂಟ್‌ ಸ್ಟೀಲ್‌. ಇಂದು ಬೆಲೆ ಏರಿದೆ. 26 ಅಡಿ 
ಪೋಲಿಗೆ ಈ ಸ್ಟೀಲ್‌ ಕಾಂಪೊನೆಂಟ್‌ ತೆಗೆದುಕೊಳ್ಳಲು 118 ರೂಪಾಯಿ ತೆರಬೇಕು, 30 ಅಡಿ 
ಪೋಲಿಗೆ 133 ರೂಪಾಯಿ ಸ್ಟೀಲ್‌ ಕಾಂಪೊನೆಂಟ್‌ ಬೇಕು. ಇದರ ಜೊತೆಗೆ ಜಲ್ಲಿ, ಮರಳು, 
ಸಿಮೆಂಟು ಮತ್ತು ಲೇಬರ್‌ ಲೆಕ್ಕ ಹಾಕಬೇಕು. ಇಂದು ಸ್ವಲ್ಪ ಮಟ್ಟಿಗೆ ವೆಚ್ಚಿ ಹೆಚ್ಚಾಗಿದೆ. ಆದುದರಿಂದ 
75 ರೂಪಾಯಿಗೆ ಸಿಕ್ಕುತ್ತಿದ್ದುದಕ್ಕೆ ಇಂದು 125 ರಿಂದ 150 ರೂಪಾಯಿವರೆಗೆ ಬೆಲೆಯಾಗಿದೆ. 
ಇದಕ್ಕೆ ಕಾರಣವಿದೆ. ಆಮೇಲೆ ಕಾಂಟ್ರ್ಯಾಕ್ಟ್‌ ಏಕೆ ಕೊಡಬೇಕು, ನೀವೇ ಏಕೆ ಮಾಡಬಾರದು 
ಎಂದು ಪ್ರಸ್ತಾಪ ಮಾಡಿದ್ದಾರೆ. 

Sri M.S. Krishnan - There should be a comparison on the basis 
of cost of raw materials for the same period. 

Sri H.M. Channabasappa - These are all facts which could be 
verified at day time. 


ಅಂಕಿ ಅಂಶವಿದೆ ವೆರಿಪ್ಟೆ ಮಾಡಬಹುದು. ಈಗ ನಮಗೆ ರೂರಲ್‌ ಎಲೆಕ್ರಿಫಿಕೇಷನ್‌ 
ಕೆಲಸ ಕಾರ್ಯ ಮುಂತಾದ್ದಕ್ಕೆ ಸುಮಾರು ಎರಡುವರೆ ಲಕ್ಷ ಪೋಲ್ಡ್‌ ಬೇಕಾಗುವುದು. ಇಷ್ಟು 
ತಯಾರಿಸಲು ನಮ್ಮಆರ್ಗನೈಜೇನ್‌ ಸಾಲದು. ಇದನ್ನು ರೀಣನ್‌ಪೋರ್ಸ್‌ ಮಾಡಬೇಕು ಎಂಬ 
ಉದ್ದೇಶದಿಂದ ಅರ್ಧ ಭಾಗ ಇಲ್ಲೇ ಮಾಡುತಿದೆ, ಇನ್ನರ್ಧ ಬಾಗ ಕಾಂಟ್ರ್ಯಾಕ್ಟ್‌ ಕೊಟ್ಟು ಆ 
ಮೂಲಕ ಮಾಡುತಿದೆ. ಕಂಟ್ರಾಕ್ಟ್‌ರುಗಳು ಕಾಲಕ್ಕೆ ಸರಿಯಾಗಿ ಸರಬರಾಯಿ ಮಾಡುತ್ತಿಲ್ಲ. 
ಕಾಂಟ್ರಾಕ್ಟ್‌ ಅಗ್ರಿಮೆಂಟಿಗೆ ತಕ್ಕಂತೆ ನಡೆಯದಿದ್ದರೆ ಒಪ್ಪಂದದ ವಿಧಿಯಂತೆ ಪೆನಾಲ್ಪಿ ವಿಧಿಸಬೇಕು, 
ತಕ್ಕ ಕಾರ್ಯಕ್ರಮ ಕೈಕೊಳ್ಳಬೇಕು. ಹಾಗೆ ಮಾಡಲು ಅಡ್ಡಿಯಿಲ್ಲ. ಒಂದು ಸಲಹೆಯನ್ನು 
ಶ್ರೀ ಕೃಷ್ಣನ್‌ ಅವರು ಕೊಟ್ಟರು. ಇಂಜಿನಿಯರ್‌ಗಳು ಕೆಲಸವಿಲ್ಲದೆ ಇದ್ದಾರೆ, ಅವರಿಗೆ ಈ ಕೆಲಸ 
ವಹಿಸಬಹುದು ಎಂದು ಹೇಳಿದರು. ಅವರು ಈ ವಿಚಾರದಲ್ಲಿ ಆಸಕ್ತಿ ವಹಿಸಿ ಮುಂಡೆ ಬಂದರೆ, 
ವೈಯಕ್ತಿಕವಾಗಿ ಅಥವಾ ಸೊಸ್ಸೆಟಿ ಮಾಡಿಕೊಂಡು ಆ ಮೂಲಕವಾಗಿ ಬಂದರೆ ಅವರಿಗೆ ಸರ್ವ 
ವಿಧದಲ್ಲಿ ಸಹಾಯ ಮಾಡಲು ಸರ್ಕಾರ ಸಿದ್ಧವಾಗಿದೆ. ಅದಕ್ಕೆ ತಕ್ಕ ವ್ಯವಸ್ಥೆ ಮಾಡುವುದು ಎಂದು 


20 ಹೆಚ್‌.ಎಂ. ಚನ್ನಬಸಪ್ಪ 
ಆರಿಕೆ ಮಾಡಿಕೊಳ್ಳುತ್ತೇನೆ. ಇಂಥ ಅನೇಕ ಕೆಲಸಗಳಿಗೆ ಹಣ ಬೇಕಾದರೆ ಕೊಡಿಸೋಣ, ಅವರಿಗೆ 
ಟೆಕ್ನಿಕಲ್‌ ನಾಲೆಡ್ಜ್‌ ಇದೆ, ಆರ್ಗನೈಜ್‌ ಮಾಡಿಕೊಂಡು ರಾಜ್ಯಕ್ಕೆ ಸಹಾಯ ಮಾಡಬಹುದು. 
ಹಾಗೆ ಮಾಡುವುದಾದರೆ ಒಂದು ಕಡೆ ಅವರಿಗೆ ಕೆಲಸ ಸಿಕ್ಕುವುದು, ಕ್ರಾಲಿಟಿ ಮೆಟೇರಿಯಲ್‌ 
ಸಿಕ್ಕುವುದು, ಮತ್ತು ಲೇಬರ್‌ ಸಿಕ್ಕಿದ ಹಾಗೆ ಆಗುವುದು, ಇದನ್ನು ನನ್ನ ಬಳಿಗೆ ಅವರು ಬಂದಾಗ 
ಹೇಳಿದೆ. 

ಮೀಟರುಗಳನ್ನು ಕೊಂಡುಕೊಳ್ಳುವ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಆಂದ್ರ ಪ್ರದೇಶದಿಂದ 
ಮೀಟರುಗಳನ್ನು ಕೊಂಡಿದ್ದಾರೆಂದು ಹೇಳಿದರು. 55 ಸಾವಿರ ಸಿಂಗಲ್‌ ಫೇಸ್ಟ್‌ ಮೀಟರುಗಳನ್ನು 
ಮತ್ತು 15 ಸಾವಿರ ಹಾಲಿ ಫೇಸ್ಟ್‌ ಮೀಟರುಗಳನ್ನು ಎಕನಾಮಿಕಲ್‌ ಎಂದು ಕೊಂಡಿದ್ದಾರೆ. 
ಇದರ ಬಗ್ಗೆ ಎನ್‌ಕ್ಟೈರಿ ಮಾಡಲಾಯ್ತು. ಆಂಧ್ರ ಪ್ರದೇಶದ್ದಕ್ಕೆ ಎಲ್ಲಕ್ಕಿಂತ ಕಡಿಮೆ ಬೆಲೆ ಇದೆ. 
ರೆಂಕೋ ಮೀಟರುಗಳಿಗೆ ಬಹಳ ಹೆಚ್ಚಿನ ಬೆಲೆ ಇದೆ. 70-71ರ ವಿಚಾರ ಇದು. ಇದರ ಜೊತೆಗೆ 
ರೆಂಕೋದಲ್ಲಿ ಹಿಂಬೆ ಎರಡು ಆರ್ಡರುಗಳನ್ನು ಕೊಡಲಾಗಿತ್ತು. ಅವರಿಂದ ಸಕಾಲಕ್ಕೆ ಸರಬರಾಯಿ 
ಬದಲಿಲ್ಲ. ಒಂದು ಕಡೆ ಸಕಾಲಕ್ಕೆ ಸರಬರಾಯಿಯಾಗುವುದು ಮತ್ತೊಂದು ಕಡೆ ಆಂಧ್ರ ಪ್ರದೇಶದ್ದು 
ಕಡಿಮೆ ಟೆಂಡರ್‌ ಇತ್ತು. ಮೂರನೆಯದು ಆಡಿಟ್‌ ಕ್ರೆರೀಸ್‌ ಹಾಕಿದ್ದಾರೆ. ಪಿ.ಎ.ಸಿ. ಹಿಂದಿನ 
ವರ್ಷ ಆರ್ಡರು ಕೊಟ್ಟಿರುವ ಬ if ಪ್ರಶ್ನೆ ಮಾಡಿದೆ. ಹಿಂದೆ ಹೆಚ್ಚು ಬೆಲೆಗೆ ಕೊಳ್ಳಲಾಗಿದೆ. 
ಸಕಾಲದಲ್ಲಿ ಸರಬರಾಜಾಗಿಲ್ಲ ಎಂದು ಪಿ.ಎ.ಸಿ. ವವರು ಮತ್ತು ಆಡಿಟಿನವರು ತರಾಟೆಗೆ 
ತೆಗೆದುಕೊಂಡಿದ್ದಾರೆ. ಈ ಪರಿಸ್ತಿತಿಯಲ್ಲಿ 55 ಸಾವಿರ ಸಿಂಗಲ್‌ ಪೇಸ್ಟ್‌ ಮೀಟರುಗಳನ್ನು ಮತ್ತು 
15 ಸಾವಿರ ಪಾಲಿ ಫೇಸ್ಟ್‌ ಮೀಟರುಗಳನ್ನು ಕೊಳ್ಳಲು ಕೊಟೇಷನ್‌ ಕಾಲ್‌ಫಾರ್‌ ಮಾಡಿದೆ. 
ಲೋಯೆಸ್ಟ್‌ ಕೊಟೇಷನ್‌ ಅಂಗೀಕಾರ ಮಾಡಬೇಕು. ಅದು ಸರಿ ಎಪ್ದಿಸುವುದು. ಒಂದು ಕಡೆ 
ಹೆಚ್ಚೀಕೆ ಕೊಟ್ಟರು ಎಂದು ಕೇಳುವರು. ಎಂ.ಎಸ್‌ .ಇ.ಬಿ. ಕಾನೂನು ಪ್ರಕಾರ ಕೆಲಸ ಮಾಡುವುದು, 
ಕಾನೂನಿನ ಪ್ರಕಾರ ಅದು ಉತ್ತರ ಹೇಳಬೇಕು. ವಾವೂ ನೀವು ಕುಳಿತು ಪಾಲಿಸಿ ಮಟ್ಟದಲ್ಲಿ 
ಏನು ಬೇಕಾದರೂ ತೀರ್ಮಾವ ಮಾಡಿಕೊಳ್ಳಬಹುದು. 

ಇನ್ನೊಂದು ವಿಷಯ. ಡೆಪ್ಯಟೇಶನ್ನಿಗೆ ಸಂಬಂಧಿಸಿದಂತೆ ಒಂದು ಮಾತು ಹೇಳಿದರು. 
ನಂದಾರಾಂ ಎನ್ನುವರನ್ನು ರಾಜ್ಯದಿಂದ ಯುನೈಟೆಡ್‌ ಕಿಂಗ್‌ಡಂಗೆ ಕಳಿಸಿದರು. ನಿಜ. 
ಇಂಡಸ್ಪಿಯಲ್‌ ರೀಲೇಷನ್ಸ್‌, ಕಲೆಕ್ಟಿವ್‌ ಬಾರಗೈೆನಿಂಗ್‌ ಮುಂತಾದವುಗಳ ಬಗ್ಗೆ ವಿಚಾರ 
ಶಿಳಿದುಕೊಂಡುಬರಲು ಅವರನ್ನು ಕಳಿಸಿದರು. ಈಗ ಒಬ್ಬರು ಇಂಡಸ್ಪಿಯಲ್‌ ರಿಲೇಷನ್ಸ್‌ 
ಆಫೀಸರಾಗಿ ಕೆಲಸ ಮಾಡುತಿದ್ದಾರೆ. ಇದರ ಬಗ್ಗೆ ಅನಾವಶ್ಯಕವಾಗಿ ಖರ್ಚಾಗುವುದು ಎಂಬ 


ಅವಶ್ಯವಾದ ಖರ್ಚು ಮಾಡಲಾಗಿದೆ. ಲೇಬರ್‌ ಮ್ಯಾನೇಜ್‌ಮೆಂಟ್‌ ರಿಲೇಷನ್‌ಷಿಪ್‌ 
ಗಿ ಆಗಲಿ ಎನ್ನುವ ಸದುದೇಶದಿಂದ ಆ ರೀತಿ ಮಾಡಿದೆ. 


ಇನ್ನು ಪೈನಾನ್ಸ್‌ ವಿಷಯದಲ್ಲಿ ನಿನ್ನೆ ಪ್ರಸ್ತಾಪ ಮಾಡಿ ವಿದ್ಭುಚ್ಛೆಕ್ತಿ ಮಂಡಲಿ ಲೆಕ್ಕಪತ್ರಗಳು 
ಬಹಳ ದಿವಸದಿಂದ ಸಮರ್ಪಕವಾಗಿಲ್ಲ ಎಂದು ಹೇಳಿದರು. ಆಗಾಗ್ಗೆ ಒತ್ತಡ ಬಂದಿರುವುದರಿಂದ 


ಪ್ರತಿಭಾವಂತ ಸಂಸದೀಯ ಷಟು ಸ 


ಆಡಿಟರ್‌ ಜನರಲ್‌ ಗೌರ್ನಮೆಂಟ್‌ ಆಫ್‌ ಇಂಡಿಯಾದಿಂದ ಅಕೌಂಟೆಂಟ್‌ ಜನರಲ್‌ 
ರ್ಯಾಂಕ್‌ನವರನ್ನು ಅಪಾಯಿಂಟ್‌ ಮಾಡಿದ್ದಾರೆ. ಸೆಕ್ಷನ್‌ 5(1)ರ ಪ್ರಕಾರ ಈ ರೀತಿ ಇದೆ. 

“Section 5(1) one of the members shall be a person who has 
experience of accounting and financial matters in a public utility undertaking 
preferably and Electrical Supply Undertaking. 


ವಿಶೇಷ ರೀತಿಯ ತಜ್ನರು ಎಂದು ಹೇಳಿ ಅವರನ್ನು ಅಪಾಯಿಂಟ್‌ ಮಾಡಿದ್ದಾರೆ. 
ಅವರ ಸಂಬಳ 1500 ರೂಪಾಯಿ ಡಿ.ಎ.ಟಿ.ಎ.ಸಿ.ಸಿ.ಎ. ಮತ್ತು ಅಲೋಯನ್ಸ್‌ಸ್‌ 450 
ರೂಪಾಯಿ. ಟೆಲಿಪೋನ್‌ ಬಿಲ್‌ 1 12 ವರ್ಷಕ್ಕೆ 7850 ರೂಪಾಯಿ ಖರ್ಚಾಗಿದೆ. ಇದರಲ್ಲಿ 
ಪ್ರತಿ ತಿಂಗಳು 41.55 ಇನ್ನೊಂದು ತಿಂಗಳು 90 ಪೈಸೇ ಇನ್ನೊಂದು ತಿಂಗಳು 215 ರೂಪಾಯಿ 
ಇನ್ನೊಂದು ತಿಂಗಳಲ್ಲಿ 14 ರೂಪಾಯಿ ಖರ್ಚಾಗಿದೆ. 3 ಕ್ರಾರ್ಟರ್ದ್‌ಗೆ ಏಕದಂ 1810,3753,1925 
ರೂಪಾಯಿ ಬಿಲ್‌ ಬಂದಿದೆ. ಇದರ ಬಗ್ಗೆ ಪಿ ಎಂಡ್‌ ಟಿ ಡಿಪಾರ್ಟ್‌ಮೆಂಟ್‌ಗೆ ಕಂಪೈೆಂಟ್‌ 
ಮಾಡಲಾಗಿದೆ. ಇದು ಸರಿಯಲ್ಲ ಹೇಗೆ ಈ ಬಿಲ್‌ ಇಷ್ಟು ಆಯಿತು. ಇದು ವೆರಿವೈ ಮಾಡಬೇಕು 
ಎಂದು ಹೇಳಿದ್ದೇನೆ. ಅದರ ಮೇಲೆ ವೆರಿಫಿಕೇಷನ್‌ ನಡೆಯುತ್ತಾ ಇದೆ. ಆ ಕಾಲ್ಸ್‌ ಅದುದೆಲ್ಲ 
ಇದ್ದ. ಅನೇಕ ಕಡೆ ಇಂಥಾದ್ದು ನಡೆದಿದೆ. ಇದರ ಬಗ್ಗೆ ಎಂ.ಎಸ್‌.ಇ.ಬಿ. ಅವರ ತಕರಾರು 
ಹಾಕಿ ವಿಚಾರಣೆ ನಡೆದಿದೆ. ಪೆಂಡಿಂಗ್‌ ಎನ್‌ಕೈರಿನಲ್ಲಿ ಅವರಿಗೆ ಅಮೌಂಟನ್ನು ಪೇಮೆಂಟ್‌ 
ಮಾಡಿದೆ. ಟ್ರಾವಲಿಂಗ್‌ ಆಲೋಯನ್ಸ್‌ ಹೆಚ್ಚು ಖರ್ಚಾಗಿದೆ ಎಂದು ಹೇಳಿದ್ದಾರೆ. ಡೆಲ್ಲಿಗೆ 
ಬೊಂಬಾಯಿಗೆ ಹೋದದ್ದು ಬಿಟ್ರು ಟ್ರಾವಲಿಂಗ್‌ ಆಲೋಯನ್ಸ್‌ಗೆ 954 ರೂಪಾಯಿ ಖರ್ಚಾಗಿದೆ. 
ಪ್ಲಾನಿಂಗ್‌ ಕಮೀಷನ್ಸ್‌, ಸಿ.ಡಬ್ಬ್ಯೂ.ಪಿ.ಸಿ. ಅವರ ಜೊತೆಯಲ್ಲಿ ಹಣಕಾಸಿನ ವಿಚಾರದ ಬಗ್ಗೆ 
ಚರ್ಚೆ ಮಾಡುವುದಕ್ಕೆ ಡೆಲ್ಲಿಗೆ ಹೋಗಬೇಕಾಗಿದೆ. ಅದನ್ನು ಬಿಟ್ಟು ಈ ಒಂದು ವರ್ಷದಲ್ಲಿ 954 
ರೂಪಾಯಿ ಖರ್ಚಾಗಿರುವುದು. 

ಶ್ರೀ ಎಸ್‌. ಬಂಗಾರಪ್ಪ - ಸಿ.ಡಬ್ಬ್ಯೂ.ಪಿ.ಸಿ. ಅವರ ಜೊತೆಯಲ್ಲಿ ಚರ್ಚಿ ಮಾಡಲು 
ಹೋದ ಪ್ರಯಾಣಕ್ಕೆ ಎಷ್ಟು ಖರ್ಚಾಗಿದೆ? 

ಶ್ರೀ ಎಚ್‌.ಎಂ. ಚನ್ನಬಸಪ್ಪ - ಡೆಲ್ಲಿಗೆ ಹೋಗಬೇಕಾದ ಪ್ರಸಂಗ ಬಾರದೇ ಹೋಗುವುದಿಲ್ಲ. 
ಪ್ಲಾದಿಂಗ್‌ ಕಮಿಷನ್‌ರವರ ಹತ್ತಿರ, ಸಿ.ಡಬ್ರೂ.ಪ.ಸಿ. ರೂರಲ್‌ ಎಬೆಕ್ಟಿಫಿಕೇವ್‌ ಕಾರ್ಪೊರೇಷನ್‌, 
ಎಲ್‌.ಐ.ಸಿ. ಇವರ ಹತ್ತಿರ ಹೋಗಿ ಚರ್ಚೆ ಮಾಡಬೇಕಾಗುತ್ತದೆ. 


ಶ್ರೀ ಎಸ್‌. ಬಂಗಾರಪ್ಪ - ಖರ್ಚು ಎಷ್ಟಾಗುತ್ತದೆ? 
ಶ್ರೀ ಎಚ್‌.ಎಂ. ಚನ್ನಬಸಪ್ಪ - ಆದನ್ನು ತರಿಸಿ ಕೊಡುತ್ತೇನೆ. 
ಶ್ರೀ ಎಸ್‌. ಬಂಗಾರಪ್ಪ - ಕೊಯಿನಾ ವಾಟರ್‌ ವಿಷಯ ಪ್ರಸ್ತಾಪ ಮಾಡಿದ್ದೇವೆ? 


ಶ್ರೀ ಎಚ್‌.ಎಂ. ಚನ್ನಬಸಪ್ಪ - ಅದನ್ನು ಹೇಳುತ್ತೇವೆ. ಬಿಜಾಪುರ ಜಿಲ್ಲೆಗೆ ಕುಡಿಯುವ 
ನೀರಿನ ತೊಂದರೆ ಇದೆ ಎಂದು ಈ ಕಡೆ ಸದಸ್ಯರು ಆ ಕಡೆ ಸದಸ್ಯರು ಎಲ್ಲರೂ ಒಟ್ಟಿಗೆ ಬಂದು 


214 ಹೆಚ್‌.ಎಂ. ಚನ್ನಬಸಪ್ಪ 


ಏವಾದರೂ ಮಾಡಿ, ಕೊಯಿನಾದಿಂದ 15 ದಿವಸಕ್ಕಾದರೂ ನೀರು ಬಿಡಿಸಿ ಕೊಡಬೇಕು. 
ದನಕರುಗಳು ಸತ್ತು ಹೋಗುತ್ತವೆ. ಎಷ್ಟು ಹಣ ಖರ್ಚಾದರೂ ಆಗಲಿ ಎಂದು ಹೇಳಿದರು. ಅಲ್ಲಿ 
ಬಿಟ್ಟ ನೀರು ಇಲ್ಲಿಯವರೆಗೂ ಬರುತ್ತದೆಯೇ ಎಂದು ನನಗೂ ಸಂಶಯ ಇತ್ತು. ಆ ಕಡೆ ಈ 
ಕಡೆಯ ಮಾನ್ಯ ಸದಸ್ಯರು ಹೇಳಿದ್ದು, ದನಕರುಗಳಿಗೆ ನೀರು ಇಲ್ಲ, ಜನಗಳಿಗೆ ನೀರು ಇಲ್ಲ, 
ವ್ಯವಸಾಯಕ್ಕೆ ನೀರು ಇಲ್ಲ ಮಹಾರಾಷ್ಟ್ರ ಸರ್ಕಾರದೊಡನೆ ಸಮಾಲೋಚನೆ ನಡೆಸಿ 2400 
ಚಿಲ್ಲರೆ ಟಿ.ಎಂ.ಸಿ.ಎಫ್‌.ಟಿ. ಅಷ್ಟು ನೀರನ್ನು ಅಲ್ಲಿಂದ ಬಿಡಿಸಲಾಯಿತು. ಅದನ್ನು ವಿದ್ಧುಚ್ಛಕ್ತಿ 
ರೂಪದಲ್ಲಿ ಕೊಡಬೇಕು ಎಂದು ಮಾಡಿದೆವು. ಆದರಿಂದ ವಿದ್ಯುಚ್ಛಿಕ್ರಿಯನ್ನು ಕೊಡುತ್ತೇವೆ ಎಂದು 
ಒಪ್ಪಿಕೊಂಡೆವು. ನೀರು ಬಿಟ್ಟಿದ್ದಾರೆ. ಆ ಕಡೆ ಗಡಿಯಿಂದ ನಮ್ಮಗಡಿಯವರಗೆ 2400 ಟಿ.ಎಂ.ಸಿ. 
ಎಫ್‌.ಟಿ. ಅಷ್ಟು ನೀರು ಬಿಟ್ಟಿದ್ದಾರೆ. ಆ ಕಡೆ ಆಂದ್ರದವರು ನೀರನ್ನು ಎತ್ತಿ ಉಪಯೋಗ 
ಮಾಡಿದ್ದರಿಂದ ನಮ್ಮವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಬರಲಿಕ್ಕೆ ತೊಂದರೆಯಾಯಿತು. ಇದಕ್ಕೆ 6 
ಲಕ್ಷ ರೂ ಚಿಲ್ಲರೆ ವೆಚ್ಚವಾಯಿತು. 


ಪ್ರತಿಟಾವಂತ ಸಂಸದೀಯ ಪಟು 215 


ಪ್ರಶ್ನೋತರಗಳು * 
ಪ್ರಮುಖ ಗ್ರಾಮಗಳಿಗೆ ವಿದುತ್‌ 
'ಜಿ. ಪುಟ್ಟಸ್ತಾಮಿ - ಸರ್ಕಾರದವರು ವಿದ್ಯುಚ್ಛಕ್ತಿಯನ್ನು ಕೊಡತಕ್ಕೆ ಬಗ್ಗೆ ಏನು ನೀತಿಯನ್ನು 


ಅನುಸರಿಸುತ್ತಾರೆ. - 

ಎಚ್‌.ಎಂ. ಚೆನ್ನಬಸಪ್ಪ - ಸರ್ಕಾಠಡವರ ನೀತಿ ಏನಿದೆ ಎಂಬುದನ್ನು ಕುರಿತು ಈಗಾಗಲೇ 
ಮಾನ್ಯ ಸದಸ್ಯರುಗಳಿಗೆ ಓಂಜೊಂದು ಪ್ಯಾಂಪ್‌ಲೆಟ್ಟನ್ನು ಕೊಡಲಾಗಿದೆ. ಆದರೆ ವಿದ್ಯುಚ್ಛಕ್ತಿಯನ್ನು 
ತೆಗೆಬುಕೊಳ್ಳಟೇಕಾಡರೆ ಯಾಶು ಯಾರು ಏನೇನು ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವುದನ್ನೆಲ್ಲಾ 
ಆ ಪ್ಯಾಂಪ್‌ಲೆಟ್ಟಿನಲ್ಲಿ ತಿಳಿಸಿದೆ. ಅಷ್ಟೇ ಅಲ್ಲದೆ ಅದರ ಜೊತೆಗೆ ನಾವೀಗ ತಮಗೆ 
ತಿಳಿಸಬೇಕೆಂದಿರುವುದು ಮಲೆನಾಡಿನಲ್ಲಿ ವಿದ್ಯುಟ್ಟಿಕ್ತಿಯನ್ನು ಸರಬರಾಜು ಮಾಡಬೇಕಾದರೆ ಅಲ್ಲಿ 
ಸರ್ಕಾರಕ್ಕೆ ಕನಿಷ್ಕ ಐಕ್ಷ ಶೇಕಡ 5 ಪರ್ಸೆಂಟೆಗಿಂತ ಕಡಿಮೆ ರಿಟರ್ನ್‌ ಬರಬಾರದು. ಅದೇ ರೀತಿ 
ಮೈದಾನ ಪ್ರದೇಶದಲ್ಲಿ ಈ ರಿಟರ್ನ್‌ ಏಳುವರೆ ಪರ್ಸೆಂಟಿಗೆ ಕಡಿಮೆ ಇರಬಾರದು ಎಂಬ 
ವಿಧಿಯಿದೆ. ಇನ್ನು 1971-72 ಮತ್ತು 1973ನೇ ಸಾಲುಗಳಲ್ಲಿ ಸುಮಾರು 5 ಸಾವಿರ ಹಳ್ಳಿಗಳಿಗೆ 
ವಿದ್ಯುಚ್ಛೆಕ್ರಿಯನ್ನು ಸರಬರಾಜು ಮಾಡಬೇಕೆಂದು ಸರ್ಕಾರದವರು ತೀರ್ಮಾನಿಸಿದ್ದಾರೆ. ಅಲ್ಲದೆ 
ಈಗ ಎಲ್ಲೆಲ್ಲಿ ಈ ವಿದ್ಯುಚ್ಛಕ್ತಿ ಲೈನು ಹೋಗುತ್ತಿದೆಯೋ ಅದಕ್ಕೆ ಒಂದೂವರೆ ಮೈಲಿ ದೂರದಲ್ಲಿದತಕ್ಕ 
ಗ್ರಾಮಗಳಿಗೂ ಕೂಡ ಅದು ಎಕನಾಮಿಕ್ಕಾಗಿದ್ದು ರಿಟರ್ನ್‌ ಬರುವಂತಿದ್ದ ಎಲ್ಲರಿಗೂ ಪವರನ್ನು 
ಸರಬರಾಜು ಮಾಡಬೇಕೆಂದು ಆರ್ಗರ್‌ ಮಾಡಿದ್ದೇವೆ. ಎಲ್ಲೆಲ್ಲಿ ಈ ರಿಟರ್ನ್‌ ಬರುವುದಕ್ಕೆ ಕಷ್ಟ 
ಎಂದು ಕಂಡು ಬರುತ್ತಡೋ ಅಂಥ ಕಡೆಗಳಲ್ಲಿ ಸಬ್‌ಟ್ರಾನ್ಸ್‌ಮಿಷನ್‌ ಲೈನಿನ ವೆಚ್ಚವನ್ನು 
ಸೇರಿಸಬಾರದೆಂದೂ ಹುಕುಂ ಮಾಡಲಾಗಿದೆ. ಹೀಗೆಲ್ಲಾ ಸರ್ಕಾರದವರ ನೀತಿ ಇದೆ. 

ಜಿ. ಪುಟ್ಟಸ್ವಾಮಿ - ಯಾವ ಯಾವ ಗ್ರಾಮಗಳಿಗೆ ಇನ್ನೂ ಈ ಕ್ಷೇತ್ರದಲ್ಲಿ ವಿದ್ಯುಚ್ಛಕ್ತಿ 
ಕೊಟ್ಟಿಲ್ಲ ಎಂದು ಕೇಳಿದ್ದರೆ ಅದಕ್ಕೆ ಕೇವಲ 52 ಗ್ರಾಮಗಳಿಗೆ ಕೊಟ್ಟಿಲ್ಲ ಎಂದು ತಿಳಿಸಿದೆ. ಆಲ್ಲಿ 
300 ಗ್ರಾಮಕ್ಕೂ ಮೇಲ್ಪಟ್ಟು ಎದ್ಯುಚ್ಛಕ್ತಿ ಇಲ್ಲದೆ ಇರತಕ್ಕ ಗ್ರಾಮಗಳಿಲ್ಲವೆ. 

ಹೆಚ್‌.ಎಂ. ಚನ್ನಬಸಪ್ಪ - ಅಲ್ಲಿ 138 ಗ್ರಾಮಗಳಿವೆ. ಅದರ ಪೈಕಿ ವಿದ್ಯುಚ್ಛಕ್ತಿ ಇಲ್ಲದಿರುವ 
ಗ್ರಾಮಗಳು 95 ಆ ಪೈಕಿ ಹನ್ನೊಂದು ಗ್ರಾಮಗಳಿಗೆ ವಿದ್ಯುಚ್ಛಕ್ತಿಯನ್ನು ಕೊಡಲು ಪ್ರಯತ್ನ ಮಾಡಿದೆ. 
1 ಗ್ರಾಮಗಳ ಪೈಕಿ ಈಗಾಗಲೇ 3 ಗ್ರಾಮಗಳಿಗೆ ಕೊಟ್ಟಾಗಿದೆ. 6 ಗ್ರಾಮಗಳಿಗೆ ಅಂದಾಜು 
ಮಂಜೂರಾಗಿದೆ ಇನ್ನು 2 ಗ್ರಾಮಗಳ ಅಂದಾಜು ತಯಾರಾಗುತಿದೆ. 

ಶ್ರೀ ಪ್ರಭುರಾಜ ಪಾಟೀಲ್‌ ; 314 ಪಂಪ್‌ಸೆಟ್‌ಗಳನ್ನು ಆಗಿನ ಮುಖ್ಯಮಂತ್ರಿಗಳು 
ಜನರಿಗೆ ಹಂಚುತ್ತ ನಿಮಗೆ ಬೇಗ ವಿದ್ಯುತ್ತನ್ನು ತರಿಸಿಕೊಡುತ್ತೇವೆಂದು ಆಶ್ವಾಸನೆ ಕೊಟ್ಟರು 
ಪಂಪ್‌ಸೆಟ್‌ ತೆಗೆದುಕೊಂಡು ಮೂರು ವರ್ಷಗಳಾದರೂ ಕೂಡ ವಿದ್ಯುತ್ತನ್ನು ತರಿಸಿಕೊಟ್ಟಿಲ್ಲ 
ಎನ್ನುವ ಮಾತನ್ನು ಒಪ್ಪುತ್ತೀರಾ. 


ಸವಿಡಾನ ಸಭೆಯ ನಡವಳಿಕೆ ದಿನಾಂಕ 22ನೇ ಜುಲ್ಪೆ, 1972 


216 ಹೆಚ್‌.ಎಂ. ಚನ್ನಬಸಪ್ಪ 


ಎಚ್‌.ಎಂ. ಚೆನ್ನಬಸಪ್ಪ - 314 ಜನ ವಿದ್ಯುತ್ತನ್ನು ಪಡೆಯತಕ್ಕ ಆಶ್ವಾಸನೆಯನ್ನು ಪಡೆದಿದ್ದು 
ಅವರು ಅದಕ್ಕೆ ಬೇಕಾದ ಕಾರ್ಯಕ್ರಮಗಳನ್ನು ಮಾಡಿದ್ದರೆ 314 ಸೆಟ್‌ಗಳಿಗೂ ವಿದ್ಯುತ್ತನ್ನು 
ಕೊಡುತ್ತಿದ್ದೆವು. 


ಪ್ರೀ ಪ್ರಯುರಾಜ್‌ ಪಾಟೀಲ್‌ - 314 ಪಂಪ್‌ಸೆಟ್‌ಗಳನ್ನು ಹಂಚುವಾಗ ಬೇಗನೆ 
ವಿದ್ಯುತ್ತನ್ನು ಕೊಡುತ್ತೇವೆಂದು ಸರ್ಕಾರದವರು ಆಶ್ವಾಸನೆಯನ್ನು ಕೊಟ್ಟು ಆ ರೀತಿ ವಿದ್ಯುತ್ತನ್ನು 
ಪೂರೈಸಿ ಕೊಡಲಿಲ್ಲ, ಅದರಲ್ಲಿ ಜನತೆಯ ತಪ್ಪು ಏನೂ ಇಲ್ಲ. ಸರ್ಕಾರದ್ದೇ ದೋಷವಿದೆ ಎಂದು 
ತೋರಿಸಿಕೊಟ್ಟರೆ ವಿದ್ಧುತ್ತನ್ನು ಫೂರೈಸಿದ ಘರೀಖಿನಿಂದ ಬಡ್ಡಿ ತೆಗೆದುಕೊಳ್ಳಬೇಕು ಮತ್ತು ಅಸಲನ್ನು 
ಕೂಡ ಅದೇ ದಿವಸದಿಂದ ವಸೂಲ ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತೀರಾ? 

ಎಚ್‌.ಎಂ. ಚನ್ನಬಸಪ್ಪ - ಎಲೆಕ್ಟಿಸಿಟಿ ಬೋರ್ಡಿನವರು ವಿದ್ಯುತ್‌ ಶಕ್ತಿ ಕೊಡುವುದಕ್ಕೂ 
314 ಜನ ಅರ್ಜಿದಾರರೂ ಸಾಲ ತೆಗೆದುಕೊಳ್ಳುವುದಕ್ಕೂ ಸಂಬಂಧವಿಲ್ಲ. ಎರಡನೆಯದು 
ಸರ್ಕಾರದವರು ಆಶ್ವಾಸನೆ ಕೊಡತಕ್ಕದ್ದು, ಅರ್ಜಿದಾರರು ಬಾವಿ ತೆಗೆದಿದ್ದೇವೆನ್ನುವ ಸರ್ಟಿಫಿಕೇಟ್‌ 
ಕೊಟ್ಟು ಅರ್ಜಿ ಹಾಕಿದರೆ ಆಗ ಸರ್ಕಾರದವರು ವಿದ್ಯುಚ್ಛಕ್ತಿ ಕೊಡಲು ಅಂದಾಜು ಮಾಡುತ್ತದೆ. 
ಅಂದಾಜು ಮಾಡಿದಾಗ ವಿದ್ಯುಚ್ಛಿಕ್ತಿಯನ್ನು ಕೊಡುವದು ಎಕನಾಮಿಕಲ್‌ ಆಗುತ್ತದೆಯೋ ಇಲ್ಲವೋ 
ಮತ್ತು ಕೊಡುವುದು ಸಾಧ್ಯವೋ ಇಲ್ಲವೋ ಎನ್ನುವುದನ್ನು ತಿಳಿಸುತ್ತಾರೆ. ಹಾಗೆ ತಿಳಿಸಿದ ಮೇಲೆ 
ಅವರು ಒಂದು ಎಚ್‌.ಪಿ. ಗೆ 36 ರೂಪಾಯಿಯಂತೆ ಡಿಪಾಜಿಟ್‌ ಕಟ್ಟಿ ಮೂರು ರೂಪಾಯಿ 
ಛಾಪಾ ಕಾಗದದ ಮೇಲೆ ಅಗ್ರಿಮೆಂಟ್‌ ಬರೆದು ಕೊಟ್ಟರೆ ಕೊಟ್ಟಾದ ಮೇಲೆ ಅವರು ತಮ್ಮ 
ಭಾಗದ ಕೆಲಸವೇನಿದೆ ಪಂಪ್‌ಹೌಸ್‌ ಕಟ್ಟುವುದು ವೈರಿಂಗ್‌ ಕೆಲಸ ಮಾಡುವುದು ಇದೆನ್ನೆಲ್ಲಾ 
ಮಾಡಿ ಕಂಟ್ರಾಕ್ತರಿಂದ ಕ್ಲಿಯರೆನ್ಸ್‌ ಸರ್ಟಿಫಿಕೇಟ್‌ ತಂದುಕೊಟ್ಟರೆ ಕೊಟ್ಟ ಮೇಲೆ ಅತ್ಯಲ್ಪ 
ಕಾಲದಲ್ಲಿ ವಿದ್ಯುಚ್ಛಕ್ತಿಯನ್ನು ಕೊಡುತ್ತೇವೆ. 

ಮಾಬೇಗೌಡ - ವಿದ್ಯುಚ್ಛಕ್ತಿ ಮಂಡಲಿಯ ಫೀಸಿಬಲಿಟಿ ಸರ್ವಿಪಿಕೇಟ್‌ ಕೊಟ್ಟ ಮೇಲೆ 
ಬ್ಯಾಂಕಿನವರು ಸಾಲ ಕೊಟ್ಟಿ ನಂತರ ಪಂಪ್‌ಸೆಟ್ಟುಗಳನ್ನು ಹಾಕಿ ವರ್ಷಾನುಗಟ್ಟಲೆ ಆದರೂ 
ಕೂಡ ಇನ್ನು ವಿದ್ಯುತ್‌ ಶಕ್ತಿ ಸರಬರಾಜು ಆಗಿಲ್ಲ. ಬ್ಯಾಂಕಿನಿಂದ ಸಾಲ ಪಡೆದಿರತಕ್ಕ ರೈತನು 
ಎಲೆಕ್ಟಿಸಿಟಿ ಬರದಿದ್ದರೆ ಕಂತು ಕೊಡಬೇಕಾದ ಅವಶ್ಯಕತೆ ಬಂದಿದೆ ಎಂದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ? ಅಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತದೆ. 


ಶ್ರೀ ಹೆಚ್‌.ಎಂ. ಚನ್ನಬಸಪ್ಪ - ವಿದ್ಯುಚ್ಛಕ್ತಿ ಸರಬರಾಜು ಮಾಡುವುದಕ್ಕೆ ಅವರು 
ಒಪ್ಪುವುದು ಯಾವಾಗ ಎಂದು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಅರ್ಜಿ ಕೊಟ್ಟುಬಿಟ್ಟು ಬಾವಿ 
ವನ್ನದು ಎಂದು ಸರ್ಟಿಫಿಕೇಟ್‌ ಕೊಟ್ಟರೆ ಸಾಲದು. ಆಧಾರದ ಮೇಲೆ ಅವರು ಒಂದು ಅಂದಾಜು 
ಮಾಡುತ್ತಾರೆ. ಅಂದಾಜು ಮಾಡುವಾಗ ಎಷ್ಟು ಹಾರ್ಟ್‌ ಪವರ್‌ ತೆಗೆದುಕೊಳ್ಳುತ್ತಾರೆ ಎಂದು 
ಲೆಕ್ಕಹಾಕಿ ನಮಗೆ ವರ್ಕಬಲ್‌ ಆಗುತ್ತದೆ ಎಂದು ಕೆಂಡು ಬಂದಾಗ ಅಂದಾಜು ಮಾಡುತ್ತಾರೆ. 


ಪ್ರತಿಭಾವಂತ ಸೆಂಸದೀಯ ಪಟು " 217 


ಅಭಾವ ಕಾಮಗಾರಿಗಳು * 


ಪ್ರಭುರಾಜ್‌ ಪಾಟೀಲ್‌ - ಅಭಾವ ಕಾಮಗಾರಿಗಳಿಗೆ ಎಷ್ಟು ಹಣವನ್ನು ಪೂರೈಕೆ 
ಮಾಡಿದ್ದಾರೆ? 


ಹೆಚ್‌.ಎಂ. ಚೆನ್ನಬಸಪ್ಪ- ಈಗ ಖರ್ಚಾಗಿರತಕ್ಕದ್ದು 1971-72ರಲ್ಲಿ 2,39,702 ರೂಪಾಯಿ. 


1972-73 ನೇ ಸಾಲಿಗೆ ರಾಯಚೂರು ಜಿಲ್ಲೆಗೆ 64 ಸಾವಿರ ರೂಪಾಯಿ, ಪ್ಯಾಮಿನ್‌ನಲ್ಲಿ 
ಇರಿಗೇಷನ್ನಿಗೆ 15 ಸಾವಿರ ರೂಪಾಯಿ, ನೀರಾವರಿ ಬಾವಿಗಳಿಗೆ 50 ಸಾವಿರ ರೂಪಾಯಿ ಈ 
ಪ್ರಕಾರ ಕೊಟ್ಟಿದೆ. ಜಿಲ್ಲಾವಾರು ವಿಂಗಡಣೆ ನಮಲ್ಲಿ ಇರತಕ್ಕದ್ದು ಆಯಾ ತಾಲ್ಲೂಕಿಗೆ ಸಂಬಂಧಪಟ್ಟ 
ಹಾಗೆ ಡಿವಿಜನಲ್‌ ಕಮೀಷನರ್‌ ಅವರು ವ್ಯವಸ್ಥೆ ಮಾಡುತ್ತಾರೆ. ಬರಗಾಲ ಕಾಮಗಾರಿ ಬಹಳ 
ಅವಶ್ಯಕ ಎನ್ನುವುದು ಇದ್ದು ಇದರ ಬಗ್ಗೆ ರಿಪೋರ್ಟ್‌ ಬಂದರೆ ಅದನ್ನು ಪರಿಶೀಲಿನೆ ಮಾಡಿ 
ಕೆಲಸಗಳನ್ನು ತೆಗೆದುಕೊಳ್ಳಲು ಆಜ್ಞೆ ಮಾಡುತ್ತೇವೆ. ಈ ಎಕಾನಮಿ ಮೆಷರ್‌ಗೋಸ್ಕರ ಆ್ನರ್‌ 
ಏನು ಇದೆ ಅದು ಜಾರಿಯಲ್ಲಿದ್ದರೂ, ಬರಗಾಲ ಕಾಮಗಾರಿ ಮಾಡತಕ್ಕದ್ದು ಅತ್ಯವಶ್ಯಕ. ಅವು 
ಜನಗಳಿಗೆ ಉದ್ಯೋಗ ಕೊಡತಕ್ಕದ್ದು ಎಂದರೆ ವಿಶೇಷ ಆಜ್ಞೆಯನ್ನು ಹೊರಡಿಸಿ ಬರಗಾಲ 
ಎಲ್ಲೆಲ್ಲಿ ಇದೆಯೋ ಅಲ್ಲಿ ಅವಶ್ಯ ಕೆಲಸ ಕಾರ್ಯಗಳನ್ನು ತೆಗೆದುಕೊಳ್ಳಲು ಸರ್ಕಾರ ಮಾರ್ಪಾಡು 
ಮಾಡುತ್ತದೆ. 

ಟಿ.ಎಂ. ಮಂಜುನಾಥ್‌ - ಕ್ಷಾಮ ಪರಿಹಾರಕ್ಕಾಗಿ ಅನೇಕ ಕೆಲಸ ಕಾರ್ಯಗಳನ್ನು 
ಮಾಡಿದ್ದೀರಿ. ಅದು ಪರಿಪೂರ್ಣವಾಗದೆ ಹಾಗೆ ನಿಂತಿದೆ. ಆದ್ದರಿಂದ ಜನಗಳಿಗೆ ಯಾವ 
ಅನುಕೂಲವೂ ಆಗದೆ ಹಣ ವ್ಯರ್ಥವಾಗುತಿದೆ. ಆದುದರಿಂದ ಕೆಲಸಗಳನ್ನು ಪರಿಪೂರ್ಣ ಮಾಡುವ 
ಯೋಜನೆಯನ್ನು ಸರ್ಕಾರದವರು ಹಾಕಿಕೊಂಡಿದ್ದಾರೆಯೆ? 

ಹೆಚ್‌.ಎಂ. ಚನ್ನಬಸಪ್ಪ - ಎಲ್ಲೆಲ್ಲಿ ಅರ್ಧಂಬರ್ಧ ಕೆಲಸ ನಿಂತು ಹೋಗಿದೆಯೋ ಮತ್ತು 
ಖರ್ಚು ಮಾಡಿದ ಹಣ ಪೋಲಾಗುತ್ತದೆ ಎಂದು ಸರ್ಕಾರಕ್ಕೆ ಕಂಡು ಬಂದರೆ ಅವುಗಳನ್ನು 
ಪೂರ್ತಿ ಮಾಡಿ ಅವುಗಳ ಪ್ರಯೋಜನ ಜನಗಳಿಗೆ ಆಗುವಂತೆ ವ್ಯವಸ್ಥೆ ಮಾಡುತ್ತೇನೆ. 


* ವಿಧಾನ ಸಬೆಯ ನಡವಳಿಕೆ ದಿನಾಂಕ 24ನೇ ಜೂನ್‌, 1972 


218 ಹೆಚ್‌.ಎಂ. ಚೆನ್ನಬಸಪ್ಪ 


ಬಾಗ -೩ 
ಅನುಬಂಧ - 1 
ಗಣ್ಮರ ದೃಷ್ಟಿಯಲ್ಲಿ ಶ್ರೀ ಹೆಚ್‌.ಎಂ. ಚೆನ್ನಬಸಪ್ಪ 


ನೀರಾವರಿಗೆ ಸಂಬಂಧಪಟ್ಟಂತೆ ಎಚ್ಚೆಂಸಿ ಅವರ ಅಧ್ಯಯನ ಅಪಾರ. ಅವರೊಂದು 
ಎನ್‌ಸೈಕ್ಲೋಪೀಡಿಯಾ ಇದ್ದಂತಿದ್ದರು. ಅಂತರರಾಜ್ಯ ನದಿ ನೀರಿನ ಒಪ್ಪಂದಗಳೆಲ್ಲದರ ಬಗ್ಗೆ 
ಆಳವಾದ ಅಧ್ಯಯನ ಮಾಡಿದ್ದರು. 

ನೀರಿನ ವಿವಾದಗಳ ಇತ್ಕರ್ಥಕ್ಕೆ ಮಾರ್ಗಸೂಚಿಯಾಗಬಲ್ಲ ರಾಷ್ಟ್ರೀಯ ಜಲನೀತಿ 
ನಿರ್ಧಾರವಾಗಬೇಕು ಎಂಬ ವಿಚಾರವನ್ನು ನನಗೆ ಗೊತ್ತಿರುವಂತೆ ಈ ರಾಷ್ಟ್ರದಲ್ಲಿ ಮೊದಲು 
ಮನಗಂಡು ಅದಕ್ಕೆ ಒತ್ತಾಯಿಸಿದವರಲ್ಲಿ ಎಚ್‌.ಎಂ.ಸಿ. ಅವರೇ ಮೊದಲಿಗರು. 


ಅವರು ರಾಷ್ಟ್ರೀಯ ಜಲನೀತಿಗಾಗಿ ಪ್ರಾರಂಭ ಮಾಡಿದ ಹೋರಾಟ ಇನ್ನೂ 
ಮುಂದುವರಿಯುತ್ತಲೇ ಇದೆ. ಆದರೆ, ಸಮರ್ಪಕವಾದ ರಾಷ್ಟ್ರೀಯ ಜಲನೀತಿ ಈವರೆಗೆ ಆಗದೇ 
ಇರುವುದು ದುರ್ದೈವದ ಸಂಗತಿ. ಅವರು ಹೇಳುತ್ತಿದ್ದರು. ಅವರ ನುಡಿ ಈವತ್ತು ನಿಜವಾಗಿದೆ. 
ಅದು ರಾವಿ ಬಿಯಾಸೆ ಇರಬಹುದು, ಕೃಷ್ಣಾ ನದಿ ಬಗ್ಗೆ ಇರಬಹುದು. 


ಅವರು ನದಿ ನೀರಿನ ಬಗ್ಗೆ ಸಂಬಂಧಪಟ್ಟ ರಾಜ್ಯಗಳು ಒಮತ ವ್ಯಕ್ತಪಡಿಸಿ ತೀರ್ಮಾನ 
ಮಾಡಿಕೊಳ್ಳುವುದನ್ನು ಆಶಿಸುತ್ತಿದ್ದರು. ಕೃಷ್ಣಾ ಗೋದಾವರಿ ನೀರಿನ ವಿಚಾರದಲ್ಲಿ ಎನ್‌.ಡಿ. 
ಗುಹಾತಿ ಕಮೀಷನ್‌ ವರದಿಗೆ ವಿರುದ್ಧವಾಗಿ 1963ರ ಇಸವಿಯ ಅನಂತರ ಕೇಂದ್ರ ಮತ್ತು ಆಂಧ್ರ 
ಇವರುಗಳ ಕ್ರಮವನ್ನು ನೋಡಿ ಬೇಸತ್ರಿದ್ದರು. ಕೃಷ್ಣಾ ಟ್ರಿಬ್ಯುನಲ್‌ ಆರ್ಡರ್‌ ಬಂದ ನಂತರ 
ಅದನ್ನು ಓದಿದ ಮೇಲೆ ಅವರ ಅನಿಸಿಕೆಯನ್ನು ಒಮ್ಮೆ ಹೇಳಿದರು: "There are many 
points, which are likely to become the basis for fresh litigation”. 


ರಾಜ್ಯದ ಹಿತಾಸಕ್ತಿ ಬಗ್ಗೆ ಅವರ ಕಳಕಳಿ ಮತ್ತು ಹೋರಾಟ ಎಂದೂ ನಂದಿರಲಿಲ್ಲ. 
ನಾನು ಲೋಕಸಭೆಗೆ ಪ್ರವೇಶ ಮಾಡಿದ ತರುಣದಲ್ಲಿ ಕಾವೇರಿ ನೀರಿನ ವಿವಾದವನ್ನು ಬಗೆಹರಿಸುವ 
ದೃಷ್ಟಿಯಲ್ಲಿ ಏನು ಮಾಡಬೇಕೆಂಬುದರ ಬಗ್ಗೆ ಅವರು ನನಗೆ ಬರೆದ ದಿನಾಂಕ 3.9.1980ರ 
ಪತ್ರವೇ ಅವರ ಕಳಕಳಿಗೆ ಸಾಕ್ಲಿ. 


ರಾಜ್ಯದ ಹಿತಾಸಕ್ತಿಯ ಬಗ್ಗೆ ಕಳಕಳಿಯನ್ನು ಹೊಂದಿದ್ದಂತಹ ಅಷ್ಟು ಎತ್ತರದ ಮತ್ತೊಬ್ಬ 
ವ್ಯಕ್ತಿಯನ್ನು ನಾನಿನ್ನೂ ನೋಡಬೇಕಾಗಿದೆ. ಅವರು ಇಂದು ನಮ್ಮೊಡನಿಲ್ಲ. ಆದರೆ ಅವರ 
ವಿಚಾರ ಧಾರೆಗಳು ಸದಾ ನಮಗೆ ಮಾರ್ಗದರ್ಶನ ನೀಡುತ್ತಿವೆ ಎಂಬುದೇ ನಮಗೆ ಒಂದು 
ಧೈರ್ಯದ ಸಂಗತಿ. ಅವರ ವಿಚಾರ ಧಾರೆಗಳು ನಮಗೆ ಒಂದು ಆಸ್ತಿ. ಕಾವೇರಿ ವಿವಾದ ಕುರಿತು 
ಅವರು ಬರೆದಂತಹ ಒಂದು ಪುಸಕವನ್ನು ಕರ್ನಾಟಕ ಸರ್ಕಾರವೇ ಹೊರತಂದಿತ್ತು. 1960ರ 
ದಶಕದಿಂದ ಹಿಡಿದು 80ರ ದಶಕದವರೆಗಿನ ಕಾಲವನ್ನು “ಚನ್ನಬಸಪುನವರ ಶಕೆ” ಎಂದು 


ಪ್ರತಿಭಾವಂತ ಸಂಸದೀಯ ಪಟು 219 


ನಿಸ್ಸಂಕೋಚವಾಗಿ ಕರೆಯಬಹುದು. ಅವರ ರಾಜಾ ನರಿಗಳು ಕೂಡ ಅವರ ವಿಚಾರ 


ಧಾರೆಗಳನ್ನು ಮೆಚ್ಚಿ ಗೌರವಿಸುತ್ತಿದ್ದರು. ಚನ್ನಬಸಪ್ಪನವರು ಮಂತ್ರಿಯಾಗಿ ಅಧಿಕಾರದಲ್ಲಿದ್ದುದನ್ನು 
ಎಲ್ಲರೂ ಮರೆತಿದ್ದೇವೆ. ಆದರೆ ನೀರಾವರಿ ವಿಚಾರದಲ್ಲಿ ರಾಜ್ಯದ ಹಿತ ಕಾಯುವ 
ರೂವಾರಿಯಾಗಿದ್ದರು ಎಂಬುದನ್ನು ಯಾರೂ ಮರೆತಿಲ್ಲ. 


ರಾಜ್ಯದ ನೀರಾವರಿ ವಿಚಾರದಲ್ಲಿ ಮುಂದಿನ ಪೀಳಿಗೆ ನೆನೆಯಲೇಬೇಕಾದ ಪ್ರಮುಖ 
ಹೆಸರು ಎಚ್ಚಿಂಸಿ ಅವರದು. 
ಹೆಚ್‌.ಎನ್‌. ನಂಜೇಗೌಡ 
ಮಾಜಿ ಸಚಿವರು 

ಕರ್ನಾಟಕದ ನೀರಾವರಿ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ ಮುಖ್ಯರಲ್ಲಿ ದಿವಂಗತ 
ಹೆಚ್‌.ಎಂ. ಚನ್ನಬಸಪ್ಪನವರು ಹೆಸರು ಪ್ರಧಾನವಾಗಿ ಕೇಳಿ ಬರುತ್ತಿದೆ. ಸ್ವಾತಂತ್ರ್ಯ 
ಹೋರಾಟಗಾರರಾಗಿ ಸಾಮಾಜಿಕ ಕ್ಷೇತ್ರಕ್ಕೆ ಕಾಲಿಟ್ಟ ಶ್ರೀ ಹೆಚ್‌.ಎಂ. ಚನ್ನಬಸಪ್ಪನವರು 
ಸ್ಥಾತಂತ್ರ್ಯಾನಂತರದ ದಿನಗಳಲ್ಲಿ ಈ ನಾಡು ಕಂಡ ಅಪ್ರತಿಮ ರಾಜಕೀಯ ಮುತ್ನದ್ದಿಯೆಂದೇ 
ಖ್ಯಾತಿ ಗಳಿಸಿದರು. 

ನೀರಾವರಿ ಮತ್ತು ಲೋಕೋಪಯೋಗಿ ಸಚಿವರಾಗಿ ಅವರ ಆಡಳಿತ ನಿರ್ವಹಣೆ 
ಇಂದಿಗೂ ಸಹ ಮಾದರಿಯಾಗಿದೆ. ರಾಜ್ಯದ ಜಲಸಂಪತ್ತಿನ ರಕ್ಷಣೆ ಹಾಗೂ ಸದ್ದಳೆಯ ಬಗ್ಗೆ 
ಅಪಾರ ಕಳಕಳಿಹೊಂದಿದ್ದ ಅವರು ಅದಕ್ಕಿ ಅಗತ್ಯವಾದ ಮಾಹಿತಿಗಳನ್ನೆಲ್ಲಾ ವಿವಿಧ ಮೂಲಗಳಿಂದ 
ಸಂಗ್ರಹಿಸಿ ತಮ್ಮ ಬಳಿ ಇಟ್ಟುಕೊಂಡಿದ್ದರು. ಅಗತ್ಯ ಬಿದ್ದಾಗ ಈ ಮಾಹಿತಿಗಳ ಬೆಂಬಲದಿಂದ 
ರಾಜ್ಯದ ಪರವಾಗಿ ಕೇಂದ್ರದ ಮುಂದೆ ತಮ್ಮ ವಾದವನ್ನು ಮಂಡಿಸಿ ರಾಜ್ಯದ ಹಿತ ಕಾಯಲು 
ಸದಾ ಮುಂಬಾಗುತ್ತಿದ್ದರು. 


ದಕ್ಷಿಣಿ ರಾಜ್ಯಗಳ ನಡುವೆ ನದಿ ವಿವಾದಗಳು ಉಲ್ಬಣಿಸಿರುವ ಇಂತಹ ಸಂದಿಗ್ವ 
ಪರಿಸಿತ್ಥಿಯಲ್ಲಿ ದಿವಂಗತ ಹೆಚ್‌.ಎಂ. ಚನ್ನಬಸಪ್ಪನವರ ಹೆಸರು ಥಟ್ಟನೆ ನಮ್ಮೆಲ್ಲರ ಮನಃಪಟಲದ 
ಮುಂದೆ ಮೂಡುತ್ತದೆ. ಇವರ ಸಣೆಯನ್ನು ಈಗ ನಾವ ಮಾಡಿಕೊಳ್ಳುತ್ತಿರುವದು ಸಕಾಲಿಕವಾಗಿದೆ. 


ಸಿದ್ದರಾಮಯ್ಯ 
ಮಾಜಿ ಉಪ ಮುಖ್ಯಮಂತ್ರಿ 
ಸ್ವಾತಂತ್ರ್ಯ ಸೇನಾನಿ, ರಾಜಕೀಯ ಮುತ್ತದ್ದಿ, ಅಪ್ರತಿಮ ದಕ್ಷ ಆಡಳಿತಗಾರರಾದ ದಿವಂಗತ 
ಶ್ರೀ ಹೆಚ್‌.ಎಂ. ಚನ್ನಬಸಪ್ಪ ಅವರು ನಮ್ಮ ಕರ್ನಾಟಕ ಅಪೂರ್ವ ಶಿಲ್ಲಿಯಾಗಿದ್ದು, ತಮ್ಮ 
ನಿಷ್ಠುರವಾದ ಮತ್ತು ಸತ್ಯ ಪ್ರಾಮಾಣಿಕ ಆಡಳಿತದಿಂದ ಆದರ್ಶಪ್ರಾಯರಾಗಿದ್ದರು. 


ಎಂ. ವೀರಪ್ಪ ಮೊಯಿಲಿ, 
ಮಾಜಿ ಮುಖ್ಯಮಂತ್ರಿ 


220 ಹೆಚ್‌.ಎಂ. ಚೆನ್ನಬಸಪ್ಪ 


ನಾನು 1924ನೇ ಇಸವಿ ಬೆಂಗಳೂರು ಕಾಲೇಜಿನಲ್ಲಿ ಓದುತ್ತಿರುವಾಗಲೇ ಶ್ರೀ ಚನ್ನಬಸಪ್ಪ 
ನವರು ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವ ಜಗದ್ಗುರು ಜಯದೇವ ವಿದ್ಯಾರ್ಥಿ ನಿಲಯದಲ್ಲಿ 
ನನ್ನ ಕೊಠಡಿಯಲ್ಲಿದ್ದರು. ನಾವು ನಾಲ್ಕೂ ಜನರಿದ್ದೆವು. ಆಗಿನಿಂದಲೂ ಅವರನ್ನು ಬಲ್ಲೆ ಆಗಲೂ 


ಅವರು ಹೋರಾಟಗಾರರೇ. 


ಅನಂತರ ನಾನು ಮುಖ್ಯಮಂತ್ರಿಯಾಗಿದ್ದಾಗ ಅವರು ಶಾಸನ ಸಬೆಯ ಸದಸ್ಯರಾಗಿದ್ದರು. 
ಆಗಿನ ಅವರ ಚಟುವಟಿಕೆಗಳ ಅರಿವು ನನಗಿದ್ದರೂ, ಆವಿಗ್ಗೆ ಏನನ್ನೂ ಹೇಳಲು ಇಷ್ಟಪಡುವುದಿಲ್ಲ. 
ಅವರ ಬಗ್ಗೆ ಇಷ್ಟು ಮಾತ್ರ ಹೇಳಬಲ್ಲೆ. ನಂತರ ಅವರು ಲೋಕೋಪಯೋಗಿ ಸಚೆವರಾಗಿ 
ಕೆಲಸ ಮಾಡಿದಾಗ, ಕರ್ನಾಟಕದ ನದಿಗಳ ಬಗ್ಗೆ ನದಿಗಳಲ್ಲಿ ನೀರೆಷ್ಟು, ಎಷ್ಟರ ಮಟ್ಟಿಗೆ 
ಉಪಯೋಗಿಸಬೇಕು, ಉಪಯೋಗಿಸುವಲ್ಲಿ ಏನೇನು ತಪ್ಪಾಗಿದೆ, ಯಾವ ರೀತಿಯಲ್ಲಿ ನದಿಯ 
ನೀರು ಉಪೆಯೋಗವಾಗಬೇಕು ವಗ್ಗೆರೆ, ವಗೈರೆ ಬಗ್ಗೆ ಅವರಷ್ಟು ತಪಶೀಲು ತಿಳಿದವರು 
ಬಹುಶಃ ಬೇರೆ ಯಾರೂ ನನಗೆ ಕಾಣಲಿಲ್ಲ. ಅಷ್ಟರಮಟ್ಟಿಗೆ ಅವರಿಗೆ ಆವರಿಜ್ಞಾನವಿತ್ತೂ. 
ಲೋಕೋಪಯೋಗಿ ಸಚಿವರಾಗಿ ಅವರು ಸಲ್ಲಿಸಿದ ಸೇವೆ ದೊಡ್ಡದು, ನೆನಪಿನಲ್ಲಿಡತಕ್ಕದ್ದು. 


ವಿಸ್‌. ನಿಜಲಿಂಗಪ್ಪ 
ಮಾಜಿ ಮುಖ್ಯಮಂತ್ರಿ 
ಕನ್ನಡ ನಾಡಿನ ಹೆಮ್ಮೆಯ ಪುತ್ರರಲ್ಬೊಬ್ಬರಾಗಿದ್ದ ಶ್ರೀ ಎಚ್‌.ಎಂ. ಚನ್ನಬಸಪ್ಪ ಅವರು 
ಬಾಳಿನನುಭವದ ಮೂಸೆಯಲ್ಲಿ ಬೆಂದು, ತನ್ನನುಭವದ ಧಾರೆಯನ್ನು ಲೋಕ ಕಲ್ಯಾಣಕ್ಕೆರೆದ 
ಮಹಾನ್‌ ಅನುಭಾವಿ ಅವರು ರೂಪಿಸಿದ ಮಾರ್ಗದಲ್ಲಿ ನಡೆವುದು, ಅಂಥಹ ಅನುಕರಣೀಯ 
ಆದರ್ಶವನ್ನು ಗುರಿಯಾಗಿಸಿಕೊಳ್ಳಲು ನಮ್ಮಯುವ ಜನತೆಯನ್ನು ಪ್ರೇರೇಪಿಸುವುದು ನಮ್ಮ ಆದ್ಯ 
ಕರ್ತವ್ಯ. 


ಜೆ.ಹೆಚ್‌. ಪಟೇಲ್‌, 
ಮಾಜಿ ಮುಖ್ಯಮಂತ್ರಿ 


ಹಿರಿಯ ಸ್ವಾತಂತ್ರ್ಯ ಸೇನಾನಿ, ರಾಜಕೀಯ ಮುತ್ಸದ್ಧಿ ದಿವಂಗತ 
ಶ್ರೀ ಹೆಚ್‌.ಎಂ. ಚನ್ನಬಸಪ್ಪ ನವರು ರೈತಾಪಿ ಕುಟುಂಬ ವರ್ಗದಲ್ಲಿ ಜನಿಸಿದ ಶ್ರೀ ಚನ್ನಸಬಪ್ಪ 
ನವರು, ವಿಜ್ಞಾನ ವಿಷಯವನ್ನು ಅಭ್ಯಾಸ ಮಾಡಿ "ನದಿ ನೀರು ಹಾಗೂ ನೀರಾವರಿ” ಬಗ್ಗೆ 
ಪ್ರತಿಭಾವಂತರಾಗಿದ್ದರು. ಮುಂದೆ ತಮ್ಮ ರಾಜಕೀಯ ಜೀವನದಲ್ಲಿ ಕರ್ನಾಟಕ ರಾಜ್ಯ 
ವಿಧಾನಸಭೆಯಲ್ಲಿ ಶಾಸಕರಾಗಿ, ಮಂತ್ರಿಗಳಾಗಿ ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕತೆಯಿಂದ ದೇಶಸೇವೆ 
ಮಾಡಿ ಜನಗಳ ಪ್ರೀತಿಪಾತ್ರ ಗಳಿಸಿದ್ದರು. ಅವರ ದಕ್ಷ ಆಡಳಿತ ಮತ್ತು ಸಲ್ಲಿಸಿದ ಸಮಾಜಸೇವೆ 
ನಮ್ಮ ಈಗಿನ ಯುವಜನರುಗಳಿಗೆ ದಾರಿದೀಪವಾಗಿವೆ. 

ಎಸ್‌.ಆರ್‌. ಬೊಮ್ಮಾಯಿ, 
ಮಾಜಿ ಮುಖ್ಯಮಂತ್ರಿ 


ಪ್ರತಿಭಾವಂತ ಸಂಸದೀಯ ಪಟು 221 


ಶ್ರೀ ಹೆಚ್‌.ಎಂ. ಚೆನ್ನಬಸಪ್ಪನರದು ವರ್ಚಸ್ಸಿ ವ್ಯಕ್ತಿತ್ವ, ಅಂದಿನ ಮೈಸೂರಿನಿಂದ ಇಂದಿನ 
ಕರ್ನಾಟಕದವರೆಗೆ ಅವರು ತಮದೇ ಆದ ಕೊಡುಗೆ ನೀಡಿದ್ದಾರೆ. ನಾರಿಯ ವಿಷಯದಲ್ಲಂತೂ 
ಅವರ ಅಧ್ಯ ್ಯೈಯನ, ಅನುಭವ ಮತ್ತು ಅನುಷ್ಠಾನ ಅಪಾರ. ಕಾವೇರಿ ಕೊಳ್ಳದ ಜನರಂತೂ ಈ 


ವಿಷಯದಲ್ಲಿ ಅವರನ್ನು ಎಂದೂ ಮರೆಯಲಾರರು. 


ಹೆಚ್‌. ಡಿ. ದೇವೇಗೌಡ 
ಮಾಜಿ ಪ್ರಧಾನ ಮಂತ್ರಿ 


kkk 


2. 


2001 - 2002ನೇ ಸಾಲಿನ ಗ್ರಂಥಾಲಯ ಉಪ ಸಮಿತಿ 


ಶ್ರೀಯುತರುಗಳಾದ : 

ಬಿ.ಬಿ. ಶಿವಪ್ಪ ವಿಧಾನಸಭಾ ಸದಸ್ಯರು ಹಾಗೂ 
ಸಮಿತಿಯ ಅಧ್ಯಕ್ಷರು 

ಸುಭಾಷ್‌ ರುಕ್ಕಯ್ಯ ಗುತ್ತೇದಾರ್‌ ವಿಧಾನಸಭಾ ಸದಸ್ಯರು ಹಾಗೂ 
ಸಮಿತಿಯ ಸದಸ್ಯರು 

. ಬೆಲ್ಲದ್‌ ಚಂದ್ರಕಾಂತ್‌ ಗುರಪ್ಪ ಥ 

ಉಮೇಶ್‌ ವ. ಕತ್ತಿ ಸ 

ಕೆ.ಎನ್‌. ಸುಬ್ಬಾರೆಡ್ಡಿ sj 

ಡಾ॥ ಎಲ್‌. ಹನುಮಂತಯ್ಯ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ 
ಸಮಿತಿಯ ಸದಸ್ಯರು 

ಕೆ. ನಿರಂಜನ್‌ ನಾಯ್ದು | 

ಶ್ರೀಮತಿ ನಿರ್ಮಾಲಾ ವೆಂಕಟೇಶ್‌ " ” 

ಸಂಪಾದಕ ವರ್ಗ 

ಶೀಯುತರುಗಳಾದ : 

ಯಾಕೂಬ್‌ ಷರೀಫ್‌ ಕಾರ್ಯದರ್ಶಿ 

ಟಿ. ರಾಜಣ್ಣ | py ವಿಶೇಷ ಕಾರ್ಯದರ್ಶಿ 

ಎಸ್‌. ಬಿ. ಪಾಟೇಲ್‌ 5 'ಜಂಟೆ ಕಾರ್ಯದರ್ಶಿ 

ಟಿ. ಎನ್‌. ಧೃವಕುಮಾರ್‌ ಉಪ ಕಾರ್ಯದರ್ಶಿ 

ಡಾ॥। ಎಸ್‌. ಚಂದ್ರಪ್ಪ oo ಸಂಶೋಧನಾಧಿಕಾರಿ 

ಎಂ. ಕೆ. ವಿಶಾಲಾಕ್ಷಿ _ ಶಾಖಾಧಿಕಾರಿ 


¢ 


C5 


ಈ ಸಚಿವಾಲಯದ ಪ್ರಕಟಣೆಗಳು 


ಕ್ರ ರಚಿತ ಪುಸ್ತಕಗಳು ದರ 
ಸೆಂ ರೂ. 
1. ಕೆ. ಹನುಮಂತಯ್ಯ 20-00 
2. ಎಸ್‌. ನಿಜಲಿಂಗಪ್ಪ 15-00 
3. ಶಾಂತವೇರಿ ಗೋಪಾಲಗೌಡ 15-00 
4. ವೈಕುಂಠ ಬಾಳಿಗಾ 20-00 
5. ವೀರೇಂದ್ರ ಪಾಟೀಲ್‌ 20-00 
6. ಕಡಿದಾಳ್‌ ಮಂಜಪ್ಪ 15-00 
7. ಜಿ.ವಿ. ಹಳ್ಳಿಕೇರಿ 15-00 
8. ಶ್ರೀಮತಿ ಕೆ.ಎಸ್‌. ನಾಗರತ್ನಮ್ಮ 15-00 
9. ಡಿ. ದೇವರಾಜ ಅರಸು 15-00 
10. ಕೆ.ಟಿ.ಭಾಷ್ಯಂ 15-00 
11. ಟಿ. ಸಿದ್ದಲಿಂಗಯ್ಯ 20-00 
12. ಕೆ. ಪುಟ್ರಸ್ತಾಮಿ 15-00 
13. ಜಗಳೂರು ಇಮಾಂ 15-00 
14. ಕೆ.ಸಿ. ರೆಡ್ಡಿ 20-00 
15. ಬಿ.ವಿ. ಕಕ್ಕಿಲಾಯ 20-00 
ಭಾಷಾಂತರ ಪುಸಕಗಳು 
1. ಡಾ॥ ಬಿ.ಆರ್‌. ಅಂಬೇಡ್ಕರ್‌ 20-00 
2. ಡಾ॥ ರಾಮಮನೋಹರ ಲೋಹಿಯಾ 15-00 
3. ವಿಕೆ. ಕೃಷ್ಣಮೆನನ್‌ 20-00 
4. ಡಾ! ಶ್ಯಾಂಪ್ರಸಾದ್‌ ಮುಖರ್ಜಿ 20-00 
5. ಶೇಖ್‌ ಮಹಮದ್‌ ಅಬ್ದುಲ್ಲಾ 15-00 
6. ಡಾ॥ ರಾಜೇಂದ್ರ ಪ್ರನಾದ್‌ 20-00 
7. ಭೂಪೇಶ್‌ ಗುಪ್ತ 20-00 
8. ಅನಂತಶಯನಂ ಅಯ್ಯಂಗಾರ್‌ 20-00 
9. ಶ್ರೀಮತಠಿ ರಾಜಕುಮಾರಿ ಅಮೃತ್‌ಕೌರ್‌ 20-00 
10. ಡಾ॥ ಚಿಂತಾಮಣಿ ಡಿ. ದೇಶ್‌ಮುಖ್‌ 20-00 
11. ಪನಂಪಲ್ಲಿ ಗೋವಿಂದ ಮೆನನ್‌ 15-00 


ಮುದ್ರಕೆರು : ನಿರ್ದೇಶಕರು, ಮುದ್ದಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳು, ಸಹಾಯಕ ನಿರ್ದೇಶಕರು, 
ಸೆಶಾಮು.ತುಮಕೂರು, ಕಾಸೂ. 95 - 1,500 ಪುಸ್ತಕಗಳು ದಿ: 18-03-2002. 


